ಫ್ರಾನ್ಸಿನ ಮಹಾಕ್ರಾಂತಿ 


ಪಿ , ಆರ್ . ರಾಮಯ್ಯ 


ಫ್ರಾನ್ಸಿನ ಮಹಾಕ್ರಾಂತಿ 


ಗ್ರಂಥಕರ್ತ 


ಪಿ . ಆರ್ . ರಾಮಯ್ಯ , ಬಿ, ಎಸ್ ಸಿ, 

* ತಾಯಿನಾಡು ” ಸಂಪಾದಕ . 


ರಾಧಾ ಪವ‌ ಪ್ರೆಸ್‌ , ಕೋಟಿ, 

ಬೆಂಗಳೂರು ಸಿಟಿ. 


೧೯೩೩ 


ಎಲ್ಲಾ ಹಕ್ಕುಗಳೂ ಕಾದಿಡಲ್ಪಟ್ಟಿವೆ. 


[ ಬೆಲೆ ೧ - ೧- - ೧ 


ಈ ಗ್ರಂಥವು 
ವೃದ್ಧ ಪಿತಾಮಹ ಎಂ . ವೆಂಕಟಕೃಷ್ಣಯ್ಯನವರ 

- ಚರಣಗಳಿಗೆ ಅರ್ಪಿತವಾಗಿದೆ. 


ಪ್ರ ಸ್ವಾ ವ ನೆ. 


ಫ್ರಾನ್ಸಿನ ಮಹಾ ಕ್ರಾಂತಿಯ ಇತಿಹಾಸವು ಅತ್ಯಂತ ಭಯಂಕರನಾ 
ದುದು. ಪ್ರಪಂಚದ ಇತರ ದೇಶಗಳಲ್ಲಿ ಕ್ರಾಂತಿಗಳು ನಡೆದಿವೆ. ಆದರೆ 
ಈ ಕ್ರಾಂತಿಯೊಡನೆ ಅವು ಜೋಡಿಯಾಗಿ ನಿಲ್ಲಲಾರವು. ಸಾಮಾನ್ಯವಾಗಿ, 
ಒಂದು ದೇಶದಲ್ಲಿ ಕ್ರಾಂತಿಯು ಸಂಭವಿಸಬೇಕಾದರೆ ಕೆಲವು ಪರಿಸ್ಥಿತಿಗಳಿರ 
ಬೇಕು. ಬರಿ ಪ್ರಜಾಸ್ವಾತಂತ್ರ ಭಾವನೆಯೆ ಸಾಲದು. ಫ್ರಾನ್ಸಿನ ಮಹಾ 
ಕ್ರಾ೦ತಿಯು ಸ್ವಾತಂತ್ರ್ಯ , ಸಮಭಾವ, ಮತ್ತು ಸೋದರಭಾವಗಳ ತಳ 
ಹದಿಯ ಮೇಲೆ ಕಟ್ಟಲ್ಪಟ್ಟಿರುವುದೇನೋ ನಿಜವಾದ ಸಂಗತಿ. ಆದರೂ 
ಅನುಕೂಲವಾದ ಪರಿಸ್ಥಿತಿಯಿಲ್ಲದೆ, ಪ್ರಜಾಸಾಮಾನ್ಯದ ಜಾಗ್ರತ ಸಹಕಾರ 
ವಿಲ್ಲದೆ, ಮುಖಂಡರ ಮುಂದಾಳುತನವಿಲ್ಲದೆ ಯಾವ ಕ್ರಾಂತಿಯೇ ಆಗಲಿ 
ಕಾರ್ಯಗತವಾಗಲಾರದು . ಕ್ರಾಂತಿಗೆ ಕೇವಲ ರಾಜಕೀಯ ಕಾರಣಗಳೇ 
ಸಾಲದು. ಆರ್ಥಿಕ ಕಾರಣಗಳೂ ಇರಬೇಕು. ಸಮಾಜದಲ್ಲಿ ಸುದೃಢತೆ 
ಯಿಲ್ಲದೆ ಶೈಥಿಲ್ಯವು ವ್ಯಾಪಿಸಿರಬೇಕು, ಉಚ್ಚನಿಚಗಳ ಮತ್ತು ಮೇಲು 
ಕೀಳುಗಳ ಅಂತರವು ಅಗಾಧವಾಗಿರಬೇಕು. ಬಡವರಿಗೆ ಹೊಟ್ಟೆಗಿಲ್ಲದೆ ಅವರ 
ಹಸಿವಿನ ಉರಿಯು ಕಾಡ್ತಿ ಚ್ಚಿನ ರೂಪವನ್ನು ತಾಳುವಂತಿರಬೇಕು. ಇಂತಹ 
ಪರಿಸ್ಥಿತಿಯಿದ್ದರೇನೇ ಕ್ರಾ೦ತಿಯು ಏಳುವುದು, ಹದಿನೆಂಟನೆಯ ಶತಮಾ 
ನದ ಅಂತ್ಯಭಾಗದಲ್ಲಿ ಫ್ರಾನ್ಸಿನಲ್ಲಿ ಇಂತಹ ಸ್ಥಿತಿಯಿದ್ದಿದ್ದರಿಂದಲೇ ಅಲ್ಲಿ 
ಕ್ರಾ೦ತಿಯು ಅತ್ಯುಗ್ರರೂಪದಿಂದ ನಡೆಯಿತು. 

ಫಾನ್ಸಿನ ಕ್ರಾಂತಿಯು ಆರಂಭದಲ್ಲಿ ಉತ್ತಮವಾದ ಆದರ್ಶಗಳಿ೦ದ 
ಮೊದಲಾಯಿತು. ಮಹಾ ಮಹಾ ಪುರುಷರು ಅದರ ಚಾಲಕರಾಗಿದ್ದರು. 
ಅವರು ಸೌಮ್ಯಮಾರ್ಗವನ್ನೇ ಅನುಸರಿಸಬೇಕೆಂದಿದ್ದರು. ಆದರೆ ಫ್ರಾನ್ಸಿನ 
ರಾಜನೂ ರಾಣಿಯೂ , ಅವನ ಪರಿವಾರವೂ , ಕಾಲಗತಿಯನ್ನರಿಯಿದೆ, 
ಕ್ರಾ೦ತಿಯು ಆರಂಭವಾಗುವುದೆಂದು ತಿಳಿಯದೆ, ದೂರಾಲೋಚನೆಯಿಲ್ಲದೆ, 
ಸೌಮ್ಮ ಮಾರ್ಗಗಳಿಗೆ ಅವಕಾಶವೀಯದೆ, ಖಾಯಿಲೆಯು ಉಲ್ಪಣವಾಯಿತು. 


ಬಾಯಿಯಲ್ಲಿ ಹೇಳುವುದೊಂದು ಕೈನಲ್ಲಿ ಮಾಡುವುದೊಂದು ಮೊದಲಾದ 
ಕುತಂತ್ರಗಳಿಗೆ ಮೊದಲಿಟ್ಟರು, ಹೊಟ್ಟೆಗಿಲ್ಲದ ಜನಗಳಿಗೆ ಆಹಾರವನ್ನು 
ಒದಗಿಸಿ, ಹಕ್ಕು ಬಾಧ್ಯತೆಗಳಿಗಾಗಿ ಹೊಡೆದಾಡುವವರ ಮಾತುಗಳಿಗೆ ಸ್ವಲ್ಪ 
ಕಿವಿಗೊಟ್ಟು , ಜನಗಳಿಗೆ ಒಲಿದಿದ್ದರೆ ಅನೇಕ ಅನರ್ಥಗಳನ್ನೂ ತಪ್ಪಿಸಬಹುದಾ 
ಗಿತ್ತು . ರಾಜನ ಕಡೆಯವರು ಪಿತೂರಿಗಳನ್ನೂ ಒಳಸಂಚುಗಳನ್ನೂ ಹೂಡಿ 
ಜನಗಳ ವಿಶ್ವಾಸವನ್ನೂ ಕಳೆದುಕೊಂಡರು. ಅಷ್ಟೇ ಅಲ್ಲದೆ ತಮ್ಮ ಜನಗಳನ್ನು 
ನಿಗ್ರಹಿಸಲು ಹೊರಗಿನ ರಾಜರುಗಳೊಡನೆ ಸಂಧಾನಗಳನ್ನು ಹೂಡಿದರು 
ಇದೆಲ್ಲಾ ಬಯಲಾಯಿತು. ಮತ್ತು ತಮ್ಮ ಕುತಂತ್ರಗಳೆಲ್ಲವೂ ನಿಷ್ಪಲವಾ 
ದ್ದನ್ನು ಕಂಡು, ದೇಶವನ್ನು ಬಿಟ್ಟು ಪರದೇಶಗಳಿಗೆ ಹೋಗಿ ಪರರಾಜರುಗಳೊ 
ಡನೆ ಸೇರಿಕೊಂಡು ಫ್ರಾನ್ನನ್ನು ಬಗ್ಗು ಬಡಿಯಬೇಕೆಂದು ರಾಜನಕಡೆಯವರು 
ಸಂಚುಮಾಡಿದರು. ಈ ಸಂಗತಿಗಳು ಪ್ರಜೆಗಳಿಗೆ ಬಹಳ ಕೋಪವನ್ನುಂಟು 
ಮಾಡಿದವು. ರಾಜನನ್ನು ಸಿಂಹಾಸನದಿಂದ ಕಿತ್ತು ಹಾಕಲೇಬೇಕೆಂದು ದೃಢ 
ಸಂಕಲ್ಪವು ಜನಗಳ ಮನಸ್ಸಿಗೆ ಬಂದಿತು. ಪ್ರಜಾಭಿಪ್ರಾಯವು ಹುರಿದುಂಬಿ 
ಸಲ್ಪಟ್ಟಿತು. ಈ ಮಧ್ಯೆ , ಫ್ರಾನ್ಸಿನ ಹೊರಗಿನ ರಾಜರುಗಳು ಫ್ರಾನ್ಸಿನ ಕ್ರಾಂತಿ 
ಯನ್ನು ಬಗ್ಗು ಬಡಿಯಲು ಸರ್ವ ಪ್ರಯತ್ನಗಳನ್ನೂ ಮಾಡುತ್ತಿದ್ದರು. 
ಇದನ್ನು ಎದುರಿಸುವುದಕ್ಕೂ ಕ್ರಾಂತಿಯಪಂಗಡವು ಮುಂದೆ ನಿಲ್ಲಬೇಕಾಯಿತು. 
ಹೀಗೆ ಸೌಮ್ಯವಾಗಿದ್ದ ಕ್ರಾಂತಿಗೆ ಹೊರಗೂ ಒಳಗೂ ವಿರೋಧವು ಪ್ರಬಲಿಸಿ , 
ಆದು ಉಗ್ರ ರೂಪವನ್ನು ತಾಳಿತು . ಅನೇಕಕ್ರೂರ ಘಟನೆಗಳು ನಡೆದುವು. 
ರಾಜನೂ ರಾಣಿಯ ಶೂಲಕ್ಕೇರಿಸಲ್ಪಟ್ಟಿದ್ದಲ್ಲದೆ, ಸೌಮ್ಯ ಪಂಗಡದವರೂ 
ಈ ಕ್ರೌರ್ಯದ ಶೆಳೆತಕ್ಕೆ ತಿಕ್ಕಿದರು. ಕ್ರಾಂತಿಗೆ ವಿರೋಧಿಗಳೆಂದು ಯಾರ 
ಮೇಲೆ ಗುಮಾನಿ ಬಂದರೂ ಅವರು ಶೂಲಕ್ಕೇರಿಸಲ್ಪಡುತ್ತಿದ್ದರು. ಕ್ರಾಂತಿಯ 
ಪ್ರಾರಂಭದಲ್ಲಿ ಅದಕ್ಕೆ ಒತ್ತಾಸೆಯಿತ್ತು ಅದನ್ನು ಬೆಳಸಿದವರು ಕೂಡ 
ಈ ಉಗ್ರರೂಪದಲ್ಲಿ ಭಸ್ಮಿ ಭೂತರಾದರು. ಕೆಲವು ತಿಂಗಳುಗಳ ಕಾಲ ಫ್ರಾನ್ಸಿ 
ನಲ್ಲಿ ಕ್ರಾ೦ತಿಯು ಅತ್ಯಂತ ರುದ್ರನಾಟಕವನ್ನು ನಡೆಸಿತು. ರಕ್ತದ 
ಕಾಲುವೆಗಳು ಹರಿದವು. ದೇಶಭಕ್ತರ ತಲೆಗಳು ತರಗೆಲೆಗಳಂತೆ ಉದುರಿ 
ದವು. ಆದರೆ, ಈ ಕೌರ್ಯವು ಬಹಳ ಕಾಲ ನಡೆಯುವುದು ಸಾಧ್ಯವಾಗ 
ಲಿಲ್ಲ. ನಾಯಕ ಅಧಿನಾಯಕರಲ್ಲಿಯೇ ಪರಸ್ಪರ ಅಪನಂಬಿಕೆಯೂ ಒಡಕೂ 


iii 


ಉಂಟಾಗಿ, ಒಬ್ಬರ ಕೈಯಿಂದ ಒಬ್ಬರು ಹತರಾದರು. ಅತ್ಯಂತ ಕೂರಿ 
ಯಾದ ರಾಬಸ್ಪಿಯರನು ಶೂಲಕ್ಕೇರಿಸಲ್ಪಟ್ಟ ಮೇಲೆ, ಕ್ರಾ೦ತಿಯು ಸ್ವಲ್ಪ 
ಸೌಮ್ಯ ರೂಪವನ್ನು ತಾಳಿತು. ಕ್ರಮವಾಗಿ ಉರಿಯು ಶಾಂತವಾಗುತ್ತ 
ಬಂದಿತು. ಈ ಸಮಯದಲ್ಲಿ ನೆಪೋಲಿಯನ್ನನು ದೇಶದ ಒಳಗೆ ಶಾಂತಿ 
ಯನ್ನು ಸ್ಥಾಪಿಸಿ ಹೊರಗಡೆ ಅದರ ಕೀರ್ತಿಯನ್ನು ಹೆಚ್ಚಿಸಿದನು . ಫನ್ನಿಗೆ 
ಎಲ್ಲೆಲ್ಲ ದಿಗ್ವಿಜಯವಾಯಿತು. ಕಡೆಗೆ ಫ್ರಾನ್ನು ನೆಪೋಲಿಯನ್ನ ನಿಗೆ ಮನ 
ಸೋತು, ತನ್ನ ಕ್ರಾಂತಿಯ ಆದರ್ಶಗಳನ್ನು ಕೆಲವು ಕಾಲ ಮರೆತು , ಅವ 
ನನ್ನು ಚಕ್ರವರ್ತಿಯನ್ನಾಗಿ ಮಾಡಿತು. ಆದರೆ ಪ್ರಾನ್ಸಿಗೆ ಈ ಸೌಭಾಗ್ಯವು 
ಬಹಳ ದಿವಸ ಉಳಿಯಲಿಲ್ಲ. ಪುನಃ ರಾಜ , ಪುನಃ ಕ್ರಾ೦ತಿ, ಪುನಃ ರಾಜ 
ಪುನಃ ಕ್ರಾ೦ತಿ, ಈ ರೀತಿಯಾಗಿ ೧೮೭೮ನೇ ಇಸವಿಯಲ್ಲಿ ಫ್ರಾನ್ನು ಸಂಪೂರ್ಣ 
ಪ್ರಜಾಪ್ರಭುತ್ವವನ್ನು ಸ್ಥಾಪಿಸಿತು. ಆಗ ಸ್ಥಾಪಿಸಿದ ಪ್ರಜಾಪ್ರಭುತ್ವವು 
ಇನ್ನೂ ನಡೆಯುತ್ತಿದೆ. ಅದಕ್ಕೆ ಚ್ಯುತಿಯೇನೂ ಕಂಡುಬರುವುದಿಲ್ಲ. 
- ಅಂತೂ ೧೭೮೯ ರಲ್ಲಿ ಆರಂಭವಾದ ಕ್ರಾಂತಿಯು ತನ್ನ ಸಂಪೂರ್ಣ 
ಧೈಯವನ್ನು ಸಾಧಿಸಲು ಸುಮಾರು ಒಂದು ಶತಮಾನ ಹಿಡಿಯಿತು. 
ಕ್ರಾಂತಿಯ ಆದರ್ಶಗಳು ಉಚ್ಚವಾದರೂ , ಅದರ ಹಾದಿಯು ರಕ್ತಮಯ 
ವಾದುದು. 

ಈಗ ಪ್ರಪಂಚವು ಬುದ್ದಿ ಕಲಿಯುತ್ತಿದೆ. ಕ್ರಾಂತಿಯ ಉಚ್ಚ ಆದರ್ಶ 
ಗಳನ್ನೆ , ಶಾಂತಿ ಮಾರ್ಗದಲ್ಲಿ ಸಾಧಿಸುವ ದಾರಿಯನ್ನು ಭಾರತ ಭೂಮಿಯು 
ತೋರಿಸುತ್ತಲಿದೆ. ಈ ಶಾಂತಿಮಯನಾದ ಕ್ರಾಂತಿಯು ಫ್ರಾನ್ಸಿನ 
ರಕ್ತಕ್ರಾ೦ತಿಗಿಂತಲೂ ಪರಿಣಾಮದಲ್ಲಿ ಬಲಿಷ್ಟವಾದುದು. ಅದನ್ನು 
ಮನುಷ್ಯ ಜನಾಂಗವೇ ಈಗ ಅನುಭವಕ್ಕೆ ತಂದುಕೊಂಡಿದೆ." 

ಮುಂದಿನ ಪುಟಗಳಲ್ಲಿ ಫ್ರಾನ್ಸಿನ ಮಹಾಕ್ರಾಂತಿಯ ಮುಖ್ಯ ವಿಷಯ 
ಗಳ ಚಿತ್ರವು ಲಘುವಾಗಿ ಕೊಡಲ್ಪಟ್ಟಿದೆ. 

ಇದು ಸಮಗ್ರ ಗ್ರಂಥ. ಮುಖ್ಯ ಮುಖ್ಯ ಘಟನೆಗಳನ್ನು ಕನ್ನಡಿಗರ 
ತಿಳಿವಳಿಕೆಗಾಗಿ ಸುಲಭವಾದಶೈಲಿಯಲ್ಲಿ ಸಂಗ್ರಹಿಸಿದೆ. ಈ ಗ್ರಂಥದ ರಚ 
ನೆಯಲ್ಲಿ ಈ ಕೆಳಗಿನ ಪುಸ್ತಕಗಳನ್ನು ಉಪಯೋಗಿಸಲಾಗಿದೆ, 


iv 


1. Carlyle's French Revolution . 
2. Modern France by Andre Lebon (Stories of the 
Nations series) 
3. The French Revolution by Louis Madelin 
4 . Story of the French Revolution by Alice Birk 
head 
5 . French Revolution by Hiliaire Belloc 
6 . A History of the French Revolution by Morse 
Stephens of Balliol College, Oxford . 
7 . Encyclopaedia Britannica 

ಈ ಪ್ರಸ್ತಾವನೆಯನ್ನು ಮುಗಿಸುವ ಮೊದಲು ನಾಚಕರಿಗೆ ಕೆಲವು 
ಖಾಸಗಿ ಸಂಗತಿಗಳನ್ನು ತಿಳಿಸಬೇಕಾಗಿದೆ. ಫಾನ್ಸಿನ ಮಹಾಕ್ರಾಂತಿಯ 
ಇತಿಹಾಸವನ್ನು ಕನ್ನಡಿಗರಿಗೆ ಪರಿಚಯಮಾಡಿ ಕೊಡಬೇಕೆಂದು ೧೯೨೫ ರಲ್ಲಿ 
ನಾನು ಪ್ರಯತ್ನಿಸಿದೆನು , ಆ ಪ್ರಯತ್ನವು ಅನೇಕ ಕಾರಣಗಳಿಂದ ಅಲ್ಫಾರಂ 
ಭದಲ್ಲಿ ಅವಸಾನವಾಯಿತು. ಪುನಃ ಹೋದ ವರ್ಷ ( ೧೯೩೧ ನವಂಬರಿನಲ್ಲಿ 
ನನ್ನ ಪರಮ ಮಿತ್ರರಾದ ವಿ || ಎ . ರ್ಎ , ಸುಬ್ಬರಾಯರು ನನ್ನ ಪ್ರಯ 
ತ್ರವನ್ನು ಪೂರ್ತಿಗೊಳಿಸಲು ಹುರಿದುಂಬಿಸಿದರು. ಈ ಗ್ರಂಥದ ಹಸ್ತ ಲಿಖಿತ 
ಪ್ರತಿಯು ಸಿದ್ದವಾಗುವುದಕ್ಕೆ ಎರಡು ಮೂರು ತಿಂಗಳುಗಳು ಹಿಡಿಯಿತು. 
ಆದರೆ, ನನ್ನ ಪಾಲುದಾರಿಕೆಯಿಂದಲೂ ಇತರ ಕಾರಣಗಳಿ೦ದಲೂ ಗ್ರಂಥವು 
ಮುದ್ರಿತವಾಗುವುದು ತಡವಾಯಿತು. 

ಈ ಗ್ರಂಥವನ್ನು ಮುದ್ರಿಸಿಕೊಟ್ಟ ಮು || ಗಳಾದ ರಾಧಾ ಪವರ್ 
ಪ್ರೆಸ್ಸಿನವರಿಗೆ ನಾನು ಚಿರಋಣಿಯಾಗಿದ್ದೇನೆ. 

- ಈ ಪುಸ್ತಕದಲ್ಲಿ ಇರುವ ಲೋಪದೋಷಗಳನ್ನು ನನ್ನ ಗಮನಕ್ಕೆ ತಂದು 
ಅವಶ್ಯಕವಾದ ತಿದ್ದುಪಡಿಗಳನ್ನು ವಾಚಕರು ಸೂಚಿಸಬೇಕಾಗಿ ಬೇಡುತ್ತೆನೆ 


- 


ಪಿ . ಆರ್ . ರಾಮಯ್ಯ 


ಅನುಕ್ರಮಣಿಕೆ 


ಇ 


[ ಹದಿನಾಲ್ಕು ಮತ್ತು ಹದಿನೈದನೆಯ ಲೂಯಿಗಳು 
II ಹದಿನಾರನೆ ಲೂಯಿ , 
III ಕ್ರಾಂತಿಗೆ ಮುಂಚೆ ಇದ್ದ ಸ್ಥಿತಿ 
IV ಸ್ಟೇಟ್ಸ್ ಜನರಲ್ ಸಭೆಯ ಅಧಿವೇಶನ 
_ V ಕ್ರಾಂತಿಯ ಆರಂಭ 
VT ಬ್ಯಾಸ್ಟಿಲೇ ಎಂಬ ಕಾರಾಗೃಹದ ಮುತ್ತಿಗೆ 
VII ಪ್ಯಾರಿಸ್ಸಿಗೆ ರಾಜನ ಆಗಮನ 
VIII ಫೈಲನ್ನನ ಮೇಲೆ ಪ್ಯಾರಿಸ್ಸಿನ ಜನಗಳ ದ್ವೇಷಸಾಧನೆ 
IX ಅಸೆಂಬ್ಲಿಯ ಕಾರ್ಯ ಕಲಾಪಗಳು 
X ಕಾ೦ತಿಯ ರಂಗಕ್ಕೆ ಸ್ತ್ರೀಯರ ಪ್ರವೇಶ 
XI ಅರಮನೆಯ ಮೇಲೆ ಮುತ್ತಿಗೆ 
XII ರಾಜ್ಯಾಂಗ ರಚನೆಯ ಪ್ರಯತ್ನಗಳು 
XIII ಬ್ಯಾಸ್ಟಿಲೇ ದಿನದ ವಾರ್ಷಿಕೋತ್ಸವ 
XIV ಪ್ಯಾರಿಸ್ಸಿನಿಂದ ಓಡಿಹೋಗಲು ರಾಜನ ಪ್ರಯತ್ನ 
_ XV ಚಾಂಪ್ ಡೆ ಮಾರ್ಸಿನಲ್ಲಿ ಕೊಲೆ 
XVI ಹಳೆಯಅಸೆಂಬ್ಲಿಯ ಅಸ ಹೊಸ ಅಸೆಂಬ್ಲಿ ಯ ಉದಯ 
XVII ಫ್ರಾನ್ನೂ , ಯೂರೋಪೂ 
XVIII ರಾಜನಿಗೂ ಅಸೆಂಬ್ಲಿ ಗೂ ತೀಕ್ಷ ವಿರೋಧ 


೧೦೧. 
೧೯ 


XIX ರ್ಜೂ ಇಪ್ಪತ್ತನೇ ತಾರೀಖಿನ ಘಟನೆ 
XX ರಾಜನಿಗೆ ಲಫಾಯಟ್ಟಿನಿಂದ ಸಹಾಯದ ವಾಗ್ದಾನ 

. ಮತ್ತು ಅದರ ತಿರಸ್ಕಾರ 
XXI ಯುದ್ಧದ ಸಿದ್ಧತೆ 
XXII ಆಗಸ್ಟ್ ಹತ್ತನೇ ತಾರೀಖಿನ ಘಟನೆ 
XXIII ಸೆಪ್ಟೆಂಬರಿನ ಕೊಲೆಗಳು 
XXIV ಹೊಸ ಕನ್ವರ್ಷ 
XXV ರಾಜನ ವಿಚಾರಣೆ ಮತ್ತು ಮರಣದಂಡನೆ 
XXVI ಗಿರಾ೦ಡಿನ್ನರ ಪತನ 
XXVII ಪಾರ್ಲಟ ಕಾರ್ಡೇಯಳು 
XXIIIX ರಾಣಿಯ ಶಿರಚ್ಛೇದನ | 
XXIX ಇಪ್ಪತ್ತೆರಡು ಗಿರಾಂಡಿನ್ನರ ಶಿರದನ 
XXX ಮಡಂರೋಲೆಂಡಳ ಶಿರಚ್ಛೇದನ 
XXXI ಕಾ೦ತಿಯ ಭಯಂಕರ ಕೃತ್ಯಗಳು 
XXXII ರಾಬಸ್ಪಿಯರನ ಪ್ರಾಬಲ್ಯ 
XXXIII ಡ್ಯಾನ್ಸನ್ನನ ಶಿರಚ್ಛೇದನ 
XXXIV ರಾಬಸ್ಪಿಯರನ ಶಿರಚ್ಛೇದನ 
- XXXV ಕಾ೦ತಿಯ ಮುಕ್ತಾಯ 


೧೧೪ 
೧೨೪ 


೧೨೯ 


೧೩೩ 


೧೩೭ 


೧೩೯ 


೧೪೨ 


೧೪೮ 


೧೬೧ 


ಹದಿನಾಲ್ಕು ಮತ್ತು ಹದಿನೈದನೆ ಲೂಯಿಗಳು 

೧೭೮೯ರಲ್ಲಿ ಪ್ರಾರಂಭವಾದ ಫ್ರಾನ್ಸಿನ ಮಹಾಕ್ರಾಂತಿಯ ವಿಷಯ 
ವನ್ನು ಪ್ರಸ್ತಾಪಿಸುವ ಮೊದಲು ಆಗಿನಕಾಲದ ಸ್ಥಿತಿಯನ್ನು ಸಂಕ್ಷೇಪವಾಗಿ 
ತಿಳಿಸಬಹುದು. ಫ್ರಾನ್ಸಿನ ಮಹಾಕ್ರಾ೦ತಿಯು ೧೬ನೆ ಲೂಯಿ ಎಂಬ 
ರಾಜನ ಕಾಲದಲ್ಲಿ ನಡೆಯಿತು. ಇವನ ಹಿ೦ದೆ ಹದಿನಾಲ್ಕನೆ ಲೂಯಿ 
ಮತ್ತು ಹದಿನೈದನೆ ಲೂಯಿ ಎಂಬ ರಾಜರು ರಾಜ್ಯವಾಳಿದರು. ಇವರೀ 
ರ್ವರ ಕಾಲದಲ್ಲಿಯೂ ಸಂಭವಿಸಿದ ದುರಾಡಳಿತಗಳ ಪರಿಣಾಮವಾಗಿಯೇ 
ಕ್ರಾ೦ತಿಯು ಸಂಭವಿಸಿತು. ೧೬ನೆ ಲೂಯಿಯ ಕ್ರಾ೦ತಿಗೆ ಕಾರಣಕರ್ತನಲ್ಲ. 
ಹಿಂದಿನಿಂದ ಒಂದಕ್ಕೊಂದು ಸೇರಿಕ್ಕೊಂಡು ಬರುತ್ತಿದ್ದ ಅನೇಕಕಾರಣಗಳು 
ಕ್ರಾ೦ತಿಯನ್ನು ಉಂಟುಮಾಡಿದವು. ಆದರೆ ೧೬ನೆ ಲೂಯಿಗೆ ಕ್ರಾಂತಿಯನ್ನು 
ತಪ್ಪಿಸುವ ಅನೇಕ ಅವಕಾಶಗಳು ದೊರೆತವು. ಅವನು ಅವನ್ನು 
ಸರಿಯಾಗಿ ಉಪಯೋಗಿಸಿಕೊಳ್ಳದೆ ತನ್ನನ್ನೂ ದೇಶವನ್ನೂ ಅನರ್ಥಕ್ಕೆ 
ಗುರಿಮಾಡಿದನು . 


೧೪ನೆ ಲೂಯಿಯು ಬಹಳ ಪ್ರಭಾವಶಾಲಿಯಾದ ರಾಜನು. ಇವನ 
ಕಾಲದಲ್ಲಿ ಫ್ರಾನ್ಸಿನ ಕೀರ್ತಿಯು ಎಲ್ಲೆಲ್ಲಿಯೂ ಹಬ್ಬಿತ್ತು . ಇವನನ್ನು 
Sun King ಎ೦ದರೆ ಸೂರನಂತೆ ತೇಜೋವಂತನಾದ ರಾಜ ಎಂಬುದಾಗಿ 
ಜನಗಳು ಹೊಗಳುತ್ತಿದ್ದರು. ಇವನ ವೈಭವಕ್ಕೆ ತುದಿಮೊದಲೇ ಇರಲಿಲ್ಲ . 
ಇನನು ಹೇರಳವಾಗಿ ಹಣವನ್ನು ವೆಚ್ಚ ಮಾಡಿ ಭಾರಿ ಭಾರಿ ಅರಮನೆಗಳನ್ನು 
ಕಟ್ಟಿಸಿದನು. ರಾಜಧಾನಿಯನ್ನು ಶೃಂಗರಿಸಿದನು . ಐನೂರು ಮಿಲಿರ್ಯ 
* ಫ್ರಾಂಕುಗಳನ್ನು ಖರ್ಚುಮಾಡಿ ವರ್ಸಲಿಸ್ ಎಂಬ ಪಟ್ಟಣವನ್ನು ಅಲಂಕರಿ 
ಸಿದನು . ಸಂಗೀತ, ಸಾಹಿತ್ಯ , ಕಲೆ, ವಿಜ್ಞಾನಗಳಿಗೆ ಇವನ ಆಸ್ಥಾನದಲ್ಲಿ 

* ಎರಡು ಫ್ರಾಂಕುಗಳಿಗೆ ಒಂದು ರೂಪಾಯಿ , ೧೦ ಮಿಲಿರ್ಯ ಎಂದರೆ ಒಂದು 
ಕೋಟಿ, ಐನೂ ರು ಮಿಲಿರ್ಯ ಫಾಂ ಕಾದರೆ ಸುಮಾರು ೨೫ಕೋಟಿರೂಪಾಯಿಗಳು . 


ಹದಿನಾಲ್ಕು ಮತ್ತು ಹದಿನೈದನೆ ಲೂಯಿಗಳು . 
ಬಹಳ ಉದಾರವಾದ ಆಶಯವಿತ್ತು . ಇವನ ಆಸ್ಥಾನವೆಂದರೆ ವೈಭವದ 
ಬೀಡಾಗಿ ಯೂರೋಪಿನ ಎಲ್ಲಾ ರಾಜರಿಗೂ ಆದರ್ಶಪ್ರಾಯವಾಗಿತ್ತು , 
ಇವನಲ್ಲಿ ಯೂರೋಪಿನ ಎಲ್ಲಾ ರಾಜರುಗಳಿಗೂ ಗೌರವ ಮತ್ತು ಹೆದರಿಕೆ. 
ಇವನು ಅನೇಕ ರಾಜರನ್ನು ಲಂಚಕೊಟ್ಟು ತನ್ನ ಅಧಿನದಲ್ಲಿಟ್ಟು ಕೊಂಡಿ 
ದ್ದನು. ಇಂಗ್ಲೆಂಡಿನ ಎರಡನೆ ಚಾರಲ್ಸ್ ಎಂಬ ರಾಜನು ಇವನ ಸಂಬಳ. 
ದಲ್ಲಿದ್ದನು. 

ಹದಿನಾಲ್ಕನೆ ಲೂಯಿಯ ವೈಭವವು ಹೆಚ್ಚಿದಂತೆಲ್ಲಾ ಆ ದೇಶದ 
ಜನಸಾಮಾನ್ಯದ ಸ್ಥಿತಿಯು ದಿನದಿನಕ್ಕೂ ಕೆಡುತ್ತಾ ಬಂದಿತು. ರಾಜನು 
ತನ್ನ ಶೃಂಗಾರ ವಿಲಾಸಗಳಿಗಾಗಿ ವಿಧವಿಧವಾದ ಕಂದಾಯಗಳನ್ನು ಜನಗಳ 
ಮೇಲೆ ಹೇರಿ ದುಡ್ಡನ್ನು ಶೇಖರಿಸುತ್ತಿದ್ದನು. ಇವನ ರಾಜ್ಯಪದ್ದತಿಯಾ 
ದರೋ ಅತ್ಯಂತ ನಿರಂಕುಶವಾದುದು. ಇವನಿಗೆ ಇವನೇ ಮಂತ್ರಿ , ಇವನಿಗೆ 
ಇವನ ಮಾತೆ ಕಾನೂನು. ಇವನಿಗೆ ತೋಚಿದ್ದೇ ನ್ಯಾಯ , ಶ್ರೀಮಂತ 
ವರ್ಗದವರಿಗೆ ಇವನ ಕಾಲದಲ್ಲಿ ಸುಖಲೋಲುಪ್ತಿಗೂ ಭೋಗವಿಲಾಸಗಳಿಗೂ 
ಬೇಕಾದಷ್ಟು ಅವಕಾಶವು ದೊರೆತಿದ್ದರೂ ಸಾಮಾನ್ಯ ಜನಗಳೂ ಬಡವರೂ 
ಅಸದಳವಾದ ಕಷ್ಟಗಳಿಗೆ ಗುರಿಯಾಗಿದ್ದ ರು . 


ವೈಭವಶಾಲಿಯಾದ ಹದಿನಾಲ್ಕನೆ ಲೂಯಿಯು ೧೭೧೫ರಲ್ಲಿ ಮೈ ತನಾ 
- ದನು. ಅವನ ಅನಂತರ ಇವನ ಮರಿಮಗನಾದ ಹದಿನೈದನೆ ಲೂಯಿಯು 
ಐದನೆ ವಯಸ್ಸಿನಲ್ಲಿ ಪಟ್ಟಕ್ಕೆ ಬಂದನು . ಇವನ ಮೈ ನಾರಟ ( ಬಾಲ್ಯಾವಸ್ಥೆ ) 
ಯಲ್ಲಿ ಡ್ಯೂಕ್ ಆಫ್ ಆಗ್ಲಿಯನ್ಸ್ ಎಂಬುವನು ರಾಜಾದಾಯವನ್ನು 
ಮನಸೋಇಚ್ಛೆ ವ್ಯಯಮಾಡಿದನು. ೧೭೨೩ರಲ್ಲಿ ಹದಿನೈದನೆ ಲೂಯಿಯು 
ರಾಜ್ಯಾಡಳಿತವನ್ನು ತಾನೆ ವಹಿಸಿದ ಮೇಲೆ ಇವನು ವಿಷಯಲಂಪಟನಾಗಿ 
ಹೀನಾಯಸ್ತಿತಿಗೆ ಇಳಿಯುತ್ತಾ ಬಂದನು. ಇವನ ಕಾಲದಲ್ಲಿ ನಿಷ್ಪ ಯೋ : 
ಜನವಾದ ಅನೇಕ ಯುದ್ಧಗಳು ನಡೆದವು. ರಾಜ್ಯಕ್ಕೆ ವಿಪರೀತವಾದ 
ಖರ್ಚಾಯಿತು. ಸಾಲವು ಏರುತ್ತಾ ಬಂದಿತು. ಯುದ್ದಗಳಲ್ಲಿ ಪರಾ 
ಜಯವು ಸಂಭವಿಸಿತು. ಇ೦ಡಿಯಾದ ಸ್ವಾಸ್ಥೆಗಳು ಕೈಬಿಟ್ಟು ಹೋದುವು. 
ಹದಿನೈದನೆ ಕೇಯಿಯು ತನ್ನ ಪ್ರಜೆಗಳ ಅನುರಾಗವನ್ನು ಕಳೆದು 


ಹದಿನಾಲ್ಕು ಮತ್ತು ಹದಿನೈದನೆ ಲೂಯಿಗಳು. 


ಕೊಳ್ಳುತ್ತಾ ಬಂದನು. ಫ್ರಾನ್ಸಿನ ಆಗಿನ ಸ್ಥಿತಿಯನ್ನು ನೋಡಿ ಇವನಿಗೆ 
ಸಂದೇಹವು ತೋರಿಬಂದು ತನ್ನ ಅನಂತರ ಪ್ರಳಯವೇ ಸಂಭವಿಸಬಹು 
ದೆಂದು ಈತನು ಎಷ್ಟೋ ಸಾರಿ ಹೇಳುತ್ತಿದ್ದನು. ಇವನು ವರ್ಸಲೀಸಿನಲ್ಲಿ 
೧೭೭೪ನೆ ಇಸವಿಯ ಮೇ ಹತ್ತನೇ ತಾರೀಖಿನಲ್ಲಿ ಶಿಡುಬಿನಿಂದ ಪೀಡಿತನಾಗಿ 
ಮೃತನಾದನು. 


- II 


1 


ಹದಿನಾರನೆ ಲೂಯಿ 
ಹದಿನಾರನೆ ಲೂಯಿಯು ಅನಂತರ ಪಟ್ಟಕ್ಕೆ ಬಂದನು . ಪಟ್ಟಕ್ಕೆ 
ಏರಿದಾಗ ಇವನ ವಯಸ್ಸು ಇಪ್ಪತ್ತು ವರ್ಷ ಮಾತ್ರ . ಇವನ ರಾಣಿಯಾದ 
ಮೇರಿ ಆ೯ ಟಾಯ್ಕೆ ಟಿ ಎಂಬುವಳು ಆಸ್ಟ್ರಿಯಾ ಚಕ್ರವರ್ತಿಯ ಮಗಳು. 
ರಾಜನು ಪಟ್ಟಕ್ಕೇರಿದಾಗ ಇವಳಿಗೆ ಹತ್ತೊಂಭತ್ತು ವರ್ಷ ವಯಸ್ಸು . ಇವನ 
ಪಟ್ಟಾಭಿಷೇಕ ಕಾಲದಲ್ಲಿಯೇ ಕೆಲವು ಅಪಶಕುನಗಳು ನಡೆದುವು. ಎಂಟು 
ಲಕ್ಷ ಮೌನುಗಳು ಬಾಳುವ ವಜ್ರವೈಢರದ ಕಿರೀಟವನ್ನು ಹದಿನಾರನೆ 
ಲೂಯಿಯ ತಲೆಯ ಮೇಲಿಟ್ಟಾಗ ಇವನು , " ಅಯ್ಯೋ ! ಇದು ನನಗೆ 
ಬಹಳ ಭಾರ. ನಾನು ಇದನ್ನು ಹೊರಲಾರೆ ” ಎಂದನಂತೆ. ಹದಿ 
ನಾರನೆ ಲೂಯಿಯ ಸರಳಸ್ವಭಾವದವನೂ ಗುಣಶಾಲಿಯ ' ಮತ್ತು 
ಒಳ್ಳೆಯ ನಡತೆಯವನೂ ಆಗಿದ್ದನು. ಆದರೆ ಅವನಿಗೆ ಸ್ಟಿರಬುದ್ದಿಯಿರಲಿಲ್ಲ. 
ನಿಶ್ಚಯವಾದ ತಿರಾನಕ್ಕೆ ಬರುವುದು ಅವನಿಗೆ ಸಾಧ್ಯವಿರಲಿಲ್ಲ. ಮನಸ್ಸು 
ಬಹಳ ದುರ್ಬಲ. ಮುಂದೇನಾಗುವುದೆಂಬ ಯೋಚನೆಯೇ ಇಲ್ಲ. ಧೈರ 
ಸಾಹಸಗಳು ಶೂನ್ಯ. ಸ್ಕೂಲಶರೀರ ಮತ್ತು ಸ್ಕೂಲನುನಸ್ಸು . ಇವನ 
ತಲೆಯಲ್ಲಿ ಸೂಕ್ಷ್ಮ ವಿಚಾರಕ್ಕೆ ದಾರಿಯೇ ಇಲ್ಲ. ಬೇಟೆಯಾಡುವುದು, 
ಬೀಗದ ದುರಸ್ತು ಇವುಗಳಲ್ಲಿಯೇ ಇವನಿಗೆ ಆಸಕ್ತಿ , ತನ್ನ ದೇಶದ ಸ್ಥಿತಿ 
ಯೇನು? ತನ್ನ ಕರ್ತವ್ಯವೇನು ? ಎ೦ಬ ಅರಿವೇ ಇವನಿಗಿರಲಿಲ್ಲ. 


ಇವನ ರಾಣಿಯಾದ ಮೇರಿ ಆ೯ ಟಾಯ್ಕ ಟ್ಟಳು ಬಹಳ ಚುರುಕಾದ 
ಹೆಂಗಸು. ಇವಳಿಗೆ ಗರ್ವ ಜಾಸ್ತಿ . ತನ್ನ ರೂಪು, ಸೌಂದರ್ಯ, ಲಾವಣ್ಯ 
ಗಳ ಹೆಮ್ಮೆಯಿಂದ ಎಲ್ಲರನ್ನೂ ಇವಳು ತಿರಸ್ಕರಿಸುತ್ತಿದ್ದಳು. ತಾನು 
ಆಸಿಯಾ ಚಕ್ರವರ್ತಿ ಯ ಮಗಳೆ೦ದು ಇವಳಿಗೆ ಆಸ್ಟ್ರಿಯಾದ ಮೇಲೆ ಅಭಿ 
ಮಾನವು ಜಾಸ್ತಿಯೇ ಹೊರತು , ಫ್ರಾನ್ಸಿನ ಮೇಲೆ ಸ್ವಲ್ಪವೂ ಇರಲಿಲ್ಲ. 
ಫಾನ್ಸಿನ ಜನಗಳೆಂದರೆ ಇವಳಿಗೆ ತಿರಸ್ಕಾರ. ಫಾನಿನ ಜನಸಮು 


ಹದಿನಾರನೆ ಲೂಯಿ. 
ದಾಯಕ್ಕೂ ಇವಳಿಗೂ ಆಗುತ್ತಲೇ ಇರಲಿಲ್ಲ. ಇವಳ ನಡತೆಯೂ , ಇವಳ 
ವಿಚಾರಗಳೂ ಇವಳ ಕಾರುಬಾರುಗಳೂ ಫಾನ್ಸಿನ ಜನಸಮುದಾಯಕ್ಕೆ 
ಬಹಳ ಜುಗುಪ್ಪೆಯನ್ನು ಉಂಟುಮಾಡುತ್ತಿದ್ದು ವು. ರಾಜನು ಸ್ವಲ್ಪ ಹೆಚ್ಚು 
ಕಡಿಮೆ ಎಲ್ಲಾ ಸಮಯಗಳಲ್ಲಿಯೂ ಇವಳು ಹೇಳಿದ ಹಾಗೆಯೇ ಕೇಳುತ್ತಿ 
ದ್ದನು. ಇವಳು ರಾಜನಿಗೆ ಅನರ್ಥಕಾರಿಯಾದ ದುರ್ವ೦ತ್ರಿಯಾಗಿ ಪರಿ 
ಣಮಿಸಿದಳು. ಇವಳ ದುರ್ನಡತೆಯ ಸ್ನೇಹಿತರೆಲ್ಲರಿಗೂ ರಾಜನ ಬೊಕ್ಕಸ 
ದಿ೦ದ ಹಣವು ಹೇರಳವಾಗಿ ವೆಚ್ಚ ಮಾಡಲ್ಪಡುತ್ತಿತ್ತು , ಅವರ ಸಾಲ 
ಗಳನ್ನೂ ರಾಜನ ತಿರಿಸುತ್ತಿದ್ದನು. 
* ರಾಣಿಯೇ ರಾಜ್ಯಾಡಳಿತದಲ್ಲಿ ವಿಶೇಷವಾಗಿ ಕೈ ಹಾಕಿ ಅವಳೇ ಮಂತ್ರಿ) 
ಗಳನ್ನು ನೇಮಿಸುತ್ತಿದ್ದಳು. ಮಂತ್ರಿಗಳನ್ನು ವಜಾ ಮಾಡುತ್ತಿದ್ದವಳೂ 
ಅವಳೇ ಆಗಿದ್ದಳು . ರಾಣಿಯು ಹೇಳಿದ್ದಕ್ಕೆಲ್ಲಾ " ಅಪ್ಪಣೆ ” ಎಂದು ಕೈ 
ಮುಗಿದು ಕೇಳುತ್ತಿದ್ದವರನ್ನೆ ಅವಳು ಮಂತ್ರಿಗಳನ್ನಾಗಿ ನೇಮಿಸುತ್ತಾ 
ಬ೦ದಳು. ಟರ್ಗೊ೦ ಮ್ ಎ೦ಬ ಮಂತ್ರಿಯ ಅನಂತರ ನೆಕರ್ ಎಂಬುವನು 
ಮಂತ್ರಿಯಾಗಿ ನೇಮಿಸಲ್ಪಟ್ಟನು. ರಾಜ್ಯದಲ್ಲಿ ಆದಾಯಕ್ಕಿಂತ ವ್ಯಯವೇ 
ಜಾಸ್ತಿಯಾಗುತ್ತಾ ಬಂದಿತು. ನೆಕರನು ಅನೇಕ ಸಾಹಸಗಳನ್ನು ಮಾಡಿ 
ಆದಾಯವ್ಯಯವನ್ನು ಸಮತೂಕಮಾಡಲು ಯತ್ನಿಸಿದನು . ಈತನು 
ಪ್ರಜಾನುರಾಗಿಯೂ ಸ್ವಲ್ಪ ಮಟ್ಟಿಗೆ ರಾಜನೀತಿಜ್ಞನೂ ಆಗಿದ್ದನು. ರಾಣಿಯು 
ತನಗೂ ನಕರನಿಗೂ ಮನಸ್ಸು ಸರಿಹೊಂದದಿದ್ದ ಕಾರಣ ಅವನನ್ನು ವಜಾ 
ಮಾಡಿ ಕೊಲೋನ್ ಎಂಬುವನನ್ನು ಮಂತ್ರಿಯನ್ನಾಗಿ ನೇಮಿಸಿದಳು . 
ಆದರೆ ಜನಗಳು ಅಸಮರ್ಥನಾದ ಮತ್ತು ರಾಣಿಯ ಹುಕುವು ? 
ಆದ ಇವನ ಮಂತ್ರಿ ಪದವಿಯನ್ನು ಒಪ್ಪಲಿಲ್ಲ . ಜನಗಳು ನೆಕರನನ್ನೆ ಪುನಃ 
ಮಂತ್ರಿಯನ್ನಾಗಿ ನೇಮಿಸಬೇಕೆಂದು ಕೇಳಿದರು . ರಾಣಿಯು ಇದಕ್ಕೆ 
ಒಡಂಬಡಲಿಲ್ಲ. ಕೂಲೋನನು ೧೭೮೬ ನೆ ಫೆಬ್ರುವರಿಯಲ್ಲಿ ಫ್ರಾನ್ಸಿನ 
ಮುಖ್ಯಸ್ಥ ರಾಜಪುತ್ರರನ್ನೂ ಮಠಾಧಿಪತಿಗಳನ್ನೂ ಡ್ಯೂಕುಗಳನ್ನೂ , ಸೈನ್ಯಾ 
ಧಿಕಾರಿಗಳನ್ನೂ ಮಾಜಿಸ್ಟ್ರೇಟರುಗಳನ್ನೂ ಸಭೆಯಲ್ಲಿ ಕರೆದು ರಾಜ್ಯದ 
ವೆಚ್ಚದ ಸ್ಥಿತಿಯನ್ನು ಅವರಿಗೆ ತಿಳುಹಿಸಿ ಅವರುಗಳ ವಿಶೇಷ ಹಕ್ಕುಗಳನ್ನು 
ಸ್ವಲ್ಪ ಮಟ್ಟಿಗೆ ತ್ಯಾಗಮಾಡಬೇಕೆಂದು ಕೇಳಿದನು. ಕೋಪಾವೇಶಗಳಿಂದ 


ಹದಿನಾರನೆ ಲೂಯಿ. 
ಕೂಡಿದ ಚರ್ಚೆಗಳಾದುವು. ಈ ಸಭೆಯವರು ತಮ್ಮ ಅಧಿಕಾರಗಳನ್ನು 
ಬಿಡಲು ಒಪ್ಪಲಿಲ್ಲ. ಕೂಲೋನನು ಒಂದು ರೀತಿಯಾದ ಭೂಮಿಯ ಕಂದಾ 
ಯವನ್ನು ಹಾಕುವುದಾಗಿ ಹೇಳಿದನು . ಅದರಿಂದಲೂ ಏನೂ ಪ್ರಯೋಜನ 
ವಾಗಲಿಲ್ಲ. ಕೂಲೋನನು ವಜಾಮಾಡಲ್ಪಟ್ಟನು. ಅವನ ಅನಂತರ ರ್ಬೈ 
ಎಂಬುವನು ಮಂತ್ರಿ ಪದವಿಗೆ ನೇಮಿಸಲ್ಪಟ್ಟನು. ಇವನು ಸ್ಟಾಂಪ್ ತೆರಿಗೆ 
ಯನ್ನು ವಾಪಸು ತೆಗೆದುಕೊಂಡು ಭೂಕಂದಾಯದ ಕಷ್ಟವನ್ನು ಸ್ವಲ್ಪ 
ಕಡಮೆ ಮಾಡುವುದಾಗಿ ಭರವಸೆಯಿತ್ತನು. ಇವನು ಆಗಿದ್ದ ಒಂದು ರೀತಿ 
ಯಾದ ಪಾರ್ಲಿಮೆಂಟನ್ನು ಸೇರಿಸಿ ಹಣಕಾಸಿನ ಕೆಲವು ಸುಧಾರಣೆಗಳನ್ನು 
ಸೂಚಿಸಿದನು . ಪಾರ್ಲಿಮೆಂಟಿನ ಮೆಂಬರುಗಳು ಮಂತ್ರಿಗೆ ಸ್ಟೇಟ್ಸ್ ಜನ 
ರಲ್ ಅಥವಾ ರಾಷ್ಟ್ರೀಯ ನ್ಯಾಯನಿರ್ಮಾಣ ಸಭೆಯನ್ನು ಸೇರಿಸಬೇಕೆಂದೂ 
ಅದೆ ಹಣಕಾಸಿನ ವಿಷಯದಲ್ಲಿ ಪ್ರಜೆಗಳ ಪ್ರತಿನಿಧಿಯಾಗಿ ಅಭಿಪ್ರಾಯ 
ವನ್ನು ಕೊಡಲು ಸಮರ್ಥವಾದುದೆಂದೂ ತಿಳಿಸಿದರು. ಈ ಸಲಹೆಯನ್ನು 
ತಂದು ಮಂತ್ರಿಯ ಗಮನಕ್ಕೆ ಒತ್ತಿದವರ ಪೈಕಿ ಲೆಫಾಯಟ್ ಎಂಬುವನು 
ಅಗ್ರಗಣ್ಯನಾದನು. ಇವನು ಮುಂದೆ ಕ್ರಾಂತಿಯಲ್ಲಿ ಪ್ರಾಮುಖ್ಯವಾದ 
ಭಾಗವನ್ನು ವಹಿಸಿದನು. ರಾಜನಾದ ಲೂಯಿಯು ಸ್ಟೇಟ್ಸ್ ಜನರಲ್ ಸಭೆ 
ಯನ್ನು ಮುಂದೆಶಿಘ್ರದಲ್ಲಿಯೇ ಕರೆಯುವುದಾಗಿಯೂ , ಆದರೆ ಈ ಮಧ್ಯೆ 
ಪಾರ್ಲಿಮೆಂಟು ಮಂತ್ರಿಯ ಹಣಕಾಸಿನ ಸುಧಾರಣೆಗಳನ್ನು ಸ್ವೀಕರಿಸಬೇ 
ಕಂದೂ ಕೋರಿದನು. ಆದರೆ ಪಾರಿಮೆಂಟು ಇದಕ್ಕೆ ಒಪ್ಪಲಿಲ್ಲ. ರಾಜನು 
ರ್ಬೈನನ್ನೂ , ಪಾಸ್ಲಿಮೆಂಟನ್ನೂ ವಜಾಮಾಡಿ ನಕನನ್ನು ೧೭೮೮ನೆ 
ಆಗಸ್ಟ್ ೨೪ರಲ್ಲಿ ಪುನಃ ಮಂತ್ರಿಯನ್ನಾಗಿ ನೇಮಿಸಿದನು. 


) 


ರಾಜನು ನೆಕರ್‌ನನ್ನು ಪುನಃ ಮಂತ್ರಿಯನ್ನಾಗಿ ನೇಮಿಸಿದುದೂ 
ಸ್ಟೇಟ್ಸ್ ಜನರಲ್ ಸಭೆಯನ್ನು ಸೇರಿಸುವುದಾಗಿ ವಾಗ್ದಾನಮಾಡಿದುದೂ 
ಪ್ರಜಾಸಮುದಾಯಕ್ಕೆ ಬಹಳ ಸಂತೋಷವನ್ನುಂಟುಮಾಡಿತು. ದೇಶ 
ದಲ್ಲೆಲ್ಲಾ ಉತ್ಸಾಹದ ಪ್ರವಾಹವು ಹರಿಯಿತು, ಸ್ಟೇಟ್ಸ್ ಜನರಲ್ ಸಭೆಯು 
೧೬೧೪ರಿಂದ ಸೇರಿಸಿಯೇ ಇರಲಿಲ್ಲ. ಈ ಸಭೆಯಲ್ಲಿಮೂರುಭಾಗಗಳಿದ್ದವು. 
ಮೊದಲನೆಯದು ಶ್ರೀಮಂತರ ಭಾಗ ; ಎರಡನೆಯದು ಪಾದ್ರಿಗಳ ಭಾಗ ; 


ಹದಿನಾರನೆ ಲೂಯಿ . 


J 


ಮೂರನೆಯದು ಜನಸಾಮಾನ್ಯದ ಭಾಗ, ಈ ಸಭೆಯ ಜನಸಾಮಾನ್ಯದ 
ಭಾಗಕ್ಕೆ ಮೂರನೆಯ ಎಸ್ಟೇಟ್ ಎಂಬ ಹೆಸರು ಇತ್ತು . ಈ ಸಭೆಯ ಹಿಂದಿನ 
ರಚನೆಯ ಸ್ಥಿತಿಯಲ್ಲಿ ಮೂರುಶಾಖೆಗಳೂ ಸೇರಿದಾಗ, ಯಾವುದಾದರೂ 
ವಿಷಯದಮೇಲೆ ಅಭಿಪ್ರಾಯವುತೆಗೆದುಕೊಳ್ಳಲ್ಪಟ್ಟಾಗ,ಶ್ರೀಮಂತರ ಮತ್ತು 
ಪಾದ್ರಿಗಳ ಸಂಖ್ಯೆಯುಮೂರನೆಯ ಎಸ್ಟೇಟಿನ ಸದಸ್ಯರಸಂಖ್ಯೆಗಿಂತ ಹೆಚ್ಚಾಗಿ 
ಆವರ ಓಟುಗಳೇ ಜಾಸ್ತಿಯಾಗುವ ಅವಕಾಶವಿತ್ತು . ಆದುದರಿಂದ ಅಬ್ಬೆ 
ನೀಯಿ ಎಂಬುವನು ಒಂದು ಪ್ರಕಟನೆಯಲ್ಲಿ ಮೂರನೆಯ ಎಸ್ಟೇಟಿನ 
ಪ್ರಾಮುಖ್ಯತೆಯನ್ನು ವಿವರಿಸಿ ಆ ಸಭೆಗೆ ಪ್ರಾಧಾನ್ಯತೆಯು ಕೊಡಲ್ಪಡ 
ಬೆಕೆಂದೂ ಅದಕ್ಕಾಗಿಮೂರನೆಯ ಎಸ್ಟೇಟಿನ ಸದಸ್ಯರ ಸಂಖ್ಯೆಯು ಎರಡ 
ರಷ್ಟು ಹೆಚ್ಚಿಸಲ್ಪಡಬೇಕೆಂದೂ ಪ್ರತಿಪಾದಿಸಿದನು . ಜನಸಾಮಾನ್ಯದ 
ಪ್ರತಿನಿಧಿಗಳ ಸಂಖ್ಯೆಯು ಶ್ರೀಮಂತರ ಮತ್ತು ಪಾದ್ರಿಗಳ ಪ್ರತಿನಿಧಿಗಳ 
ಸಂಖ್ಯೆಯ ಮೊತ್ತದಷ್ಟಾಗಬೇಕೆಂಬುದೆ ಇವನ ಅಭಿಪ್ರಾಯವಾಗಿತ್ತು , 
ಫ್ರಾನ್ಸಿನಲ್ಲಿ ಇವನ ಅಭಿಪ್ರಾಯಕ್ಕೆ ಹೆಚ್ಚು ಬೆಂಬಲವು ದೊರೆಯಿತು, ಮಂತ್ರಿ 
ಯಾದ ನೆಕರನು ಮೇಲಿನ ಅಭಿಪ್ರಾಯವನ್ನೆ ಪುಷ್ಟಿಕರಿಸಿ ಪ್ರಜಾಪ್ರತಿನಿಧಿ 
ಗಳಿಗೆ ಇತರ ಸಭೆಗಳಿಗಿಂತ ಹೆಚ್ಚಾಗಿ ದ್ವಿಗುಣ ಪ್ರಾತಿನಿಧ್ಯವನ್ನು ಕೊಟ್ಟನು, 
ಚುನಾಯಿತ ಪ್ರತಿನಿಧಿಗಳು ಪ್ರಜೆಗಳ ಕುಂದು ಕೊರತೆಗಳ ಪಟ್ಟಿಯನ್ನು 
ತಯಾರಿಸಬೇಕೆಂದೂ ಸ್ಟೇಟ್ ಜನರಲ್ ಸಭೆಯು ೧೭೮೯ನೆ ಮೇ ತಿಂಗಳಿನಲ್ಲಿ 
ಸೇರಬೇಕೆಂದೂ ತೀರ್ಮಾನವಾಯಿತು . 


.. 


. 


11 . 


ಕ್ರಾಂತಿಗೆ ಮುಂಚೆ ಇದ್ದ ಸ್ಥಿತಿ. 
ಸ್ಟೇಟ್ಸ್ ಜನರಲ್ ಸಭೆಯು ಸೇರಿದ ಮೇಲೆ ಏನೇನಾಯಿತು ಎಂಬು 
` ದನ್ನು ವಿವರಿಸುವ ಮು೦ಚೆ ಫ್ರಾನ್ಸಿನ ಆಗಿನ ಸ್ಥಿತಿಯನ್ನೂ , ಜನಸಾಮಾನ್ಯ 
ದಲ್ಲಿ ಹರಡುತ್ತಿದ್ದ ಭಾವನೆಗಳನ್ನೂ ವಿವರಿಸುವುದು ಆವಶ್ಯಕ, ಫ್ರಾನ್ಸಿನ 
ರಾಜ್ಯ ಕ್ರಾ೦ತಿಯು ೧೭೮೯ ರಲ್ಲಿ ಉಪಕ್ರಮವಾಗುವುದಕ್ಕೆ ಮುಂಚೆ ೧೭೭೬ 
ರಲ್ಲಿ ಅಮೇರಿಕಾ ದೇಶವು ಸ್ವತಂತ್ರವಾಯಿತು. ಅಮೆರಿಕನ್ನರ ಸಹಾಯ 
ಕ್ಯಾಗಿ ಹೋಗಿದ್ದ ಲೆಫಾಯಟ್ ಮುಂತಾದವರು ಫ್ರಾನ್ಸಿಗೆ ಹಿಂತಿರುಗಿ 
ಪ್ರಜಾಸ್ವಾತಂತ್ರ್ಯ ಭಾವನೆಯನ್ನೂ ಪ್ರಜಾಪ್ರಭುತ್ವದ ತತ್ವಗಳನ್ನೂ ಹರಡಿ 
ದರು . ಫಾನ್ಸಿನಲ್ಲಿಯೇ ರೂಸೋ , ನಾಲೈರ್ ಮೊದಲಾದ ಪ್ರಸಿದ್ದ 
ಗ್ರಂಥಕರ್ತರು Liberty , Equality and Fraternity ಎಂದರೆ 
ಸ್ವಾತಂತ್ರ , ಸಮಭಾವ ಮತ್ತು ಸೋದರ ಭಾವ ಈ ತತ್ವಗಳನ್ನು 
ಪ್ರಚಾರ ಮಾಡಿದರು ರೂಸೋವಿನ ತತ್ವಗಳು ಫಾನ್ಸಿನ ಪ್ರಜಾಸಾಮಾನ್ಯದ 
ಮನಸ್ಸಿನ ಮೇಲೆ ಬಹಳ ಪರಿಣಾಮವನ್ನುಂಟುಮಾಡಿದುವು. ಅವನು 
ಫ್ರಾನ್ಸಿನ, ಏಕೆ, ಇಡೀ ಪ್ರಪಂಚದ ಸ್ಥಿತಿಗೆ ಕೃತಕವಾಗಿ ಏರ್ಪಾಡಾಗಿರುವ 
ರಾಜಕೀಯ ಅಸಮಭಾವವೇ ಕಾರಣವೆಂದೂ ಪ್ರಜೆಗಳೆಲ್ಲರೂ ಅಜನ್ಮ 
ಸಿದ್ದವಾಗಿ ಸಮಾನರೆಂದೂ ಸಾರಿದನು . 


- ಕ್ರಾಂತಿಗೆ ಮುಂಚೆ ಫಾನ್ಸಿನಲ್ಲಿ ಓಬಿರಾಯನಕಾಲದ ರಾಜ 
ಪದ್ದತಿಯು ಜಾರಿಯಲ್ಲಿದ್ದಿತು. ಇದಕ್ಕೆ ( Ancient Regime) 
ಏನೆನ್ಸ್ ರೆಜಿಮ ಎಂಬ ಹೆಸರು ರೂಢಿಯಲ್ಲಿದೆ. ರಾಜ್ಯದಲ್ಲಿ ರಾಜನೇ . 
ಸಲ್ಯಾಧಿಕಾರಿ. ಅವನೇ ಸರ ಸಮರ್ಥ ಸಾರ್ವಜನಿಕ ಕೆಲಸಗಳನ್ನು 
ನಿರ್ವಹಿಸಲು ಕ್ರಮವಾದ ನಿಬಂಧನೆಗಳಾವುವೂ ಇರಲಿಲ್ಲ. ಟರ್ಗೊಟ್ 
ಎ೦ಬ ಆಗಿನ ಕಾಲದ ಪ್ರಸಿದ್ದ ರಾಜನೀತಿಜ್ಞನು ಹೇಳಿರುವಂತೆ ಪ್ರಾನ್ಸಿನ 
ಎಲ್ಲಾ ಅನರ್ಥಗಳಿಗೂ ಒ೦ದು ಗೊತ್ತಾದ ರಾಜ್ಯಾಂಗರಚನೆಯ ಅಭಾವನೆ 


ಕ್ರಾಂತಿಗೆ ಮುಂಚೆ ಇದ್ದ ಸ್ಥಿತಿ. 
ಕಾರಣವಾಗಿತ್ತು . ಹಿಂದಿನಿಂದ ಬಂದ ಕೆಲವು ಸಂಪ್ರದಾಯಗಳ ನೈ ?" 
ರಾಜನು ನಡೆಸಿಕೊಂಡು ಹೋಗುತ್ತಿದ್ದನು, ಸ್ಟೇಟ್ ಜನರಲ್ ಎಂಬ 
ಒ೦ದು ಪ್ರತಿನಿಧಿಸಭೆಯನ್ನು ರಾಜನು ತನಗೆ ತೋಚಿದಾಗ ಸೆರಿಸು 
ತಿದ್ದನು. ಇದರಲ್ಲಿ ಶ್ರೀಮಂತರ, ಪಾದ್ರಿಗಳ ಮತ್ತು ಜನಸಾಮಾನ್ಯರ 
ಪ್ರತಿನಿಧಿಗಳಿರುತ್ತಿದ್ದರು. ಹೊಸ ಕಂದಾಯವನ್ನು ಹಾಕುವ ಸಂದರ್ಭ 
ದಲ್ಲ ಮತ್ತು ಹೊಸ ಕಾನೂನನ್ನು ಮಾಡುವ ಸಂದರ್ಭದಲ್ಲಿ ರಾಜನು 
ಈ ಸಭೆಯನ್ನು ಸೇರಿಸಿ ಅದರ ಸಲಹೆಯನ್ನು ಕೇಳುವ ವಾಡಿಕೆಯನ್ನಿಟ್ಟು 
ಕೊಂಡಿದ್ದನು. ಆದರೆ ೧೬೧೪ರಿಂದ ಈ ಸಭೆಯನ್ನು ಸೇರಿಸಿಯೇ ಇರಲಿಲ್ಲ. 


ಫಾನ್ಸಿನ ಬೇರೆಬೇರೆ ಭಾಗಗಳಲ್ಲಿ ಸಾಕ್ಷಿಮೆಂಟುಗಳೆ೦ಬ ದೊಡ್ಡ 
ನ್ಯಾಯಸ್ಥಾನಗಳಿರುತ್ತಿದ್ದು ವು. ಇವೂ ಆಗಾಗ್ಗೆ ರಾಜನ ಶಾಸನಗಳನ್ನು 
ವಿರೋಧಿಸುತ್ತಿದ್ದು ವು. ಆದರೆ ರಾಜನು ಸಾರಿ ಮೆಂಟುಗಳ ಅಭಿಪ್ರಾಯ . 
ದ೦ತೆಯೆ ನಡೆಯಬೇಕೆಂಬ ನಿರ್ಬಂಧವೇನೂ ಇರಲಿಲ್ಲ. 


ನ್ಯಾಯ ನಿರ್ವಹಣೆಯಲ್ಲಿಯೂ ರಾಜನಿಗೆ ನಿರಂಕುಶಾಧಿಕಾರವಿತ್ತು . . 
ಯಾವ ಮೊಕದ್ದಮೆಯಲ್ಲೆ ಆಗಲಿ ರಾಜನು ತನಗೆ ತೋಚಿದಂತೆ ತೀರ್ಪು 
ಹೇಳುವ ಅಧಿಕಾರವಿತ್ತು . ಮತ್ತು ಯಾವ ವಿಚಾರಣೆಯೂ ಇಲ್ಲದೆ 
ಲೆಟರ್ ಡೆ ಕ್ಯಾಚೆಟ್ ಎಂಬ ಪತ್ರಗಳಿ೦ದ ತನ್ನ ಪ್ರಜೆಗಳಲ್ಲಿ ಅತ್ಯಂತ ಶ್ರೇಷ್ಠ 
ನನ್ನಾಗಲೀ , ಅತ್ಯಂತ ಕನಿಷ್ಠ ನನ್ನಾ ಗಲಿ ಬ್ಯಾಸ್ಟಿಲೇ ಎಂಬ ಅತ್ಯಂತ ಕ್ರೂರ 
ವಾದ ಕಾರಾಗೃಹದಲ್ಲಿ ಕೆರೆಯಲ್ಲಿಡುವ ಅಧಿಕಾರವು ರಾ ? ನಿಗಿತ್ತು . ಒಟ್ಟಿನ 
ಮೇಲೆ ಕಂದಾಯವನ್ನು ಹಾಕುವ ಅಧಿಕಾರ, ಅದನ್ನು ಖರ್ಚುಮಾಡುವ 
ಅಧಿಕಾರ , ಕಾನೂನುಗಳನ್ನು ಮಾಡುವ ಅಧಿಕಾರ , ನ್ಯಾಯಸ್ಥಾನಗಳಲ್ಲಿ 
ತೀರ್ಪನ್ನು ಹೇಳುವ ಅಧಿಕಾರ - ಇವುಗಳೆಲ್ಲವೂ ರಾಜನಿಗೆ ನಿರಂಕುಶ 
ವಾಗಿದ್ದು ವು. 


ಇಂತಹ ನಿರಂಕುಶಪದ್ದತಿಯಲ್ಲಿ ರಾಜನು ತನ್ನ ಕರ್ತವ್ಯದ ಪ್ರತಿ 
ಯೊಂದು ಸಣ್ಣ ಅ೦ಶವನ್ನೂ ತಾನೇ ನಿರ್ವಹಿಸುವುದು ಸಾಧ್ಯವಿರಲಿಲ್ಲ. 
ಅವನ ಹೆಸರಿನಲ್ಲಿ ಇತರರು ಯಾರಾದರೂ ಆ ಕರ್ತವ್ಯಗಳನ್ನು ನಡೆಸುತ್ತಿದ್ದರು.. 


ಕ್ರಾಂತಿಗೆ ಮುಂಚೆ ಇದ್ದ ಸ್ಥಿತಿ. 


ನಿರಂಕುಶರಾಜ್ಯ ಪದ್ದತಿಗಳಿರುವ ಕಡೆಗಳಲ್ಲಿ ರಾಜನ ಸುತ್ತುಮುತ್ತಲೂ 
ಇರುವ ಅವನ ಪ್ರೀತಿಪಾತ್ರರಿಗೆ ವಿಶೇಷವಾಗಿ ಅಧಿಕಾರವು ದೊರೆಯುವ 
ಅವಕಾಶವುಂಟು. ಇಂಗ್ಲಿಷನಲ್ಲಿ ಕೋರ್ಟ್ಎಂದು ಹೇಳುವ ಕನ್ನಡದಲ್ಲಿ 
ಆಸ್ಥಾನವೆಂದು ಹೇಳುವ ರಾಜನ ಸುತ್ತು ಮುತ್ತುಲಿನವರ ಕೈಯಲ್ಲಿಯೇ ಹದಿ 
ನೈದನೆ ಮತ್ತು ಹದಿನಾರನೆ ಲೂಯಿಗಳ ಕಾಲದಲ್ಲಿ ರಾಜ್ಯ ಸೂತ್ರವಿರು 
ತಿತ್ತು . ಆ ಆಸ್ಥಾನಿಕರು ಹೇಳಿದ್ದೆ ರಾಜನಿಗೆ ವೇದವಾಕ್ಯವಾಗುತ್ತಿತ್ತು , 

ಆ ಕಾಲದ ಆಸ್ತಿ ಪಾಸ್ತಿಗಳ ಮತ್ತು ಕಂದಾಯಕವಳಿಗೆಗಳ ಪಟ್ಟಿ 
ತಿಯು ಅತಿಶೋಚನೀಯವಾಗಿತ್ತು . ರಾಜ್ಯದ ಭೂಸ್ಥಿತಿಯಲ್ಲಿ ಹೆಚ್ಚು 
` ಭಾಗವು ಶ್ರೀಮಂತರಿಗೂ ಪಾದ್ರಿಗಳಿಗೂ ಸೇರಿತ್ತು . ಇವರುಗಳು 
ರಾಜಾದಾಯಕ್ಕೆ ಯಾವ ಕಂದಾಯವನ್ನೂ ಕೊಡುತ್ತಿರಲಿಲ್ಲ. ಫ್ರಾನ್ಸಿನ 
ಭೂಸ್ಥಿ ತಿಯಲ್ಲಿ ಅರ್ಧ ಭಾಗಕ್ಕಿಂತಲೂ ಹೆಚ್ಚಾಗಿ ರಾಜ, ಶ್ರೀಮಂತರು, ಪಾದ್ರಿ 
ಗಳು ಇವರ ಅಧೀನದಲ್ಲಿತ್ತು . ಇದರ ಮೇಲೆ ಇವರು ಒಂದು ಕಾಸಿನ 
ಕಂದಾಯವನ್ನೂ ಸರಕಾರಕ್ಕೆ ಕೊಡುತ್ತಿರಲಿಲ್ಲ. ಪಾದ್ರಿಗಳು ಕಂದಾಯ 
ವನ್ನು ಕೊಡದೆ ಇದ್ದುದು ಮಾತ್ರವೇ ಅಲ್ಲದೆ, ಬಡವರಿ೦ದ ತಮ್ಮ ಖರ್ಚು 
ಗಳಿಗಾಗಿ ಹಣವನ್ನು ಎತ್ತುತ್ತಿದ್ದರು. ಶ್ರೀಮಂತರು ತಮ್ಮ ಸ್ಕೂಡಲ್ * 
ಅಧಿಕಾರಗಳಿ೦ದ ಬಡಜನಗಳಿಗೆ ಬಹಳ ಹಿಂಸೆಯನ್ನು ಕೊಡುತ್ತಿದ್ದರು, 
ಮೂರನೆ: ಎಸ್ಟೇಟಿಗೆ ಸಂಬಂಧಿಸಿದವರನೇಕರು ತಾವು ಕೊಡಬೇಕಾಗಿದ್ದ 
ರಾಜಾದಾಯವನ್ನು ಉಪಾಯಾಂತರಗಳಿಂದ ತಪ್ಪಿಸಿಕೊಳ್ಳು ತ್ತಿದ್ದರು. ಕಂದಾ 
ಯದ ಭಾರವೆಲ್ಲಾ ಬಡವರಾದ ಸಾಮಾನ್ಯ ಜನಗಳಮೇಲೆ ಬೀಳುತ್ತಿತ್ತು . 
ಒಟ್ಟಿನಲ್ಲಿ ಡೆ ಲೋಕವಿಲೆ ಎಂಬವನು ಹೇಳಿರುವಂತೆ ಯಾರು ಕಂದಾಯ 
ಕೊಡಲು ಸಮರ್ಥರೋ ಅವರ ಮೇಲೆ ಕಂದಾಯವು ಬೀಳುತ್ತಿರಲಿಲ್ಲ. 
ಯಾರು ಕಂದಾಯವನ್ನು ಕೊಡಲು ಅಸಮರ್ಥರೊ ಅವರ ಮೇಲೆಯೇ 
ಕಂದಾಯವು ಬೀಳುತ್ತಿತ್ತು . 


ಈ ಭೂಡಲ್ ಅಧಿಕಾರವೆಂದರೆ ಯಜಮಾನ ಮತ್ತು ಆಶ್ರಿತರಿಗಿರುವ ಸಂಬಂಧದಿಂದ 
ಉಂಟಾಗಿರುವ ತಲತಲಾಂತರದ ಅಧಿಕಾರ . 


ಕ್ರಾ೦ತಿಗೆ ಮುಂಚೆ ಇದ್ದ ಸ್ಥಿತಿ. 
* ಸರ್ಕಾರದ ಆಡಳಿತವಾದರೂ ಚೆನ್ನಾಗಿ ನಡೆಯುತ್ತಿದ್ದರೆ ಈ ಕಂದಾ 
ಯದ ಪದ್ದತಿಯ ಅನ್ಯಾಯವನ್ನು ಜನಗಳು ಹೇಗಾದರೂ ಸಹಿಸುತ್ತಿದ್ದರು. 
ಅದಕ್ಕೂ ಅವಕಾಶವಿರಲಿಲ್ಲ, ಹದಿನೈದನೆ ಲೂಯಿಯ ಕಾಲದಲ್ಲಿ ನಡೆದ 
ಅನರ್ಥಕಾರಕಗಳಾದ ಯುದ್ದಗಳೂ ಮತ್ತು ಹದಿನಾರನೆ ಲೂಯಿಯ 
ಕಾಲದಲ್ಲಿ ಸಂಭವಿಸಿದ ಹಣಕಾಸಿನ ತೊಂದರೆಗಳೂ ಮುಂದಿನ ಕ್ರಾಂತಿಗೆ 
ದಾರಿಯಾದವು. 


D 


IV 
ಸ್ಟೇಟ್ ಜನರಲ್ ಸಭೆಯ ಅಧಿವೇಶನ. 

೧೭೮೯ನೆ ಮೇ ೫ನೆ ತಾರೀಖಿನ ದಿವಸ ಸ್ಟೇಟ್ ಜನರಲ್ ಸಭೆಯು 
ವರ್ಸಲಿಸ್‌ನಲ್ಲಿ ಸೇರಿತು. ಸಭಾಭವನವು ಸಾಲೆ ಡೆ ಮೇನಸ್ ಎಂಬುದರಲ್ಲಿ 
ರಚಿಸಲ್ಪಟ್ಟಿತ್ತು . ಮೇ ನಾಲ್ಕರಲ್ಲಿ ಒಂದು ಮೆರವಣಿಗೆಯು ನಡೆಯಿತು. 
ಇದರಲ್ಲಿ ರಾಜನೂ ಶ್ರೀಮಂತರ ಪಾದ್ರಿಗಳೂ ಜನಸಾಮಾನ್ಯದ ಪ್ರತಿ 
ನಿಧಿಗಳೂ ಭಾಗಿಗಳಾಗಿದ್ದರು. ರಾಜನೂ ರಾಣಿಯೂ ಅತ್ಯಂತ ಬೆಲೆ ಬಾಳುವ 
ವಸ್ತುಗಳಿಂದಲೂ ಆಭರಣಗಳಿ೦ದಲೂ ಅಲಂಕೃತರಾಗಿದ್ದರು. ಶ್ರೀಮಂತರೂ 
ಪಾದ್ರಿಗಳೂ ತಮ್ಮ ತಮ್ಮ ಉತ್ತಮವಾದ ಉಡುಪಿನಲ್ಲಿಯೇ ಹಾಜರಾಗಿ 
ದ್ದರು. ಜನಸಾಮಾನ್ಯದ ಪ್ರತಿನಿಧಿಗಳಾದ ಮೂರನೆಯ ಎಸ್ಟೇಟಿನವರು 
ಸಾದಾ ಉಡುಪಿನಲ್ಲಿಯೇ ಇದ್ದರು. ಮಾರನೆಯ ದಿವಸ ಪ್ರಾತಃಕಾಲ ಎಂಟು 
ಘಂಟೆಗೆ ಪ್ರತಿನಿಧಿಗಳು ಸ್ಟೇಟ್ ಜನರಲ್ ಹಾಲಿನಲ್ಲಿ ನೆರೆದರು. ೧೬೦೦ 
ಪ್ರತಿನಿಧಿಗಳಿದ್ದರು. ಇವರ ಹೆಸರುಗಳನ್ನು ಕೂಗುವುದೆ: ಮಧ್ಯಾನ್ನ 
ಒ೦ದು ಘ೦ಟಿಯವರೆವಿಗೂ ಆಯಿತು. ಮಧ್ಯಾನ್ನ ಒ೦ದು ಘ೦ಟಿಗೆ ರಾಜನು 
ರಾಣಿಯೊಡನೆ ಬಂದನು. ರಾಜನು ಸಭಾ ಭವನವನ್ನು ಪ್ರವೇಶಿಸಿದ 
ಕೂಡಲೇ ಸರ್ವರೂ ಎದ್ದು ಮರ್ಯಾದಿಸಿದರು . ರಾಜನು ತನ್ನ ಭಾಷಣ. 
ವನ್ನು ಓದಿದರು . ಅದರಲ್ಲಿ ಉಪ್ಪು , ಹುಳಿ, ಕಾರ ಏನೂ ಇರಲಿಲ್ಲ . 
ಫ್ರಾನ್ಸಿಗೆ ಸಂಭವಿಸಿದ್ದ ಹಣಕಾಸಿನ ತೊಂದರೆಯು ಮಾತ್ರ ವಿವರಿಸಲ್ಪ 
ಟ್ಟಿತ್ತು . ರಾಜನ ಭಾಷಣವಾದಮೇಲೆ ಮಂತ್ರಿಯಾದ ನೆಕರ್‌ನು ಎರಡು 
ಘಂಟೆಗಳಕಾಲ ಒ೦ದು ಭಾಷಣವನ್ನು ಮಾಡಿದನು. ಈ ಭಾಷಣವೂ 
ಸಮರ್ಪಕವಾಗಿರಲಿಲ್ಲ . ರಾಜ್ಯಾಂಗರಚನೆಯ ವಿಷಯವಾಗಿ ಆಶಯ 
ನ್ನುಂಟುಮಾಡುವ ಒಂದು ಭಾವನೆಯೂ ಅದರಲ್ಲಿರಲಿಲ್ಲ , ಕಂದಾಯವನ್ನು 
ಹೆಚ್ಚಿಸುವ ಆಲೋಚನೆಯನ್ನು ಮಾತ್ರ ಸಭೆಯ ಮುಂದಿಟ್ಟನು. ಇವನ 
ಭಾಷಣವು ಸಭೆಯ ಮೇಲೆ ಏನು ಪರಿಣಾಮವನ್ನುಂಟುಮಾಡ ಬೇಕಾ? 
ಗಿತ್ತೋ ಅದನ್ನು ಮಾಡಲೇ ಇಲ್ಲ. ಜನಸಾಮಾನ್ಯದ ಪ್ರತಿನಿಧಿಗಳು ನಿರಾ 


ಸ್ಟೇಟ್ ಜನರಲ್ ಸಭೆಯ ಅಧಿವೆಶನ. 
ಶರಾದರು. ಮಧ್ಯಾನ್ಹ ನಾಲ್ಲೂವರೆ ಘಂಟೆಯ ಹೊತ್ತಿಗೆ ಸಭೆಯ ಮೊದ 
ಲನೆಯ ದಿವಸದ ಕಾರ್ಯಕಲಾಪಗಳು ಮುಕ್ತಾಯವಾದುವು. ಮೊದಲನೆ 
ದಿವಸದ ಸಭೆಯಲ್ಲಿ ಮುಂದೆ ಕ್ರಾಂತಿಯಲ್ಲಿ ಪ್ರಮುಖ ಭಾಗವನ್ನು ವಹಿಸಿದ 
ಮಿರಾಬೋ , ರಾಬಸ್ಪಿಯರ್ , ಡಾಕ್ಟರ್ ಗಿಲರ್ಟಿ ಮುಂತಾದವರಿದ್ದರು. 
ನಿರಾಭೋವುಎಲ್ಲರ ಆಕರ್ಷಣೆಗೂ ಪಾತ್ರನಾದನು. 

ಪೂರೈಸಂಪ್ರದಾಯದಂತೆ ಸ್ಟೇಟ್ಸ್ ಜನರಲ್ ಸಭೆಯ ಪ್ರತಿ ಒಂದು 
ಎಸ್ಟೇಟಿನ ಮೆಂಬರುಗಳೂ ಮೂರುನ್ಯಾಯವಿಧಾಯಕ ಸಭೆಗಳ೦ತೆ ಪ್ರತ್ಯೇ ? 
ಕನಾಗಿ ಕಲೆತು ವಿಷಯಗಳನ್ನು ಪರ್ಯಾಲೋಚಿಸಬೇಕಾಗಿತ್ತು . ಆದರೆ 
ಈ ಏರ್ಪಾಡು ಮೂರನೆಯ ಎಸ್ಟೇಟ್ ಆದ ಜನಸಾಮಾನ್ಯದ ಪ್ರತಿನಿಧಿಗಳಿಗೆ 
ಒಪ್ಪಿಕೆಯಿರಲಿಲ್ಲ. ಮೂರು ಸಭೆಗಳನ್ನೂ ಒಟ್ಟಾಗಿ ಒ೦ದೆ ಸಭೆಯನ್ನಾಗಿ 
ಸೇರಿಸಿ ವಿಷಯಗಳನ್ನು ವಿಮರ್ಶಿಸಬೇಕೆಂಬುದೇ ಅವರ ಅಭಿಪ್ರಾಯವಾಗಿತ್ತು . 
ಪೂರ್ವಸಂಪ್ರದಾಯದಂತೆ ಶ್ರೀಮಂತರೂ ಪಾದ್ರಿಗಳೂ ಬೇರೆಬೇರೆಯಾಗಿ 
ಸಭೆಯಲ್ಲಿ ಕಲೆತು ಕೆಲಸಕಾರ್ಯಗಳನ್ನು ನಡೆಸಲು ಉಪಕ್ರಮಿಸಿದರು. 
ಮೂರನೆಯ ಎಸ್ಟೆ : ಟ್ ತನ್ನಷ್ಟಕ್ಕೆ ತಾನೇ ಕಲೆತು ಕೆಲಸನ್ನು ನಡೆಸಬೇಕಾ 
ಯಿತು. ಮೇ ೬ರಲ್ಲಿ ಮೂರನೆ ಎಸ್ಸೆ೦ಟಿನ ಮೆಂಬರುಗಳು ಸ್ಟೇಟ್ 
ಜನರಲ್ ಹಾಲಿನಲ್ಲಿ ಸೇರಿದರು . ಇದೇ ಸಮಯದಲ್ಲಿ ಶ್ರೀಮಂತರೂ 
ನಾದಿಗಳೂ ಬೇರೆಬೇರೆ ಭಾಗಗಳಲ್ಲಿ ತಮ್ಮ ಸಭೆಗಳನ್ನು ನಡೆಸಿದರು . ಈ 
ಎರಡು ಸಭೆಗಳಲ್ಲಿಯೂ ಮರು ಸಭೆಗಳನ್ನೂ ಒಟ್ಟಿಗೆ ಒಂದೇ ಒಂದು 
ಸಭೆಯನ್ನಾಗಿ ಸೇರಿಸಿ ಕಾರ್ಯಕಲಾಪಗಳನ್ನು ನಡೆಸಬೇಕೆನ್ನುವ ಠರಾವು 
ತರಲ್ಪಟ್ಟವು. ಆದರೆ ಆ ಅಭಿಪ್ರಾಯಕ್ಕೆ ಆ ಎರಡು ಸಭೆಗಳಲ್ಲಿಯೂ ಬಹು 
ಮತವು ದೊರೆಯಲಿಲ್ಲ. ಈ ಸಮಾಚಾರವನ್ನು ಕೇಳಿದಕೂಡಲೆ ಮರನೆ 
ಎಸ್ಟೇಟಗೆ ಅಸಮಾಧಾನವಾಯಿತು. ಈ ಸಭೆಯಲ್ಲಿ ಮಿರಾಬೋ ಎ೦ಬು 
ವನು ಮುಂದೆ ಬಂದು ಸಭಿಕರಿಗೆ ಧೈನ್ಯವನ್ನು ಹೇಳಿ ದನು, ಪುನ: ಶ್ರೀಮಂತ 
ರಿಗೂ ಪಾದ್ರಿಗಳಿಗೂ ಮೂರನೆಯ ಎಸ್ಟೇಟಿನವರಿಗೂ ಸಂಧಾನಗಳು ಉಪ 
ಕ್ರಮವಾದವು. ಹತ್ತು ದಿನಗಳು ಹೀಗೆಯೆ ನಡೆಯಿತು. ಮೂರನೆಯ 
ಎಸ್ಟೇಟಿಗೆ ಅಸಮಾಧಾನವು ಹೆಚ್ಚಿತು. ಶ್ರೀಮಂತರ ಮತ್ತು ಪಾದ್ರಿಗಳ 
ಸಭೆಯಲ್ಲಿ ಒ೦ದೇ ಒ೦ದು ಸಭೆಯ ಅಭಿಪ್ರಾಯಕ್ಕೆ ಬೆಂಬಲವು ದೊರೆ 


ಸ್ಟೇಟ್ಸ್ ಜನರಲ್ ಸಭೆಯ ಅಧಿವೇಶನ. 
ಯುತ್ತಾ ಬಂದಿತು. ರ್ಜೂ ೧೩ರರಲ್ಲಿ ಸಾಧಿಗಳು ಮೂರನೆಯ ಎಸ್ಟೇಟಿನ 
ಸಭೆಯನ್ನು ಸೇರಿದರು. ಮೂರನೆಯ ಎಸ್ಟೇಟ್ ನ್ಯಾಷನಲ್ ಅಸೆಂಬ್ಲಿ 
ಎಂಬುದಾಗಿ ಕರೆದುಕೊಂಡು ರ್ಜೂ ೧೭ರಲ್ಲಿ ರಾಷ್ಟ್ರ ಸಭೆಯಾಯಿತು. 
ಇದರಿಂದ ಶ್ರೀಮಂತರಿಗೆ ಸ್ವಲ್ಪ ಗಾಬರಿಯಾಯಿತು. ಆದರೆ ಅವರಲ್ಲಿಯೂ 
ನ್ಯಾಷನಲ್ ಅಸೆಂಬ್ಲಿಯನ್ನು ಸೇರಬೇಕೆಂಬ ಕುತೂಹಲವು ಅನೇಕರಿಗಿತ್ತು . 
ರಾಜನಿಗೆ ಮೂರನೆಯ ಎಸ್ಟೇಟಿನ ಮೇಲೆಕ್ರೋಧವುಂಟಾಯಿತು. ರ್ಜೂ 
೨೦ನೆಯ ತಾರೀಖಿನ ದಿವಸ, ಶನಿವಾರ ಮೂರನೆಯ ಎಸ್ಟೇಟಿನವರು. 
ಮಾಮೂಲಿನಂತೆ ತಮ್ಮ ಸಭಾ ಭವನದಲ್ಲಿ ಸೇರಲು ಹೋದರು. ಆದರೆ 
ಸಭಾಭವನದ ಒಳಕ್ಕೆ ಈ ಸಭೆಯವರಿಗೆ ಪ್ರವೇಶವು ದೊರೆಯಲಿಲ್ಲ. ಏಕೆ೦ 
ದರೆ ಮುಂದೆ ಕೆಲವು ದಿನಗಳಲ್ಲಿ ರಾಜಸಮ್ಮುಖದಲ್ಲಿ ನಡೆಯುವ ಸಭೆಗಾಗಿ 
ರಾಜಭತ್ಯರು ಆ ಸಭಾಭವನವನ್ನು ಸಜ್ಜುಗೊಳಿಸುತ್ತಿದ್ದರು . ಆದುದರಿಂದ 
ಮೂರನೆ ಎಸ್ಟೇಟಿನವರಿಗೆ ಆ ಸಭಾಮಂದಿರಕ್ಕೆ ಪ್ರವೇಶವು ದೊರೆಯಲಿಲ್ಲ. 
ಪ್ರೆಸಿಡೆಂಟ್ ಜೈಲಿಯ ಸಭೆಯ ಕಾರ್ಯದರ್ಶಿಗಳೂ ಸಭಾ ಭವನದ 
ಒಳಕ್ಕೆ ನುಗ್ಗಿ ತಮ್ಮ ಕಾಗದ ಪತ್ರಗಳನ್ನು ಹೊರಕ್ಕೆ ತಂದರು . 


- ಆಗಿನ ಚಿತ್ರವನ್ನು ಸ್ವಲ್ಪ ಊಹಿಸಬಹುದು. ಬೆಳಗಿನ ಹೊತ್ತು 
ತುಂತುರು ಮಳೆಯು ಬರುತ್ತಿದೆ. ಪ್ರತಿನಿಧಿಗಳು ಹೊರಗೆ ಆತುರರಾಗಿ 
ನಿಂತಿದ್ದಾರೆ. ಸಭಾಭವನದ ಒಳಕ್ಕೆ ಪ್ರವೇಶವು ದೊರೆಯದ ಮೇಲೆ 
ಮುಂದಲ್ಲಿ ಸೇರಬೇಕೆಂಬ ಬಗ್ಗೆ ಆಲೋಚನೆಯು ನಡೆಯುತ್ತಿದೆ. ಪಕ್ಕದ 
ಲ್ಲಿಯೇ ಒಂದು ಟೆನ್ನಿಸ್ಕೋರ್ಟು* ದೃಷ್ಟಿಗೆ ಬಿತ್ತು . ಈ ಟೆನ್ನಿ ಸಕೋರ್ಟಗೆ 
ನಡೆಯಿರಿ ' ಎಂಬುದಾಗಿ ಕೂಗು ಹೊರಟಿತು. , ಎಲ್ಲರೂ ಟೆನ್ನಿ ಸ್ಕೋ 
ರ್ಟಗೆ ನುಗ್ಗಿ ದರು. ಅಲ್ಲಿಯೇ ಬಿದ್ದಿದ್ದ ಒಂದು ಹಳೆಯ ಕುರ್ಚಿಯನ್ನು ತೆಗೆ 
ದುಕೊಂಡರು . ನ್ಯಾಷನಲ್ ಅಸೆಂಬ್ಲಿಯ ಅಧ್ಯಕ್ಷನಾದ ಬೇಲಿಯು ಅದರ 
ಮೇಲೆ ನಿಂತನು. ಅವನ ಸುತ್ತಲೂ ಪ್ರತಿನಿಧಿಗಳು ನಿಂತರು. ಅನೇಕ 
ಭಾಷಣಗಳಾದುವು. ಸತ್ವ ರೂ ಬಂದು ಪ್ರಮಾಣವನ್ನು ಮಾಡಿ ಅದಕ್ಕೆ 


* ಟಿನಿನ್ಕೋರ್ಟು ಎಂದರೆ ಟೆನ್ನಿಸ್ ಆಡುವ ಮೈದಾನ , 


ಸ್ಟೇಟ್ಸ್ ಜನರಲ್ ಸಭೆಯ ಅಧಿವೇಶನ. 
ರುಜು ಹಾಕಬೇಕೆಂಬುದಾಗಿ ತಿರಾನವಾಯಿತು. ಆರುನೂರು ಪ್ರತಿನಿಧಿ 
ಗಳು ತಮ್ಮ ಬಲಗೈಗಳನ್ನು ಮೇಲಕ್ಕೆತ್ತಿ ಪ್ರಮಾಣಕ್ಕೆ ಸಿದ್ದರಾದರು . 
ಪ್ರಮಾಣವೇನೆಂದರೆ ದೇವರ ಸಾಕ್ಷಿಯಾಗಿ ನಾವು ಪ್ರಮಾಣಮಾಡುವು 
ದೆನೆಂದರೆ: ಏನೆ ಆಗಲಿ, ಎಷ್ಟೇ ಕಷ್ಟಗಳು ಬರಲಿ, ನಾವು ನ್ಯಾಷನಲ್ 
ಅಸೆಂಬ್ಲಿಯನ್ನು ಬಿಡುವುದಿಲ್ಲ. ಅದು ಎಲ್ಲಿ ಸೇರಲಿ, ಯಾವಾಗ ಸೇರಲಿ.. 
ಇಬ್ಬದ ಮೂವ್ವರೆ ಆದರೂ ಚಿಂತೆಯಿಲ್ಲ: ನಾವು ಆ ಸಭೆಯ ಅಧಿಕಾರ 
ವನ್ನು ಎತ್ತಿಹಿಡಿಯುತ್ತೆವೆ. ನಮಗೆ ಯಾವ ಮನುಷ್ಯನ ಭಿ ತಿಯೂ ಇಲ್ಲ. 
ಫ್ರಾನ್ಸಿಗೆ ಒಂದು ರಾಜ್ಯಾಂಗರಚನೆಯು ನಿರ್ಮಿಸಲ್ಪಡುವವರೆವಿಗೂ ನಾವು. 
ಈ ಸಭೆಯಿಂದ ಚದರುವುದಿಲ್ಲ. ಈ ಸಭೆಯು ಏನೇ ಆಜ್ಞೆಯನ್ನು ಕೊಡಲಿ , 
ನಾವು ಅದನ್ನು ಪಾಲಿಸಲು ಸಿದ್ಧರಾಗಿದ್ದೇವೆ. ೨) ನಾಲ್ಕು ಘಂಟೆಯವರೆಗೆ 
ರುಜುಗಳನ್ನು ತೆಗೆದುಕೊಳ್ಳುವ ಕೆಲಸವೇ ನಡೆಯಿತು. ಪುನಃಸೋನ 
ವಾರ ಈ ಸಭೆಯು ಎಲ್ಲಾದರೂ ಸೇರಬೇಕೆಂದು ತೀರ್ಮಾನವಾಯಿತು. 

ಟೆನ್ನಿಸ್ಕ ರ್ಟಿನ ಪ್ರತಿಜ್ಞೆಯು ಇತಿಹಾಸಪ್ರಸಿದ್ದವಾಗಿ ನಿಂತಿದೆ. 
ಈ ಪ್ರತಿನಿಧಿಗಳು ತಮ್ಮ ನಿಶ್ಚಯವನ್ನು ಮುಂದುವರಿಸದೇ ನಿಂತಿದ್ದರೆ 
ಏನೇನಾಗುತ್ತಿತ್ತೋ ! ಈ ಪ್ರಮಾಣವು ಫ್ರಾನ್ಸಿನಲ್ಲೆಲ್ಲಾ ಬಹಳ ಪರಿಣಾಮ 
ವನ್ನುಂಟುಮಾಡಿತು . 


ರ್ಜೂ ೨೪ರಲ್ಲಿ ರಾಜನ ಸಮ್ಮುಖದಲ್ಲಿ ಸ್ಟೇಟ್ಸ್ ಜನರಲ್ ಸಭೆಯು 
ಸೇರಿತು, ರಾಜನು ಒಂದು ಭಾಷಣವನ್ನು ಮಾಡಿದನು. ಅದರಲ್ಲಿ 
ಮೂರುಸಭೆಗಳವರೂ ಬೇರೆ ಬೇರೆಯೆ ಸೇರಿ ಕಾರ್ಯಕಲಾಪಗಳನ್ನು ನಡೆಸ 
ಬೇಕೆಂದು ಹೇಳಿದನು. ರಾಜನು ತನ್ನ ಭಾಷಣವನ್ನು ಮುಗಿಸಿ ನಿವೃತ್ಯ 
ನಾದಮೇಲೆಶ್ರೀಮಂತರೂ ಪಾದ್ರಿಗಳೂ ಹೊರಟುಹೋದರು . ಮೂರ 
ನೆಯ ಎಸ್ಟೇಟಿನವರು ಮಾತ್ರ ಕದಲಲಿಲ್ಲ, ರಾಜಭತ್ಯರು ಬಂದು ಮೂರ 
ನೆಯ ಎಸ್ಟೇಟಿನವರಿಗೆ ಸಭಾಭವನವನ್ನು ಬಿಡಬೇಕೆಂದು ಆಜ್ಞಾಪಿಸಿದರು , 
ಮಿರಾಬೋ ಎಂಬುವನು ಮುಂದಕ್ಕೆ ಬಂದು ರಾಜಭತ್ಯರನ್ನು ಭರ್ತೃನೆ. 
ಮಾಡಿ ಹೇಳಿದ್ದೆನೆಂದರೆ:- ನಿಮಗಾಗಿ ರಾಜನಿಗಾಗಲೀ ನಮ್ಮನ್ನು 
ಹೊರಗೆ ಹೋಗಿ ಎಂದು ಹೇಳಲು ಏನು ಅಧಿಕಾರ ? ನಾವು ಪ್ರಜೆಗಳ 


ಸ್ಟೇಟ್ಸ್ ಜನರಲ್ ಸಭೆಯ ಅಧಿವೇಶನ. 
ಪ್ರತಿನಿಧಿಗಳಾಗಿ ಇಲ್ಲಿ ಸೇರಿದ್ದೆವೆ. ಪ್ರಜೆಗಳ ಇಷ್ಟದಂತೆ ನಾವು ನೆರೆದಿ 
ದ್ದೆನೆ. ನಾವು ಈ ಜಾಗವನ್ನು ಬಿಡುವುದಿಲ್ಲ. ಬೇಕಾದರೆ ಶಸ್ತ್ರಗಳನ್ನು 
- ಉಪಯೋಗಿಸಿ ನಮ್ಮನ್ನು ಚದುರಿಸಿ, ನಾವಾಗಿ ಈ ಜಾಗವನ್ನು ಬಿಡುವುದಿಲ್ಲ .” 
ಮಿರಾಬೋನ ಭಾಷಣವು ಅಸೆಂಬ್ಲಿಗೆ ಬಹಳ ಧೈರ್ಯವನ್ನುಂಟುಮಾಡಿತು. 
ರಾಜಭತ್ಯರು ರಾಜನಿಗೆ ಈ ಸಂಗತಿಯನ್ನು ತಿಳಿಸಿದರು. ರಾಜನು ಬಹಳ 
ಬಳಲಿಕೆಯಿಂದ " ಅವರು ಅಲ್ಲಿಯೇ ನಿಲ್ಲಬೇಕೆಂದು ಅಪೇಕ್ಷಿಸುತ್ತಾರೆಯೋ ? 
ಸರಿ , ಹಾಗಾದರೆ ಅಲ್ಲಿಯೆ ಇರಲಿ ” ಎಂದು ನಿರ್ವೀಯ್ರನಾಗಿ ಹೇಳಿದನು . 
ರಾಜನು ಇದನ್ನು ಹೇಳಿದುದು ಉದಾರತೆಯಿಂದಲ್ಲ ಹೆದರಿಕೆಯಿಂದ. 
ಮೂರನೆ ಎಸ್ಟೇಟ್ ಸಭೆಯು ತನ್ನ ಕಾರ್ಯಕಲಾಪಗಳನ್ನು ಮುಂದುವರೆ 
ಸುತ್ತಾ ಹೋಯಿತು. ಜೂ೯ ೨೫ನೆ ತಾರೀಖಿನ ದಿವಸ ನಲವತ್ತೇಳು 
ಶ್ರೀಮಂತರು ನ್ಯಾಷನಲ್ ಅಸೆಂಬ್ಲಿಯನ್ನು ಸೇರಿದರು . ಅಸೆಂಬ್ಲಿಯ ಬಲವು 
ಹೆಚ್ಚುತ್ತಾ ಬಂದಿತು. ಸೈನ್ಯವನ್ನು ಕರೆಸಿ ಅವರನ್ನು ಚದುರಿಸೋಣವೆಂದರೆ 
ಸೈನ್ಯದಲ್ಲಿ ಶಿಸ್ತಿಲ್ಲ. ಕಡೆಗೆ ವಿಧಿಯಿಲ್ಲದೆ ರಾಜನು ಮೂರುಸಭೆಗಳನ್ನೂ 
ಒಟ್ಟುಗೂಡಿಸಲು ಒಪ್ಪುವುದಾಗಿ ಹೇಳಿದನು . ರ್ಜೂ ೨೭ರಲ್ಲಿ ರಾಜನ 
ಆಜ್ಞಾ ಪತ್ರದಂತೆ ಶ್ರೀಮಂತರೂ ಪಾದ್ರಿಗಳೂ ಮೂರನೆಯ ಎಸ್ಟೇಟನ್ನೆ 
ಸೇರಿದರು. ರಾಜನೂ ಬಹಳ ಬಗ್ಗಿ ದನು. ಸ್ವಾತಂತ್ರಪ್ರಿಯರಾದ ಜನರಿಗೆ 
ವೈರೊತ್ಸಾಹಗಳು ಹೆಚ್ಚಿದವು. 
* ಮುಂದಿನ ಪ್ರಕರಣವನ್ನು ಆರಂಭಿಸುವ ಮೊದಲು ಕ್ರಾಂತಿಯ 
ಮೊದಲನೆಯ ಸ್ವರೂಪವು ಹೇಗಿತ್ತೆಂಬುದನ್ನು ಸ್ವಲ್ಪ ವಿವರಿಸಬಹುದು. 
ಯಾರಿಗಾಗಲಿ, ರಾಜನನ್ನೂ ಶ್ರೀಮಂತರನ್ನೂ ಪಾದ್ರಿಗಳನ್ನೂ ನಿರ್ಮೂಲ 
ಮಾಡಬೇಕೆನ್ನುವ ಅಭಿಪ್ರಾಯವಿರಲಿಲ್ಲ. ಕಂದಾಯದ ಭಾರವು ಎಲ್ಲರ 
ಮೇಲೂ ಸಮನಾಗಿ ಹರಡಬೇಕೆಂದೂ ರಾಜ್ಯಾಡಳಿತದಲ್ಲಿ ಪ್ರಜಾಪ್ರತಿನಿಧಿ 
ಗಳಿಗೆ ಹೆಚ್ಚು ಭಾಗವು ದೊರೆಯಬೇಕೆಂದೂ ರಾಜನೂ ಶ್ರೀಮಂತರೂ 
ಪಾದ್ರಿಗಳೂ ತಮ್ಮ ವಿಶೇಷ ಹಕ್ಕುಗಳನ್ನು ತ್ಯಾಗಮಾಡಬೇಕೆಂದೂ ಪ್ರಜೆಗಳು 
ಕೋರುತ್ತಿದ್ದರು. ರಾಜನ ಮೇಲೆ ಯಾರಿಗೂ ದ್ವೇಷವಿರಲಿಲ್ಲ. 
ರ ಜನನೂ ಅವನ ಸುತ್ತಮುತ್ತಲಿರುವವರನ್ನೂ ಬೇರೆಬೇರೆಯಾಗಿ ನೋಡು 
ತಿದ್ದರು. ಹೀಗೆಯೇ ಧಮ್ಮವನೂ ಪಾದ್ರಿಗಳನ್ನೂ ಬೇರೆ ಬೇರೆಯಾಗಿ 


ಸ್ಟೇಟ್ಸ್ ಜನರಲ್ ಸಭೆಯ ಅಧಿವೆಶನ. 
ನೋಡುತ್ತಿದ್ದರು. ದುಷ್ಪದ್ದತಿಗಳನ್ನು ಹೋಗಲಾಡಿಸಬೇಕೆಂಬುದು ಪ್ರಜೆ 
ಗಳ ಅಭಿಪ್ರಾಯವಾಗಿತ್ತೇ ಹೊರತು, ವೈಯಕ್ತಿಕವಾಗಿ ರಾಜನಮೇಲಾ 
ಗಲೀ , ಪಾದ್ರಿಗಳ ಮೇಲಾಗಲಿ ಕೈಮಾಡಬೇಕೆಂದು ಯಾರಿಗೂ ಅಸೆ ಕೈ 
ಯಿರಲಿಲ್ಲ. ಆದರೆ , ಯಾವಾಗ ಪ್ರಜೆಗಳ ಇಂಗಿತವನ್ನರಿಯದೆ ರಾಜನೂ , 
ಪಾದ್ರಿಗಳೂ ಆ ದುಷ್ಪದ್ದತಿಗಳನ್ನೇ ಬಲಪಡಿಸಬೇಕೆಂದು ಹೊರಟರೋ 
ಆಗಲೇ ಕ್ರಾಂತಿಯು ಭಯಂಕರ ರೂಪವನ್ನು ತಾಳಲು ಆರಂಭಿಸಿತು. 


ಫ್ರಾನ್ಸಿನಲ್ಲಿಯೂ ಇಂಗ್ಲೆಂಡಿನಲ್ಲಿರುವಂತೆ ಸಾಂಕುಶರಾಜ್ಯ ' ಪದ್ದತಿ 
ಯನ್ನು ಸ್ಥಾಪಿಸಬೇಕೆಂದು ಮೀರಾಬೋ ಮುಂತಾದವರು ಬಲವಾಗಿ ಪ್ರಯ 
ತ್ರಿಸುತ್ತಿದ್ದರು. ಆದರೆ ರಾಜನೂ ಅವನ ಸುತ್ತಮುತ್ತಲಿನವರೂ ಇದಕ್ಕೆ 
ಅವಕಾಶಕೊಡಲಿಲ್ಲ . 


ಕ್ರಾಂತಿಯ ಆರಂಭ 


ಸ್ಟೇಟ್ ಜನರಲ್ ಸಭೆಯ ಮೂರು ಶಾಖೆಗಳಿಗೂ ಒಟ್ಟಾಗಿ ಸೇರು 
ವಂತೆ ರಾಜನು ಅನುಮತಿಯಿತ್ತರೂ , ಅವನು ನಡೆಸುತ್ತಿದ್ದ ಕೆಲಸಗಳು 
ಜನಗಳಿಗೆ ಅಸಮಾಧಾನವನ್ನು ಹೆಚ್ಚಿಸುತ್ತಾ ಬಂದವು. ಜನಗಳನ್ನು ಎದು 
ರಿಸುವುದಕ್ಕಾಗಿಯೂ ತನ್ನ ಆತ್ಮಸಂರಕ್ಷಣೆಗಾಗಿಯೂ ಸೈನ್ಯವನ್ನು ಸಿದ್ಧಗೊಳಿ 
ಸುತ್ತಿದ್ದನು. ಸುತ್ತಮುತ್ತಲಿನಿಂದ ಸೈನ್ಯವು ತಂಡತಂಡವಾಗಿ ಪ್ಯಾರಿಸ್ 
ನಗರವನ್ನು ಮುಟ್ಟುತ್ತಿತ್ತು . ಪ್ಯಾರಿಸ್ಸಿನ ಬೀದಿಗಳಲ್ಲಿ ಗುಂಡಿನ ಗಾಡಿಗಳೂ , 
ಕುದುರೆಯ ಸವಾರರೂ , ಕಾಲಾಳುಗಳೂ ಓಡಾಡಲಾರಂಭಿಸಿದರು. ೨೬ , ೦೦೦ 
ಸೈನಿಕರು ಪ್ಯಾರಿಸ್ಸಿನ ಸುತ್ತುಮುತ್ತಲಿನಲ್ಲಿ ಸೇರಿದರು. ಈ ಚಿಹ್ನೆಗಳನ್ನು 
ನೋಡಿ ಪ್ಯಾರಿಸ್ಸಿನ ನಾಗರಿಕರಿಗೆ ಕಳವಳವುಂಟಾಯಿತು ಈ ಸೈನ್ಯದ 
ಸಹಾಯ ದಿಂದ ರಾಜನು ಪ್ಯಾರಿಸ್ಸನ್ನು ಮುತ್ತುವನೆಂಬ ವದಂತಿಯು ಕಾಡ್ತಿ 
ಚ್ಚಿನಂತೆ ಹರಡಿತು. ಪ್ಯಾರಿಸ್ಸಿನಲ್ಲಿ ರೊಟ್ಟಿಯ ಕ್ಷಾಮ , ಹೊಟ್ಟೆಗಿಲ್ಲದುದರ 
ಜೊತೆಗೆ ಜನಗಳಿಗೆ ಸೈನ್ಯದ ಭೀತಿಯು ಬೇರೆ. ಅ೦ತೂ ಪ್ಯಾರಿಸ್ಸಿಗೆಉದ್ರೇಕ 
ನಾಗಲು ಏನೇನಾಗಬೇಕಾಗಿತ್ತೋ ಅದೆಲ್ಲಾ ಆಯಿತು. 


ಈ ಮಧ್ಯೆ ರಾಜನು ಇನ್ನೂ ಕೆಲವು ತಪ್ಪುಗಳನ್ನು ಮಾಡಿದನು. ನೆಕ 
ರನು ಮಂತ್ರಿಯಾಗಿದ್ದಿದ್ದರೆ ಅವನು ತನ್ನ ಪ್ರಜಾನುರಾಗದಿಂದ ಮುಂದಿನ 
ಅನರ್ಥಗಳನ್ನು ಬಹುಮಟ್ಟಿಗೆ ತಪ್ಪಿಸಲು ಸಮರ್ಥನಾಗುತ್ತಿದ್ದನು. ಆದರೆ 
ರಾಜನು ಅವಿವೇಕದಿಂದ ನೆಕರನನ್ನು ರಹಸ್ಯವಾಗಿ ವಜಾಮಾಡಿದನು. 
ಇದಕ್ಕೆ ರಾಣಿಯ ಅವಳ ದುರ್ಮ೦ತ್ರಿಗಳೂ ಕಾರಣಕರ್ತರು. ಒಂದು 
ಹೊಸ ಮಂತ್ರಿಮಂಡಲವು ಸ್ಥಾಪಿತವಾಯಿತು. ಬೊಲಿ ಎಂಬುವನು 
ಸೇನಾಧಿಪತಿಯಾಗಿಯೂ , ಬ್ರೆಜ್ವಲ್ ಎಂಬುವನು ಆರ್ಥಿಕ ಸಚಿವನಾ 
ಗಿಯೂ , ಫೌರ್ಲ ಎ೦ಬುವನು ನೌಕಾಧಿಪತಿಯಾಗಿಯೂ ನೇಮಿಸಲ್ಪಟ್ಟರು. 
ಆದರೆ, ಈ ಮಂತ್ರಿಮಂಡಲವು ಪ್ರಜಾನುರಾಗಕ್ಕೆ ಪಾತ್ರನಾಗಿ ಪ್ರಜೆಗಳಿಗೆ 


ಕ್ರಾಂತಿಯ ಆರ೦ಭ. 


೧೯ 


ಉಪಕಾರಮಾಡುವ ಸ್ಥಿತಿಯಲ್ಲಿರಲಿಲ್ಲ , ಪ್ಯಾರಿಸ್ಸಿನಲ್ಲಿ ಜನಗಳು ಹೊಟ್ಟೆಗಿಲ್ಲದೆ 
ಹಾರಾಕಾರಪಡುತ್ತಿರುವಾಗ್ಗೆ ಘರ್ಲ ಎಂಬುವನು ಬಹಳ ತಿರಸ್ಕಾರದಿಂದ 
ರೊಟ್ಟಿಯಿಲ್ಲದಿದ್ದರೆ ಹುಲ್ಲನ್ನು ತಿನ್ನಲಿ ಎಂದು ಹೀನಾಯದ ಮಾತುಗಳನ್ನಾಡಿ 
ದನು. ಮುಂದೆ ಈ ತಿರಸ್ಕಾರಕ್ಕೆ ಅವನಿಗೆ ತಕ್ಕ ಶಾಸ್ತಿಯಾಯಿತು. 
ನೆಕರನನ್ನು ವಜಾಮಾಡಿದ್ದೂ , ಹೊಸ ಮಂತ್ರಿಮಂಡಲವನ್ನು ನೇಮಿಸಿದ 
ಅಸೆಂಬ್ಲಿಗೆ ಜೂಲೈ ಹನ್ನೊಂದರಲ್ಲಿ ಗೊತ್ತಾಗಿ ತಿಡಿಲುಬಡಿದ ಪರಿಣಾಮ 
ವನ್ನುಂಟುಮಾಡಿತು. ೧೨ನೆಯ ತಾರೀಖು ಭಾನುವಾರವಾದ್ದರಿಂದ ಆ ದಿನ 
ಸಭೆಯು ನಡೆಯಲು ಅವಕಾಶವಿಲ್ಲದೆ ೧೩ನೇ ತಾರೀಖು ಸೋಮವಾರ 
ಅಸೆಂಬ್ಲಿಯು ಕಲೆತು ನೌಕರನನ್ನು ವಜಾಮಾಡಿದುದನ್ನು ಖಂಡಿಸಿ ರಾಜನ 
ಹತ್ತಿರಕ್ಕೆ ಕೆಲವು ಪ್ರತಿನಿಧಿಗಳನ್ನು ಕಳುಹಿಸಿತು. ಆದರೆ ಇದಕ್ಕೆ ರಾಜನು 
ತಿರಸ್ಕಾರವಾಗಿ ಉತ್ತರಕೊಟ್ಟನು. ಅಸೆಂಬ್ಲಿ ಯು ರಾಜನಮೇಲೆ ಬಹಳ 
ವಿರೋಧಭಾವವನ್ನು ತಾಳಿತು. 


ನೆಕರನನ್ನು ವಜಾಮಾಡಿದ ಸುದ್ದಿ ಯು ಉದ್ರಿಕ್ತನಾದ ಪ್ಯಾರಿಸ್ಸನ್ನು 
ಮುಟ್ಟಿದ ಕೂಡಲೇ ಭಯಂಕರ ಪರಿಣಾಮಗಳಾದುವು. ಪ್ಯಾರಿಸ್ಸಿನಲ್ಲಿ ಜನ 
ಗಳ ಅಸಮಾಧಾನವು ಮೆರೆಮಿರುತ್ತಾ ಬಂದಿತು. ರಾಜನು ಪ್ಯಾರಿಸ್ಸನ್ನು 
ಮುತ್ತುವನೆಂಬ ಭೀತಿಯು ಹಸಿದ ಜನಗಳನ್ನು ಹುಚ್ಚಿಗೆಬ್ಬಿಸಿತು . ಜೂಲೈ 
೧೧ನೆಯ ತಾರೀಖು ರಾತ್ರಿ ಪ್ಯಾರಿಸ್ಸಿನ ಗೋಡೆಗಳ ಹೊರಗಿನಿಂದ ಗುಂಡಿನ 
ಶಬ್ದವು ಕೇಳಬಂದಿತು. 


ಹನ್ನೆರಡನೆಯ ತಾರೀಖು ಭಾನುವಾರವಾಗಿತ್ತು . ಅ೦ದು ಪ್ಯಾರಿಸ್ಸಿನಲ್ಲಿ 
ಅನೇಕ ಭಯಂಕರ ಕೃತ್ಯಗಳು ನಡೆದುವು. ನೆಕರನನ್ನು ವಜಾಮಾಡಿದ 
ಸಂಗತಿಯೂ , ಹೊಸ ಮಂತ್ರಿ ಮಂಡಲವು ನೇಮಕವಾದ ವಿಷಯವೂ 
ಪ್ಯಾರಿಸ್ಸಿನಲ್ಲೆಲ್ಲಾ ಹರಡಿತು, ' ಪ್ಯಾಲೇರಾಯಲ್ ಎಂಬ ಜಾಗದಲ್ಲಿ ಜನ 
ಗಳ ಒಂದು ದೊಡ್ಡ ಗುಂಪು ಸೇರಿತು . ಅವರಲ್ಲಿ ಅಸಮಾಧಾನವು ಪ್ರಬಲ 
ವಾಗಿತ್ತು . ರಾಜನಲ್ಲಿ ಅವರು ಇದುವರೆಗೂ ಇಟ್ಟಿದ್ದ ಸಹನೆಯ 
ಮೇರೆಯ ಮೀರಿತ್ತು . ಅವನು ದುರ್ಬಲನೆಂದೂ , ಅವನ ಕೈಲಿ ಏನೂ 
ಆಗುವುದಿಲ್ಲವೆಂದೂ , ಅವನ ರಾಣಿಯೂ ರಾಜನ ಆಸ್ಥಾನದಲ್ಲಿರುವ ಕೆಲವು 


ಕಾ೦ತಿಯ ಆರ೦ಭ. 


ಶ್ರೀಮಂತರೂ , ಹೊಸದಾಗಿ ಸ್ಥಾಪಿಸಲ್ಪಟ್ಟ ಅಸೆಂಬ್ಲಿಯನ್ನು ತುಳಿದು 
ನಿರಂಕುಶಪ್ರಭುತ್ವವನ್ನು ಸ್ಥಾಪಿಸಬೇಕೆಂದಿರುವರೆಂದೂ ಜನಗಳು ತಮ್ಮ 
ತನ್ನಲ್ಲಿ ಮಾತನಾಡಹತ್ತಿದರು . ಅದೇ ಸಮಯದಲ್ಲಿ ಕ್ಯಾಮಿಲ್ 
ಡೆಮೋರ್ಲಿಸ್ ಎಂಬ ಒಬ್ಬ ಯುವಕ ವಿದ್ಯಾರ್ಥಿಯು ಜನಗಳ ಗುಂಪಿಗೆ 
ಉದ್ರೆಕಪೂರವಾದ ಒಂದು ಭಾಷಣವನ್ನು ಮಾಡಿದನು. ಅವನು 
ಹೇಳಿದ್ದೆ ? ನೆಂದರೆ: - ಸ್ನೇಹಿತರೆ, ನಾವು ಬೆಳೆಗೆ ಶಿಕ್ಕಿದ ಮೊಲಗಳಂತೆ 
ಸಾಯಬೆಕೆ ? ದೊಡ್ಡಿಗಳಿಗೆ ಅಟ್ಟಲ್ಪಟ್ಟ ಕುರಿಗಳ೦ತೆ ನಿಸ್ಸಹಾಯರಾಗಿ 
ಅರಚುತ್ತಾ , ಹರಿತವಾದ ಕತ್ತಿಗಳಿಗೆ ಆಹುತಿಯಾಗಬೇಕೆ ? ಸುಮುಹೂರ್ತವು 
ಬಂದಿದೆ. ಫ್ರೆಂಚ್ ಜನಗಳು ಸ್ವತಂತ್ರರಾಗುವ ಕಾಲವೂ ಪ್ರಾಪ್ತವಾಗಿದೆ. 
ದಬ್ಬಾಳಿಕೆ ನಡೆಸುವವರ ಅಂತ್ಯವೂ ಸವಿಾಪಿಸಿದೆ. ಪ್ಯಾರಿಸ್ಸಿನ ಮೇಲೆ 
ತಂಡತಂಡವಾಗಿ ದಂಡೆತ್ತಿ ಬರುತ್ತಿರುವ ರಾಜನ ಸೈನ್ಯಗಳನ್ನು ಎದುರಿಸಲು 
ನಾವೆಲ್ಲರೂ ಶಸ್ತ್ರಸಜ್ಜಿತರಾಗಬೇಕು, ಏಳಿರಿ ! ಏಳಿರಿ !! ಶಸ್ತ್ರಸಜ್ಜಿತರಾಗಿರಿ !!!” 
ಈ ವೀರಭಾಷಣವು ಅಲ್ಲಿ ನೆರೆದಿದ್ದ ಜನಗಳಿಗೆ ಧೈರ್ಯವನ್ನು ತಂದು 
ಅವರನ್ನು ಕ್ರಾಂತಿಗೆ ಹುರಿದುಂಬಿಸಿತು . 

ಭಾಷಣವಾದ ಮೇಲೆ ಒಂದು ಭಾರಿ ಮೆರವಣಿಗೆಯು ಹೊರಟಿತು . 
ಕ್ಯಾಮಿಲನು ಈ ಮೆರವಣಿಗೆಯ ಮುಂದಾಳಾದನು . ಇವನ ಮೇಲ್ಪ ಬಾ 
ಯನ್ನನುಸರಿಸಿ ಮೆರವಣಿಗೆಯಲ್ಲಿದ್ದವರೆಲ್ಲರೂ ಹಸುರು ಎಲೆಯ ನಿಶಾನೆ 
ಯನ್ನು ತಮ್ಮ ಟೋಪಿಗೆ ಸಿಕ್ಕಿಸಿಕೊಂಡರು, ಹಸುರು ಆಶಯ ಚಿಹ್ನೆ 
ಎಂಬುದಾಗಿ ಪರಿಗಣಿಸಲ್ಪಟ್ಟಿತು. ಹದಿನಾರನೆಯ ಲೂಯಿ, ಡ್ಯೂಕ್ ಆಫ್ 
ಆಗ್ಲಿಯನ್ಸ್ ಮತ್ತು ಮಂತ್ರಿ ನೌಕರನ ಪ್ರತಿಮೆಗಳು ಮೆರವಣಿಗೆಯಲ್ಲಿ 
ಒಯ್ಯಲ್ಪಟ್ಟವು. ರಾಜನೆಂದರೆ, ಜನಗಳಿಗೆ ಇನ್ನೂ ಪ್ರೀತಿಯಿತ್ತು . ಅವ 
ನಿಗೆ ಒಳ್ಳೆಯದನ್ನು ಮಾಡಲು ಆಶೆಯಿದೆ, ಆದರೆ ಅವನ ಹೆಂಡತಿಯೂ 
ಇತರ ದುರ್ಮ೦ತ್ರಿಗಳೂ ಅದಕ್ಕೆ ಅವಕಾಶ ಕೊಡುತ್ತಿಲ್ಲವೆಂದು ಜನಗಳು 
ಭಾವಿಸಿದ್ದರು. ಈ ಮೆರವಣಿಗೆಯು ಸೆಲೆರಾಯಿಲ್ ಎಂಬ ಸ್ಥಾನದವರಿಗೆ 
ತಡೆಯಿಲ್ಲದೇ ಬಂದಿತು. ಆ ಜಾಗದಲ್ಲಿ ಹದಿನೈದನೆಯ ಲೂಯಿಯ ಪ್ರತಿ 
ಮೆಯು ಪ್ರತಿಷ್ಠಿತವಾಗಿತ್ತು . ಅದಕ್ಕೆ ಅವಮಾನವಾದಿ ' ತೆಂಬ ಭಯದಿಂದ 


ಕಾ೦ತಿಯ ಆರ೦ಭ. 
ರಾಜನ ಒ೦ದು ಕುದುರೆಯ ಸೈನ್ಯವು ಮೆರವಣಿಗೆಯನ್ನು ತಡೆಯಲು ಸಿದ್ದ 
ವಾಗಿ ನಿಂತಿತ್ತು . ಜನಗಳು ಸವಾರರಮೇಲೆ ಕಲ್ಲೆಸೆದರು ಸವಾರರು 
ಜನಗಳ ಮೇಲೆ ಆಕ್ರಮಣಮಾಡಿದರು. ಈ ಗಲಾಟೆಯಲ್ಲಿ ನೆಕರನ 
ಪ್ರತಿಮೆಯು ಕೆಳಗೆ ಬಿತ್ತು . ಸ್ವಲ್ಪ ರಕ್ತ ಪಾತವೂ ಆಯಿತು. ಒಬ್ಬ ಮುದು 
ಕನಿಗೆ ಬಹಳ ಗಾಯವಾಯಿತು. ಇನ್ನೂ ಬಹಳ ಗಲಾಟೆಯು ಸಂಭವಿಸ 
ಬಹುದೆಂಬ ಭೀತಿಯಿಂದ ರಾಜನ ಸೈನ್ಯವು ತನ್ನಷ್ಟಕ್ಕೆ ತಾನು ಹೊರಟು 
ಹೋಯಿತು, 


* ೧೨ನೇ ತಾರೀಖಿನ ರಾತ್ರಿಯ ಸ್ಮರಣೆಯು ಯಾರಿಗೂ ಅಳಿಸಿಹೋಗುವ 
ಹಾಗಿಲ್ಲ. ಮುಂದಿನ ಹತ್ತು ವರುಷಗಳಲ್ಲಿ ಆಗುವ ತೊಂದರೆಗಳೆಲ್ಲಾ ಅ೦ದಿ 
ನಿ೦ದಲೇ ಉಪಕ್ರಮವಾದವು. ಆ ರಾತ್ರಿ ಪ್ಯಾರಿಸ್ಸಿನಲ್ಲಿ ಎಲ್ಲೆಲ್ಲ ಕೊಲಾ 
ಹಲ. ಎಲ್ಲೆಲ್ಲೂ ಮೆರವಣಿಗೆಗಳು, ಜನಗಳು ಅ೦ಗಡಿ ಮುಂತಾದವುಗ 
ಳಿಗೆ ನುಗ್ಗಿ ಬೇಕಾದ ನ್ನೆಲ್ಲಾ ಈಚೆಗೆ ಎಳೆದರು. ರಾಜನ ಸೈನ್ಯದವರಿಗೂ , 
ಜನರಿಗೂ ಎಷ್ಟೋ ಹೊಡೆದಾಟಗಳಾದವು. ಸೈನ್ಯವು ಜನಗಳನ್ನು ಹತೋ 

ಗೆ ತರಲಾರದೆ ಹೋಯಿತು. ಈ ಕಾಳರಾತ್ರಿಯಲ್ಲಿ ರಾಜನ ಸರ್ಕಾರವು 
ಮುರಿದು ಬಿದ್ದಿತು. 

ಮಾರನೆಯ ದಿವಸ ಪ್ರಾತಃಕಾಲ ಪ್ಯಾರಿಸ್ಸಿನ ಗಣ್ಯರಾದ ನಾಗರೀಕರು 
ರ್ಟ್‌ ಹಾಲಿನಲ್ಲಿ ಸಭೆ ಸೇರಿದರು. ಪ್ರಮುಖರಾದ ವರ್ತಕರೂ ಮುನಿಸಿಪಲ್ 
ಅಧಿಕಾರಿಗಳೂ ಈ ಸಭೆಗೆ ಬಂದರು. ಅನಾಯಕಸ್ಥಿತಿಯಲ್ಲಿ ಬಿದ್ದಿದ್ದ 
ಪ್ಯಾರಿಸ್ಸನ್ನು ಹೇಗಾದರೂ ತಹಬಂದಿಗೆ ತರಬೇಕೆಂಬುದೇ ಎಲ್ಲರ 
ಯೋಚನೆಯೂ ಆಗಿತ್ತು . ನಗರಸಂರಕ್ಷಣೆಗಾಗಿ ನ್ಯಾಷನಲ್‌ ಗಾರ್ಡ್ 
ಅಥವಾ ರಾಷ್ಟ್ರೀಯ ರಕ್ಷಣೆಯ ಸೈನ್ಯವು ಸ್ಥಾಪಿಸಲ್ಪಡಬೇಕೆಂದು ತಿರಾನ 
ನಾಯಿತು. ೪೮,೦೦೦ ಸ್ವಯಂಸೇವಕರನ್ನು ಒಳಗೊಂಡ ದಳವು ಏರ್ಪಡಿಸ 
ಲ್ಪಡ ಬೇಕೆಂದು ತೀರಾನವಾಗಿ ಈ ಸ್ವಯಂಸೇವಕ ದಳವು ನಗರದ ಬೇರೆ 
ಬೇರೆ ಭಾಗಗಳ ರಕ್ಷಣೆಯ ಕಾರ್ಯವನ್ನು ಕೈಗೊಳ್ಳಬೇಕೆಂದೂ ಠರಾವಾ 
ಯಿತು. ಈ ಸಭೆಯಲ್ಲಿ ಹಸುರು ರಂಗಿಗೆ ಬದಲಾಗಿ ನ್ಯಾಷನಲ್‌ಗಾರ್ಡಿನ 
ನಿಶಾನೆಯು ಕೆಂಪು, ಹಸುರು ಮತ್ತು ಬಿಳುಪು ರಂಗುಗಳಿಂದ ಕೂಡಿರ 


೨೨ 

ಕಾ೦ತಿಯ ಆರಂಭ. 
ಬೇಕೆಂದು ನಿಷ್ಕರ್ಷೆಯಾಯಿತು. ಸ್ತ್ರೀಯರು ಈ ನಿಶಾನೆಗಳನ್ನು ತಯಾರು 
ಮಾಡುವುದರಲ್ಲಿ ಅತ್ಯಂತ ಆಸಕ್ತಿಯನ್ನು ವಹಿಸಿದರು . ೧೩ನೆಯ ತಾರೀಖಿನ 
ದಿವಸ ನ್ಯಾಷನಲ್‌ಗಾರ್ಡಿನ ಸ್ಥಾಪನೆಯ ಕೆಲಸವು ಬಹಳ ಭರದಿಂದ 
ಮುಂದುವರಿಯಿತು. ಆದರೆ ನ್ಯಾಷನಲ್‌ ಗಾರ್ಡ್ ಪೂರ್ತಿಯಾಗಿ ಸಿದ್ಧತೆ 
ಯನ್ನು ಮಾಡಿಕೊಳ್ಳುವುದಕ್ಕೆ ಮುಂಚೆಯೆ ಪ್ಯಾರಿಸ್ಸಿನ ಜನಗಳು ಇನ್ನೂ 
ಅನೇಕ ಅಶಾ೦ತಿಯ ಕೆಲಸಗಳನ್ನು ನಡೆಸಿದರು . ೧೩ನೆಯ ತಾರೀಖಿನದಿವಸ 
ಮೇಲೆ ಮೇಲೆ ನೋಡುವಲ್ಲಿ ಎಲ್ಲಾ ಶಾಂತವಾಗಿಯೇ ಕಂಡುಬಂದರೂ 
ಒಳಗೊಳಗೇ ಏನೋ ಮಸೆಯುತ್ತಿತ್ತು . ೧೪ನೆ ತಾರೀಖಿನ ದಿವಸ ಏನೋ 
ಆಪತ್ತು ಸಂಭವಿಸಬಹುದೆಂದು ಎಲ್ಲರಿಗೂ ಭೀತಿ. ಆದರೆ ಅದೇ 
ನೆಂಬುದು ವಿವರವಾಗಿ ಯಾರಿಗೂ ಗೊತ್ತಿರಲಿಲ್ಲ. ರಾಜನ ಸೈನ್ಯಾಧಿಪತಿ 
ಯಾದಬೊಲಿಯು ಹೆದರಿದನು. ಸೈನ್ಯದಲ್ಲಿಯೇ ಸಂಬಳ ಮೊದಲಾದುವು 
ಗಳು ಸರಿಯಾಗಿಕೊಡಲ್ಪಡದೆ ಅಸಮಾಧಾನವು ಹರಡಿತ್ತು . ಪ್ಯಾರಿಸ್ಸಿನ 
ಪೋಲೀಸಿನವರಾದ ಗಾರ್ಡೆ ಪ್ರಾನ್ಸ್ ಎಂಬುವರು ರಾಜನಿಗೆ ಅನುಕೂಲ 
ನಾಗುವಹಾಗೆ ಪ್ಯಾರಿಸ್ಸಿನ ಜನತೆಯ ಮೇಲೆಯೇ ಕೈ ಮಾಡುವರೆಂದು ನಿರೀಕ್ಷಿ 
ಸುವಹಾಗಿರಲಿಲ್ಲ. 

ಈ ಮಧ್ಯೆ , ಕೆಲವು ಶಿಪಾಯಿಗಳನ್ನು ತಪ್ಪು ಮಾಡಿದ್ದಕ್ಕಾಗಿ ಒಬ್ಬ 
ಕರ್ನಲ್ಲನು ಅಬ್ಬಾಯಿಯೆಂಬ ಕಾರಾಗೃಹದಲ್ಲಿ ಬಂಧಿಸಿದ್ದನು. ಇತರ 
ಶಿಪಾಯಿಗಳಿಗೆ ಈ ಶಿಕ್ಷೆಯು ಅನ್ಯಾಯವೆಂಬುದಾಗಿ ತೋರಿ ಅವರು 
ಜನಗಳ ಗುಂಪಿನೊಡನೆ ಕಾರಾಗೃಹಕ್ಕೆ ಬಲಾತ್ಕಾರವಾಗಿ ನುಗ್ಗಿ ಬಂಧನ 
ದಲ್ಲಿದ್ದವರನ್ನು ಬಿಡಿಸಿದರು. ಶಿಪಾಯಿಗಳಲ್ಲಿಯೇ ಅಸಮಾಧಾನವಿರುವು 
ದೆಂಬುದಕ್ಕೆ ಇದೊಂದು ದೊಡ್ಡ ನಿದರ್ಶನವಾಯಿತು. ಬಂಧನದಿಂದ 
ಮುಕ್ತರಾದವರನ್ನು ಜನಗಳು ರ್ಟೌಹಾಲಿಗೆ ಮೆರವಣಿಗೆಯಲ್ಲಿ ಕರೆದು 
ಕೊಂಡು ಬಂದರು. 


VI 
ಬ್ಯಾಸ್ಟಿಲೇ ಎಂಬ ಕಾರಾಗೃಹದ ಮುತ್ತಿಗೆ 
ಜೂಲೈ ಹದಿನಾಲ್ಕನೆಯ ತಾರೀಖು ಪ್ರಾತಃಕಾಲ ಪ್ಯಾರಿಸ್ಸಿಗೆ ಪ್ಯಾರಿಸ್ಸೇ 
ಶಸ್ತ್ರಸಜ್ಜಿತವಾಗಿತ್ತು . ಅಂಗಡಿಗಳೆಲ್ಲಾ ಮುಚ್ಚಿದ್ದು ವು. ಜನಗಳಿಗೆಲ್ಲಾ 
ಏನೋ ಆಗುತ್ತದೆ ಎಂಬ ಹೆದರಿಕೆ. ಕಾಡ್ತಿ ಚೈನಂತಹ ಅಭಿಪ್ರಾಯಗಳು 
ಊರಲ್ಲೆಲ್ಲಾ ಹರಡುತ್ತಿದ್ದು ವು. ಜನಗಳ ಸೈನ್ಯಕ್ಕೂ , ರಾಜನ ಸೈನ್ಯಕ್ಕೂ 
ಯುದ್ದ ವಾಗುವುದೆಂದು ಕೆಲವರು ಅನ್ನುತ್ತಿದ್ದರು. ಇನ್ನು ಕೆಲವರು 
ಜನಗಳು ಮೆರವಣಿಗೆಯಲ್ಲಿ ವರ್ಸಲೀಸಿಗೆ ಹೋಗಿರಾಜನ ಅರಮನೆಯನ್ನು 
ಮುತ್ತಿ ನೆಕರನನ್ನು ಪುನಃ ಬಲಾತ್ಕಾರವಾಗಿ ಮಂತ್ರಿ ಪದವಿಗೆ ಏರಿಸುವ 
ರೆಂದು ಹೇಳುತ್ತಿದ್ದರು. ಮತ್ತೆ ಕೆಲವರು ಹದಿನಾರನೆಯ ಲೂಯಿಯನ್ನು 
ಗಾದಿಯಿಂದಿಳಿಸಿ ಡ್ಯೂಕ್ ಆಫ್ ಆಗ್ತಿಯನ್ನು ಸಿಂಹಾಸನಕ್ಕೆ ಏರಿಸುವ 
ರೆಂದು ಗುಸುಗುಟ್ಟುತ್ತಿದ್ದರು. ಏನೇ ಆಗಲೀ , ಪ್ಯಾರಿಸ್ಸಿಗೂ ವರ್ಸಲೀ 
ಸಿಗೂ ಮಧ್ಯದದಾರಿಯು ಬಂದುಮಾಡಲ್ಪಡಬೇಕೆಂದು ನಿಷ್ಕರ್ಷಿಸಲ್ಪಟ್ಟಿತು. 
ಏನಾದರೂ ದ್ರೋಹವು ಆಚರಿಸಲ್ಪಡಬಹುದೆಂದು ಎಲ್ಲರಿಗೂ ಭೀತಿಯಿತ್ತು . 
ಪ್ಯಾರಿಸ್ಸನ್ನು ಬಿಡುತ್ತಿದ್ದವರೆಲ್ಲರೂ ಹಿಂದಕ್ಕೆ ಅಟ್ಟಲ್ಪಟ್ಟರು. ಪ್ಯಾರಿಸ್ಸಿನ 
ಚುನಾಯಿತರಿಗೆ ಕೂಡ ಬಹಳ ನಿರ್ಬ೦ಧವಾಯಿತು. ಅವರು ರ್ಟೌಹಾಲಿ 
ನಿಂದ ಹೊರಗೆ ಬಿಡಲ್ಪಡಲಿಲ್ಲ. ಜನಗಳ ಒಂದು ಗುಂಪು ರ್ಟೌಹಾಲಿನಲ್ಲಿ 
ಚುನಾಯಿತರನ್ನು ಸುತ್ತುಗಟ್ಟಿತ್ತು . 

ಜನಗಳ ಇನ್ನೆರಡು ಗುಂಪುಗಳು ಒಳ್ಳೆಯ ಗಟ್ಟಿ ಮುಟ್ಟಾದ ಮುಖಂಡ 
ರಿಂದೊಡಗೂಡಿ ಎರಡು ಬೇರೆಬೇರೆ ದಿಕ್ಕುಗಳಿಗೆ ಹೊರಟವು. ಈ ಗುಂಪುಗಳು 
ಯಾವ ಅಂಗಡಿ ಮೊದಲಾದುವುಗಳಿಗೂ ನುಗ್ಗಲಿಲ್ಲ. ಲೂಟಿಮಾಡಲಿಲ್ಲ . 
ಈ ಗುಂಪುಗಳ ಉದ್ದೇಶವು ಸ್ಪಷ್ಟವಾಗಿ ರಾಜಕೀಯವಾಗಿತ್ತು . 
ಒಂದು ಗುಂಪು ಹೋಟೇಲ್ ಡೆ ರ್ಇ ವ್ಯಾಲಿಡ್ಸ್ ಎಂಬ ಆಯುಧ ಶಾಲೆಯ 
ಕಡೆಗೂ ಮತ್ತೊಂದು ಬ್ಯಾಸ್ಟಿಲೇ ಎಂಬ ಮಹಾಕಾರಾಗೃಹದ ಕಡೆಗೂ 
ಹೊರಟವು. ಈ ಗುಂಪುಗಳಲ್ಲಿ ಕೆಲಸದಿಂದ ವಜಾ ಆದ ಪ್ಯಾರಿಸ್ ಪೋಲೀ 


* ೨೪ ಬ್ಯಾಸ್ಟಿಲೇ ಎ೦ಬ ಕಾರಾಗೃಹದ ಮುತ್ತಿಗೆ 
ಸಿನವರೂ , ಕೆಲವು ಶ್ರೀಮಂತರೂ , ಪಾದ್ರಿಗಳೂ ಇದ್ದರು. ಇವರಿಗೆ ಶಿಪಾ 
ಯಿಗಳಿಂದ ಯಾವ ಆತಂಕವಾಗಲೀ ಅಡಿ ಯಾಗಲೀ ಉ೦ಟಾಗಲಿಲ್ಲ... 
ಏಕ೦ದರೆ ಸೈನ್ಯಾಧಿಪತಿಯು ಇಂತಹ ಪ್ರಚಂಡವಾದ ಜನಸಮುದಾಯದ 
ಮೇಲೆ ಜಯಪ್ರದವಾಗಿ ಕೈಮಾಡುವುದು ಅಸಾಧ್ಯವೆಂದು ಭಾವಿಸಿ ಸುಮ್ಮ 
ನಿದ್ದನು. ಮೊಟ್ಟಮೊದಲು ಈ ಜನಗಳ ಉದ್ದೇಶವು ಹೋಟೇಲ್ ಡೆ ರ್ಇ 
ವ್ಯಾಲಿಡ್ಸ್ ಮತ್ತು ಬ್ಯಾಸ್ಟಿಲೇಗಳಲ್ಲಿ ಇರುವ ಆಯುಧಗಳನ್ನೂ ಶಸ್ತ್ರಾಸ್ತ್ರ 
ಗಳನ್ನೂ ತೆಗೆದುಕೊಂಡು ವರ್ಸಲೀಸಿಗೆ ಮೆರವಣಿಗೆಯಲ್ಲಿ ಹೋಗಬೇಕೆಂ 
ಬುದೇ ಆಗಿತ್ತು . ಹೋಟೆಲ್ ಡೆ ರ್ಇ ವ್ಯಾಲಿನಲ್ಲಿ ಆಯುಧಗಳು 
ಸುಲಭವಾಗಿ ಸ್ವಾಧೀನವಾದುವು. 

ಆದರೆ ಬ್ಯಾಸ್ಟಿಲ್‌ನಲ್ಲಿ ಜನಗಳ ಗುಂಪಿಗೆ ಪ್ರವೇಶವೇ ದುಸ್ತರವಾ 
ಯಿತು, ಬ್ಯಾಸ್ಟಿಲೇಯು ಫಾನಿನ ಬಹುಪುರಾತನ ಇತಿಹಾಸ ಪ್ರಸಿದ್ದ 
ಕಟ್ಟಡ, ರಾಜನ ಮತ್ತು ರಾಜಮನೆತನದ ಶತ್ರುಗಳಿಗಾಗಿ ನಿರ್ಮಿತ 
ನಾಗಿದ್ದ ಬಹಳ ಭಯಂಕರವಾದ ಕಾರಾಗಾರ. ಇದರ ಹೆಸರು ಯೂರೋಪಿ 
ನಲ್ಲೆಲ್ಲಾ ಪ್ರಖ್ಯಾತವಾಗಿತ್ತು . ಬ್ಯಾಸ್ಟಿಲೆಯು ದಬ್ಬಾಳಿಕೆಯ ಮತ್ತು 
ನಿರಂಕುಶ ಪ್ರಭುತ್ವದ ಒಂದು ಬಲವಾದ ಕೋಟೆಯಾಗಿತ್ತು . ಬ್ಯಾಸಿ 
ಲೇಯ ಕಟ್ಟಡವು ಒಂದು ಕೊಳದಂತೆ ಏಳುಗೋಪುರಗಳಿಂದ ಕೂಡಿತ್ತು , 
ಬಲವಾದ ಸೌಳಿ ಗೋಡೆಗಳೂ , ಕಂದಕಗಳೂ , ತೂಗು ಸೇತುವೆಗಳೂ 
ಇದ್ದ ವು. ಇದಕ್ಕೆ ಡೇಲಾನೇ ಎಂಬುವನು ಗೌರರಾಗಿದ್ದನು. ಅವನ ಕೈ 
ಕೆಳಗೆ ನೂರಾರು ಜೈಲರುಗಳಿದ್ದರು. ಜನಗಳ ಗುಂಪು ಪ್ಯಾರಿಸ್ಸಿನಿಂದ ಬರು 
ವುದೆಂದು ಇವನಿಗೆ ಮುಂಚಿತವಾಗಿಯೇ ಗೊತ್ತಿತ್ತು . ಆದಾಗ್ಯೂ ಸೈನ್ಯಾಧಿ 
ಪತಿಯು ಈ ಕೊತ್ತಲದ ರಕ್ಷಣೆಗೆ ಹೊರಗಿನಿಂದ ಸಹಾಯವನ್ನು ಕಳುಹಿಸು 
ವುದಾಗಿ ಭರವಸೆಕೊಟ್ಟಿದ್ದನು. ಆ ಸೈನ್ಯವು ಬರುವವರೆಗೂ ತಾನು ಸೆರೆ 
ಮನೆಯನ್ನು ಕಾಪಾಡಿದರೆ ಸಾಕೆಂದು ಡೇಲಾನೇಯು ಭಾವಿಸಿದ್ದನು. ಜೂಲೈ 
ಹನ್ನೆರಡರಲ್ಲಿ ಪ್ಯಾರಿಸ್ಸಿನಲ್ಲಿ ದಂಗೆ ಮೊದಲಾದುವುಗಳು ನಡೆದಮೇಲೆ ಬ್ಯಾ 
ಲೇಗೂ ಏನಾದರೂ ಅಪಾಯ ಸಂಭವಿಸ ಬಹುದೆಂದು ಇವನು ಕೊತ್ತಳದ 
ಫಿರಂಗಿಗಳಿಗೆ ಮದ್ದು ಮೊದಲಾದವುಗಳನ್ನೆಲ್ಲಾ ತುಂಬಿಟ್ಟು ಸುಸಜ್ಜಿತ 
ನಾಗಿದ್ದನು . 


ಬ್ಯಾಸ್ಟಿಲೆ ಎ೦ಬ ಕಾರಾಗೃಹದ ಮುತ್ತಿಗೆ. 
ಬ್ಯಾಸ್ಟಿಲೇಯಲ್ಲಿ ಈ ಸಿದ್ದತೆಯು ನಡೆಯುತ್ತಿರುವುದನ್ನು ಕಂಡು 
ಸುತ್ತಮುತ್ತಲಿನ ಸರಹದ್ದುಗಳಲ್ಲಿ ವಾಸಿಸುತ್ತಿದ್ದ ಜನರಿಗೆಲ್ಲಾ ಭೀತಿ 
ಯುಂಟಾಯಿತು. ಅವರು ತಮ್ಮ ಪ್ರತಿನಿಧಿಯಾಗಿ ಥರಿಯೋ ಎ೦ಬುವ 
ನನ್ನು ಡೆಲಾನೆಯ ಬಳಿಗೆ ಕಳುಹಿಸಿ ಫಿರಂಗಿಗಳನ್ನು ಕೆಳಗಿಳಿಸಬೇಕೆಂದು 
ಕೇಳಿಕೊಂಡರು. ಇಷ್ಟು ಹೊತ್ತಿಗೆ ಪ್ಯಾರಿಸ್ಸಿನಿಂದ ಹೊರಟಿದ್ದ ಜನಗಳ 
ಗು೦ಪು ಬಂದಿತು. ಈ ಗುಂಪಿನ ಜನಗಳು ಥ್ರಿಯೊನನ್ನು ಮೊದಲನೆಯ 
ತೂಗುಸೇತುವೆಯವರೆಗೆ ಹಿಂಬಾಲಿಸಿದರು. ಧೂರಿಯೋನು ಒಳಗೆ 
ಹೋದನು . ಜನಗಳು ಅಲ್ಲಿಯೇ ನಿಂತರು . ಥೋರಿಯೋನು ಒಳಗಿನಿಂದ 
ಹೊರಕ್ಕೆ ಬರುವುದು ಸ್ವಲ್ಪ ತಡವಾಯಿತು. ಏಕೆಂದರೆ, ಅವನು ಗೌರರ 
ನೊಂದಿಗೆ ಬಹಳ ಹೊತ್ತು ಮಾತನಾಡಬೇಕಾಯಿತು. ಗೌರರನು ಥರಿಯೋನ 
ಕೋರಿಕೆಯನ್ನು ನಡೆಸಲಾಗುವುದಿಲ್ಲವೆಂದು ಖಂಡಿತವಾಗಿ ಹೇಳಿ 
ದನು. ಥ್ರಿಯೊನು ತಾನು ಪ್ಯಾರಿಸ್ಸಿನ ನಾಗರಿಕರ ಪ್ರತಿನಿಧಿಯೆಂಬು 
ದಾಗಿಯೂ ತನ್ನ ಮಾತಿನಂತೆ ಗೌರರನು ನಡೆಯಲೇಬೇಕೆಂಬದಾಗಿಯೂ 
ಒತ್ತಾಯಪಡಿಸಿದನು. ಗೌರರನು, “ ನಾನು ನಿನ್ನ ಮಾತನ್ನು ಕೇಳ 
ಬೇಕಾಗಿಲ್ಲ ನನಗೆ ಪ್ಯಾರಿಸ್ಸಿನ ಮುಖ್ಯವರ್ತಕನಾದ ಫೈಸಲ್ಫ್ ಎ೦ಬ 
ವನು ಕೋಟೆಯ ಸಂರಕ್ಷಣೆಯನ್ನು ಮಾಡಿಕೊಳ್ಳಬೇಕೆಂದು ಸೂಚನೆ 
ಮಾಡಿದ್ದಾನೆ. ನೀನು ರ್f ಹಾಲಿಗೆ ಹೋಗಿ ಚುನಾಯಿತ ಪ್ರತಿನಿಧಿ 
ಗಳನ್ನು ನಾನು ಏನುಮಾಡಬೇಕು ಎನ್ನುವ ಬಗ್ಗೆ ಕೇಳಿಕೊಂಡು ಬಾ ” 
ಎಂದು ಹೇಳಿಕಳುಹಿಸಿದನು. ಥೋರಿಯೊನು ಹೊರಗೆ ಬರುವಷ್ಟರಲ್ಲಿಯೇ 
ಅವನು ಬರುವುದು ತಡವಾದ್ದರಿ೦ದಲೂ , ಅವನು ಹೋದ ಕೆಲಸದಲ್ಲಿ 
ವಿಫಲನಾದನೆಂದು ತಿಳಿದು ಬಂದದ್ದ ರಿಂದಲೂ , ಜನಗಳು ಬಹಳ ಉದ್ರಿಕ 
ರಾಗಿದ್ದರು. ದೂರಿಯೋನು ಅವರಿಗೆಲ್ಲಾ ಶಾಂತರಾಗಿರಿ ಎಂದು ಬೋಧಿಸಿ. 
ರ್ಟ್ ಹಾಲಿಗೆ ಹೊರಟುಹೋದನು. 


ಈ ಮಧ್ಯೆ, ಹೊರಗಿನ ಜನಗಳು ನಿರಾಯುಧರಾಗಿದ್ದರೂ ಕೋಫಾ 
ವೇಶದಿಂದ ಕೂಡಿ, ತೂಗುಸೇತುವೆಯ ಮೇಲೆ ನುಗ್ಗಿ ಗೌರರನ ಅಂಗಳ 
ವನ್ನು ಪ್ರವೇಶಿಸಿದರು. ತೂಗುಸೇತುವೆಯು ಮೇಲಕ್ಕೆ ಎತ್ತಲ್ಪಟ್ಟಿತು. 


೨೬ 

ಬ್ಯಾಸ್ಟಿಲೆ' ಎಂಬ ಕಾರಾಗೃಹದ ಮುತ್ತಿಗೆ. 
ಅಂಗಳದಲ್ಲಿದ್ದ ಜನಗಳ ಮೇಲೆ ಗುಂಡುಗಳು ಹಾರಿಸಲ್ಪಟ್ಟವು. ಗುಂಡಿನ 
ಸದೂ , ಅಂಗಳದಲ್ಲಿ ಗುಂಡಿನ ಹೊಡೆತಕ್ಕೆ ಸಿಕ್ಕಿದ ಜನಗಳ ರೋದನವೂ 
ತೂಗುಸೇತುವೆಯ ಆಚೆ ನಿಂತಿದ್ದ ಜನರಿಗೆ ಕೇಳಿಸಿತು. ಅವರಲ್ಲನೇಕರು 
ಕೋಟೆಯ ಗೋಡೆಯನ್ನು ಹತ್ತಲು ಯತ್ನಿಸಿದರು . ಆದರೆ ಅದು ಸಾಧ 
ವಾಗಲಿಲ್ಲ. ಇಷ್ಟು ಹೊತ್ತಿಗೆ ಹೊಟೇಲ್ ಡೆ ರ್ಇವ್ಯಾಲಿಡ್‌ನಲ್ಲಿ ಆಯುಧ 
ಗಳನ್ನು ದೋಚಿಕೊಂಡು ಬಂದಿದ್ದ ಜನಗಳ ಗು೦ಪೂ , ಬ್ಯಾಸ್ಟಿಲ್ಯ 
ಹತ್ತಿರಕ್ಕೆ ಬಂದಿತು. ಹೂರ್ಲಿ ಮತ್ತು ಎಲಿ ಎಂಬಿಬ್ಬರು ಅಲ್ಲಿ ಸೇರಿದ್ದ 
ಜನರಿಗೆ ಧೈಯ್ಯ ಹೇಳಿ ಮುಖಂಡತ್ವವನ್ನು ವಹಿಸಿ ಮುಂದಕ್ಕೆ ನುಗ್ಗಿದರು. 
ಜನಗಳೆಲ್ಲರೂ ಇವರ ಮುಖಂಡತ್ವವನ್ನು ಬಹಳ ಸಂತೋಷವಾಗಿ ಒಪ್ಪಿ 
ಕೊಂಡು ಕೂಡಲೆ ಅವರ ಆಜ್ಞೆಯಂತೆ ನಡೆಯಲು ಸಿದ್ಧರಾದರು . 


- ತೂಗುಸೇತುವೆಯು ಮೇಲಕ್ಕೆ ಎತ್ತಲ್ಪಟ್ಟಿದರೂ ಒಂದು ಹಲಿಗೆಯ 
ಮಾತ್ರ ಇನ್ನೂ ಕಂದಕದಲ್ಲಿಯೇ ಇದ್ದಿತು ಲೂಯಿಟೋರಿ ಮತ್ತು 
ಅರ್ಬಿ ಬಾನೆಯೇರ್ ಎ೦ಬ ಹಳೆಯ ಶಿಪಾಯಿಗಳಿಬ್ಬರು ಆ ಹಲಿಗೆಯ ಸಹಾಯ 
ದಿಂದ ಕಂದಕವನ್ನು ದಾಟಿ ಆಚೆಕಡೆಗೆ ಹೋಗಿ ತೂಗುಸೇತುವೆಯ ಹಗ್ಗ 
ವನ್ನು ಕತ್ತರಿಸಿ ಅದನ್ನು ಕೆಳಗಿಳಿಸಿದರು. ಜನಗಳು ಆ ಸೇತುವೆಯ ಮೇಲೆ 
ಹಾದು ಮುಂದಕ್ಕೆ ನುಗ್ಗಿ ದರು . ಧೈರದಿಂದಕೂಡಿಕೋಟೆಯ ಬಾಗಿಲನ್ನು 
ತಳ್ಳಿ ಅದನ್ನು ಒಡೆಯಲಾರಂಭಿಸಿದರು. 

ಇಷ್ಟು ಹೊತ್ತಿಗೆ ರ್ದೌ ಹಾಲಿಗೆ ಹೋಗಿದ್ದ ಥರಿಯೋನು ಇನ್ನಿಬ್ಬರು 
ನಗರಪ್ರತಿನಿಧಿಗಳೊಂದಿಗೆ ಬ್ಯಾಸ್ಟಿಲೇಯ ಹತ್ತಿರಕ್ಕೆ ಬಂದು ಒಂದು ಪಕ್ಕದ 
ಮನೆಯ ಮೇಲಿನಿಂದ ಬಿಳಿಯ ಬಾವುಟವನ್ನು ಆಡಿಸಿದನು. ಆದರೆ 
ಡೇಲಾನಿಯು ಸಂಧಾನಕ್ಕೆ ಒಪ್ಪದೆ ಸ್ಪಷ್ಟವಾಗಿ ಮೂರು ಗುಂಡುಗಳನ್ನು 
ಹಾರಿಸಿದನು . ಹೊಡೆದಾಟವು ಪುನಃ ಜೋರಾಯಿತು. ತೂಗುಸೇತುವೆಯ 
ಹತ್ತಿರವಿದ್ದ ಜೈಲಿನ ಮಹಾದ್ವಾರದ ಬಳಿ ಮುತ್ತಿಗೆಕಾರರು ಬಾಗಿಲನ್ನು 
ಒಡೆದು ಮುರಿಯಲು ಅತ್ಯಂತ ಸಾಹಸಪಟ್ಟರು. ಅದು ಮುರಿಯಿತು. 
ಹೂರ್ಲಿ, ಎಲಿ, ಟೋರೆ, ಬಾನಿನ್‌ ಮತ್ತು ಇತರರು ಬಾಗಿಲನ್ನು 
ಮುರಿದು ಗೌರರನ ಅಂಗಳಕ್ಕೆ ನುಗ್ಗಿ ದರು. ೧೦ ,೦೦೦ ಜನಗಳು ಕಬ್ಬಿಣ 


ಬ್ಯಾಸ್ಟಿಲೇ ಎಂಬ ಕಾರಾಗೃಹದ ಮುತ್ತಿಗೆ. 
ದಂತಹ ಗಟ್ಟಿ ಮನಸ್ಸಿನಿಂದ ರಾಜರಿಗೆ ಕಲಶಪ್ರಾಯವಾಗಿದ್ದ ಈ ಕಾರಾಗೃಹ 
ವನ್ನು ನಿರ್ಮೂಲಮಾಡಬೇಕೆಂದು ಸಂಕಲ್ಪ ಮಾಡಿದರು. ಆದರೆ , ಬ್ಯಾಸಿಲೇ 
ಯನ್ನು ಸ್ವಾಧೀನಪಡಿಸಿಕೊಳ್ಳುವುದು ಸುಲಭವಾಗಲಿಲ್ಲ. ಇನ್ನೊಂದು 
ತೂಗುಸೇತುವೆ ಇದ್ದಿತು. ಗೌರರನು ಅದನ್ನು ಮೇಲಕ್ಕೆತ್ತಿಸಿದನು . 
ಗೋಪುರಗಳಿಂದ ಕೊತ್ತಳವನ್ನು ರಕ್ಷಿಸುವದಕ್ಕೆ ಒಳ್ಳೆಯ ಏರ್ಪಾಡಿತ್ತು . 
ಏನೇ ಆಗಲಿ, ಕೋಟೆಯನ್ನು ಸ್ವಾಧೀನಪಡಿಸದೆ ಕಡೆಯವರೆಗೂ ಹೊಡೆ 
ದಾಡಲೇಬೇಕೆಂದು ಡೈಲಾನಿಯ ) ಸಿರಸಂಕಲ್ಪ ಮಾಡಿದನು, ಬಹಳ 
ಹೊಡೆದಾಟವಾಯಿತು. ೧ ಘ೦ಟೆಯಿಂದ ೫ ಘಂಟೆಯವರೆಗೂ ಗುಂಡು 
ಗಳು ಪರಂಪರೆಯಾಗಿ ಹಾರಿಸಲ್ಪಟ್ಟವು. .. 

ಆದರೆ ಗೌರರನ ಸಿಪಾಯಿಗಳು ಅವನ ಕೈ ಬಿಟ್ಟರು. ಒಬ್ಬ 
ಆಫಿ ? ಸರನು ಒಳಗಿನ ಗೋಡೆಯ ಕಡೆಯಿಂದ ಒಂದು ಬಿಳಿಯ ಕಾಗದದ 
ನ್ಯಾಡಿಸಿದನು. ಮೇಲಾರ್ಡ ಎ೦ಬ ಒಬ್ಬ ಚುರುಕಾದ ಯುವಕನು ಒ೦ದು 
ಸಣ್ಣ ಹಲಿಗೆಯ ಮೇಲೆ ಕಂದಕವನ್ನು ದಾಟಿ ಆ ಕಾಗದವನ್ನು ತೆಗೆದು 
ಕೊಂಡುಬಂದನು . ಆ ಕಾಗದದಲ್ಲಿ, ಕೊತ್ತಳವನ್ನು ಯಾವ ಷರತ್ತೂ 
ಇಲ್ಲದೆ ಸ್ವಾಧೀನಪಡಿಸುವುದಾಗಿಯೂ , ಆದರೆ ಯಾರಿಗೂ ಯಾವ 
ಹಿಂಸೆಯೂ ಆಚರಿಸಲ್ಪಡಕೂಡದೆಂದೂ , ಪರಸ್ಪರ ಕ್ಷಮಾಪಣೆಯ ತತ್ವವೆ? 
ಅನುಸರಿಸಲ್ಪಡಬೇಕೆಂದೂ ಬರೆದಿತ್ತು . ಜನಗಳ ಮುಖಂಡರು ಇದಕ್ಕೆ 
ಒಪ್ಪಿದರು. ಒಳಗಿನ ತೂಗುಸೇತುವೆಯು ಇಳಿಸಲ್ಪಟ್ಟಿತು. ಬ್ಯಾಸ್ಟಿಲೇ 
ಯನ್ನು ಗೆದ್ದ ಶೂರರು ಆ ತೂಗುಸೇತುವೆಯ ಮೂಲಕ ಒಳಗೆ ಪ್ರವೇಶಿಸಿ 
ದರು . ಕೋಟೆಯನ್ನು ಬಿಟ್ಟು ಕೊಟ್ಟವರೂ ,ಕೋಟೆಯನ್ನು ಗೆದ್ದವರೂ , 
ಪರಸ್ಪರ ಆಲಿಂಗನಮಾಡಿಕೊಂಡರು . ಇಷ್ಟು ಹೊತ್ತಿಗೆ ಎಲ್ಲಿಂದಲೋ 
ಗುಂಡಿನ ಶಬ್ದವು ಕೇಳಿಸಿತು. ಏನೋ ಮೋಸವಿರಬೇಕೆಂದು ಪುನಃ ಹೊಡೆ 
ದಾಟಕ್ಕೆ ಸುರುವಾಯಿತು. ಕೆಲವು ನಿಮಿಷಗಳೊಳಗೆ ಮೂವರು ಆಫಿಸರು 
ಗಳೂ ನಾಲ್ಕು ಮಂದಿ ಶಿಪಾಯಿಗಳೂ ಮಡಿದರು . ಎಲಿ ಎಂಬುವನ ಸಾಹಸ 
ದಿಂದ ಮುಂದೆ ಆಗುತ್ತಿದ್ದ ಕೊಲೆಯ ಪ್ರಕರಣವು ನಿಂತಿತು. ಇವನು ಬಹು 
ಪ್ರಯಾಸದಿಂದ ಡೇಲಾನಿಯ ಮಗಳ ಪ್ರಾಣವನ್ನು ಉಳಿಸಿದನು . ಬ್ಯಾಸಿ 
ಲೇಯ ಕೈದಿಗಳಿಂದ ಅವರು ಇನ್ನು ಮುಂದೆ ರಾಷ್ಟ್ರಕ್ಕೆ ನಂಬಿಕೆಯಾಗಿರ 


೨೮ 


ಬ್ಯಾಸ್ಟಿಲೇ ಎಂಬ ಕಾರಾಗೃಹದ ಮುತ್ತಿಗೆ. 


ಬೇಕೆಂದೂ , ರಾಜನಿಗಲ್ಲವೆಂದೂ ಪ್ರಮಾಣವನ್ನು ತೆಗೆದುಕೊಂಡನು , ಬ್ಯಾಸಿ 
ಲೇಯನ್ನು ಗೆದ್ದವರನ್ನೂ ಮತ್ತು ಕೈದಿಗಳನ್ನೂ ಕರೆದುಕೊಂಡು ಎಲಿಯು 
ರ್ಟ ಹಾಲಿನ ಕಡೆಗೆ ಹೋದನು. ಗೌರರನ ಅಂಗಳದಲ್ಲಿ ೮೩ ಜನರು 
ಮಡಿದರು , ಹದಿನೈದು ಜನರಿಗೆ ಗಾಯವಾಗಿ ಅವರೂ ಅನಂತರ ಸತ್ತರು. 

- ಇಷ್ಟೆಲ್ಲಾ ಆಗುವ ಹೊತ್ತಿಗೆ ಸಾಯಂಕಾಲ ೫ || ಘಂಟೆಯಾಗಿತ್ತು . 
ಆ ಕ್ಷಣದಿಂದಲೇ ಪ್ಯಾರಿಸ್ಸಿನ ಜನಗಳು ತಮ್ಮ ಸ್ವಾತಂತ್ರ್ಯೋದಯವನ್ನು 
ಎಣಿಸತೊಡಗಿದರು. ಎಲಿ ಎಂಬುವನು ಡೇಲಾನಿಯನ್ನೂ ಇತರರನ್ನೂ 
ರ್ಟ್‌ ಹಾಲಿಗೆ ಕರೆದುಕೊಂಡು ಹೋಗುತ್ತಿರುವಾಗ್ಗೆ ಬ್ಯಾಸ್ಟಿಲೆಯ ಹತ್ತಿರ 
ಉಳಿದಿದ್ದ ಜನಗಳ ಗುಂಪು ಬಂದೀಖಾನೆಯ ಒಳಕ್ಕೆ ನುಗ್ಗಿ ಕೈದಿಗಳನ್ನೆಲ್ಲಾ 
ಖುಲಾಸಮಾಡಿತು. ೭ ಖೈದಿಗಳುಮಾತ್ರ ಇದ್ದರು, ಜನಗಳ ಗುಂಪು 
ಬ್ಯಾಸ್ಟಿಲೇಯ ಭಾರಿ ಬೀಗವನ್ನೂ ತುಕ್ಕು ಹಿಡಿದ ಕಬ್ಬಿಣದ ಬೀಗದ ಕೈಗ 
ಇನ್ನೂ ಖುಲಾಸೆಯಾದ ಕೈದಿಗಳನ್ನೂ ಪ್ಯಾರಿಸ್ಸಿನ ಬೀದಿಯಲ್ಲಿ ಮೆರವಣಿಗೆ 
ಮಾಡಿಕೊಂಡು ಹೋಯಿತು. ಈ ಗುಂಪಿನ ಪೈಕಿ ಕೆಲವರು ದಾರಿಯಲ್ಲಿಯೇ 
ಒ೦ದು ಮದ್ಯದ ಅಂಗಡಿಗೆ ನುಗ್ಗಿ ಯಥೇಚ್ಛವಾಗಿ ಕುಡಿದುಬ೦ದರು. 
ಬ್ಯಾಸ್ಟಿಲೇಯನ್ನು ಮುತ್ತಿ ಸಾಹಸದಿಂದ ಸ್ವಾಧೀನಪಡಿಸಿಕೊಂಡ 
ವೀರರನ್ನು ಪ್ಯಾರಿಸ್ಸಿನವರೆಲ್ಲರೂ ಕೊಂಡಾಡಿದರು. ಎಲ್ಲಿ ನೋಡಿದರೂ 
ಆನಂದವೇ ಆನಂದ ! 


ಆದರೆ, ರ್ಟೌ ಹಾಲಿನಲ್ಲಿ ನಿರ್ಬಂಧಿತರಾಗಿದ್ದ ಮುನಿಸಿಪಲ್ ಸದಸ್ಯರು 
ಗಳಿಗೆ ಬಹಳ ಭೀತಿಯುಂಟಾಯಿತು. ತಮ್ಮ ಪ್ರಾಣಗಳಿಗೂ ಎಲ್ಲಿ 
ಸಂಚಕಾರ ಬರುವುದೋ ಎಂದು ಅವರು ತವಕಪಡುತ್ತಿದ್ದರು. ಆದರೆ, 
ತಮ್ಮ ಮನಸ್ಸಿನಲ್ಲಿದ್ದು ದನ್ನು ಅವರು ಹೊರಗೆ ತೋರ್ಪಡಿಸಲಿಲ್ಲ. ಈ 
ಮಧ್ಯೆ ಮುನಿಸಿಪಲ್ ರ್ಕೌಸಿಲರುಗಳು ಕೋಟೆಯನ್ನು ಸ್ವಾಧೀನಪಡಿಸ 
ಬೇಕೆಂದು ಗೌರರನಿಗೆ ಬರೆದಿದ್ದ ರೂ ಫೈಸೆಲ್ಸ್ ಎಂಬ ವರ್ತಕನು ಕೋಟಿ 
ಯನ್ನು ಬಿಟ್ಟುಕೊಡಕೂಡದೆಂದು ಅಂತರಂಗವಾಗಿ ಬರೆದಿದ್ದನೆಂಬ 
ವದಂತಿಯು ಜನಗಳಲ್ಲಿ ಹರಡಿತು. ರ್ಟೌ ಹಾಲಿನಲ್ಲಿ ಕುಳಿತಿದ್ದ ಫೈಸಲ್ಸ್ 
ನನು ರಾತ್ರಿ ಏಳುಘ೦ಟೆಯ ಹೊತ್ತಿಗೆ ಜನಗಳ ಗುಂಪು, “ದ್ರೋಹಿಯೆ 


ಬ್ಯಾಲೆ ಎಂಬ ಕಾರಾಗೃಹದ ಮುತ್ತಿಗೆ 


೨೯ 


ಇತ್ತ ಬಾ ” ಎಂದು ಕರೆಯಿತು. ಅವನ ಮುಖವೆಲ್ಲಾ ಬಿಳುಪಾಗಿ ಅತ್ಯಂತ 
ಭಯದಿಂದ ರ್ಟೌಹಾಲಿನ ಮೆಟ್ಟಿಲುಗಳನ್ನಿಳಿಯುತ್ತಿರುವಾಗ ಮೂರನೆಯ 
ಮೆಟ್ಟಲಿನಲ್ಲಿ ಜನಗಳು ಅವನನ್ನು ಕತ್ತಿಯಿಂದಿರಿದು ಕೊಂದುಹಾಕಿದರು . 
ರ್fಹಾಲಿನ ಬಾಗಿಲಿನಲ್ಲಿಯೇ ಡೆಲಾನಿಯ ಅಡಿಗೆಯವನೊಬ್ಬನು, ಗೌರ 
ರನು ತನ್ನನ್ನು ಹಿಂದೆ ಒಂದಾವರ್ತಿ ಒದ್ದಿದ್ದನೆಂದೂ ತನ್ನ ಸೇಡನ್ನು ತೀರಿಸಿ 
ಕೊಳ್ಳಲು ಇದೆ ಸಮಯವೆಂದೂ ಅವನನ್ನು ಹೊಡೆದುಹಾಕಿದನು . ಈ 
ಸಂದರ್ಭದಲ್ಲಿಯೆ : ಡೆಲಾಸ್ಕೋ ಎಂಬ ಒಬ್ಬ ಮೇಜರನೂ ಕೊಲ್ಲಲ್ಪಟ್ಟನು. 
ಕೋಪಾವೇಶಗಳಿಂದ ಕೂಡಿದ ಜನಗಳು ಈ ಮೂರುಜನಗಳ ತಲೆಗಳನ್ನೂ 
ಭರ್ಜಿಗಳಿಗೆ ಸಿಕ್ಕಿಸಿಕೊಂಡು ರಾತ್ರಿ ಊರಿನಲ್ಲೆಲ್ಲಾ ಮೆರವಣಿಗೆ ಮಾಡಿದರು. 
ಪ್ಯಾರಿಸ್ಸಿನಲ್ಲಿ ಆವತ್ತೆಲ್ಲಾ ಸ್ವಾತಂತ್ರದಕೂಗೇ ಕೂಗು. 
- ಬ್ಯಾಸ್ಟಿಲೆಯು ಬಿದ್ದ ಸುದ್ದಿ ಯು ಫ್ರಾನ್ಸಿನ ಇತರ ಭಾಗಗಳಿಗೂ , 
ಯೂರೋಪಿಗೂ ಹರಡಿತು. ಎಲ್ಲಾ ಮುಖ್ಯನಗರಗಳಲ್ಲಿಯೂ ಬ್ಯಾಸಿ 
ಲೆಯು ಬಿದ್ದ ದಿನವು ಪ್ರಜಾಸ್ವಾತಂತ್ರದ ದಿನವಾಗಿ ಭಾವಿಸಲ್ಪಟ್ಟಿತು. 
ರಷ್ಯನರೂ , ಡೇನರೂ ಒಂದು ಹೊಸಯುಗದ ಆರಂಭವಾಯಿತೆಂದು 
ತಿಳಿದರು. ಆಂಗ್ಲ ರಾಜನೀತಿಜ್ಞನಾದ ಫಾಕ್ಸ್ ಎಂಬುವನು ಬ್ಯಾಸ್ಟಿಲ್ಯ 
ಪತನವನ್ನು ಸ್ವಾತಂತ್ರ ಪಕ್ಷದ ವಿಜಯದ ಸುಚಿಹ್ನೆ ಎಂಬುದಾಗಿ ಭಾವಿ 
ಸಿದನು. 


ರಾಜನಾದ ಹದಿನಾರನೆಯ ಲೂಯಿಯ ಪ್ಯಾರಿಸ್‌ನಗರವು ಹೀಗೆ 
ಹತ್ತಿಕೊಂಡು ಉರಿಯುತ್ತಿರುವಾಗ್ಗೆ ಬೇಟೆಯಾಡಲು ಹೋಗಿದ್ದನು. ರಾತ್ರಿ 
ಬಹಳ ಹೊತ್ತಾದಮೇಲೆ ಡ್ಯೂಕ್ ಆಫ್ ಲರ್ಯಾಕೂರ್ ಎಂಬ ಒಬ್ಬ 
ಶ್ರೀಮಂತನು ರಾಜನ ಸಮ್ಮುಖಕ್ಕೆ ಹೋಗಿ ಬ್ಯಾಸ್ಟಿಲೆಯು ಬಿದ್ದ ಸಂಗ 
ತಿಯನ್ನು ಆಮೂಲಾಗ್ರವಾಗಿ ತಿಳಿಸಿದನು . ರಾಜನು ಮೊದಲು ಆಶ್ಚರ್ಯ 
ಪಟ್ಟು ಸರಿ, ಆಲೋಚನೆಯೇಕೆ? ಇದು ಒಂದು ದಂಗೆ ” ಎಂದನು . 
ಆದರೆ ಪಕ್ಕದಲ್ಲಿದ್ದ ಆ ಶ್ರೀಮಂತನು F ಮಹಾಪ್ರಭು ಇದು ದಂಗೆಯಲ್ಲ. 
ಕ್ರಾ೦ತಿ ! ಕ್ರಾಂತಿ ! ” ಎಂದನು. 


VII 
ಪ್ಯಾರಿಸ್ಸಿಗೆ ರಾಜನ ಆಗಮನ 


ಬ್ಯಾಸ್ಟಿಲೇಯು ಪ್ಯಾರಿಸ್ಸಿನ ಜನಸಮುದಾಯದಿಂದ ಜಯಿಸಲ್ಪಟ್ಟ 
ಸಂಗತಿಯನ್ನು ಕೇಳಿದ ಕೂಡಲೇ , ಅನೇಕಶ್ರೀಮಂತರು ಫಾನ್ನನ್ನು ಬಿಟ್ಟು 
ಓಡಿಹೋದರು. ರಾಜನ ಮನಸ್ಸಿನ ಮೇಲೆ ಬ್ಯಾಸ್ಟಿಲೇಯ ಪರಾಭವವು 
ಬಹಳ ಪರಿಣಾಮವನ್ನುಂಟುಮಾಡಿತು. ಅವನು ಪ್ರಜೆಗಳ ಆಶೋತ್ತರ 
ಗಳಿಗೆ ಅಡ್ಡಿಯಾಗಿ ಬರಕೂಡದೆಂದು ಕೂಡಲೇ ನಿಶ್ಚಯಿಸಿದನು. ಸೈನ್ಯಾಧಿ 
ಪತಿಯಾದ ಬೊಲಿಯು ಸೈನ್ಯದ ಮೇಲೆ ಇನ್ನು ಮುಂದೆ ಭರವಸೆ 
ಯಿಡುವುದು ಸಾಧ್ಯವಿಲ್ಲವೆಂಬುದಾಗಿ ರಾಜೀನಾಮೆಯನ್ನು ಕೊಟ್ಟನು. 


ಈ ರೀತಿಯಾಗಿ ರಾಜನ ಆಸ್ಥಾನದಲ್ಲಿ ಇಳಿಮುಖವು ಕಂಡುಬರು 
ತಿರುವಾಗ ಅಸೆಂಬ್ಲಿಗೆ ಒಂದು ಭೀತಿಯು ತಲೆದೋರಿತು . ಕ್ರಾಂತಿಯ 
ಜವಾಬ್ದಾರಿಯೆಲ್ಲಾ ತನ್ನ ತಲೆಗೆ ಎಲ್ಲಿ ಕಟ್ಟಲ್ಪಡುವುದೋ ಎಂದು. ಅದಕ್ಕೆ 
ಮನಸ್ಸಿನಲ್ಲಿ ಕಳವಳವುಂಟಾಯಿತು. ಅದಕ್ಕೆ ಉದಾಹರಣೆಗಾಗಿಯೋ 
ಎನ್ನುವಂತೆ ಅಸೆಂಬ್ಲಿಯ ಮೆಂಬರುಗಳ ಪೈಕಿ ಒಬ್ಬನಾದ ಆಡಿರ್ಯ 
ಡ್ಯೂಪೋರ್ಟ್ ಎಂಬುವನು ಜನಸಾಮಾನ್ಯದ ಹುಚ್ಚು ಕೆಲಸಗಳನ್ನು 
ತಡೆಯುವ ಬದಲಾಗಿ ಅದರಲ್ಲಿ ಭಾಗಿಯಾಗಿದ್ದನು. 

ಆದಾಗ್ಯೂ ಅಸೆಂಬ್ಲಿಯು ರಾಜನ ಬಳಿಗೆ ಒಂದು ರಾಯಭಾರವನ್ನು 
ಕಳುಹಿಸಬೇಕೆಂದು ನಿಶ್ಚಯಿಸಿತು ನೆಕರ್ ಎಂಬುವನನ್ನು ಪುನಃ ಮಂತ್ರಿ 
ಯನ್ನಾಗಿ ನೇಮಿಸಬೇಕೆಂದು ಕೇಳಿಕೊಳ್ಳುವುದೇ ಈ ರಾಯಭಾರದ 
ಉದ್ದೇಶವಾಗಿದ್ದಿತು. ರಾಜ್ಯವು ಪುನರ್ವ್ಯವಸ್ಥೆಗೆ ಬರಲು ರಾಜನಿಗೆ ಬೇಕಾ 
ದಷ್ಟು ಒತ್ತಾಸೆ ಮಾಡುವ ಭರವಸೆಯನ್ನು ಕೊಡುವುದೂ ಈ ರಾಯ 
ಭಾರದ ಉದ್ದೇಶಗಳಲ್ಲಿ ಒಂದಾಗಿದ್ದಿತು. ಅಸೆಂಬ್ಲಿಯ ನಂಬರುಗಳು 
ರಾಯಭಾರದ ಮೆಂಬರುಗಳ ಹೆಸರುಗಳನ್ನು ತೀರಾನಮಾಡುವುದರೊಳ 


* 


ಪ್ಯಾರಿಸ್ಸಿಗೆ ರಾಜನ ಆಗಮನ. 


೩೧ 


ಗಾಗಿ ರಾಜನೇ ಅಸೆಂಬ್ಲಿಗೆ ಬಂದನು. ಇವನು ಮೊದಲಿನಂತೆ ಅಹಂಕಾರಿ 
ಯಾಗಿರದೆ ನಮ್ರವಾಗಿಯೂ ವಿನಯಸಂಪನ್ನನಾಗಿಯೂ ಬಂದನು. ಪ್ರಜೆಗಳ 
ಇಷ್ಟದಂತೆ ನಡೆದುಕೊಳ್ಳುವುದಾಗಿಯೂ , ನೆಕರನನ್ನೂ ವಜಾ ಮಾಡಲ್ಪಟ್ಟ 
ಇತರ ಮಂತ್ರಿಗಳನ್ನೂ ಪುನಃ ಮಂತ್ರಿಮಂಡಲಕ್ಕೆ ನೇಮಿಸುವುದಾಗಿಯೂ 
ರಾಜನು ಅಸೆಂಬ್ಲಿಗೆ ಭರವಸೆಯಿತ್ತನು. ಅನಿರೀಕ್ಷಿತವಾದ ರಾಜನ ಈ 
ವಿನಯವು ಅಸೆಂಬ್ಲಿಗೆ ಅಚ್ಚರಿಯನ್ನುಂಟುಮಾಡಿತು, ರಾಜನ ಕಡೆಯಿಂದ 
ತಮಗೆ ಯಾವ ವಿಧವಾದ ಭಯಕ್ಕೂ ಕಾರಣವಿಲ್ಲವೆಂದು ತಿಳಿದ ಮೇಲೆ 
ಅಸೆಂಬ್ಲಿಯು ತನ್ನ ಗಮನವನ್ನು ಉದ್ರಿಕ್ತನಾದ ಪ್ಯಾರಿಸ್ಸಿನ ಕಡೆಗೆ 
ತಿರುಗಿಸಿತು . . 


ಹದಿನೈದನೆಯ ತಾರೀಖಿನ ದಿವಸ ಐವತ್ತು ಪ್ರತಿನಿಧಿಗಳು ಪ್ಯಾರಿಸ್ಸಿಗೆ. 
ಹೋಗಿ ಅಲ್ಲಿನ ಪರಿಸ್ಥಿತಿಯನ್ನು ಪರಿಶೀಲಿಸಿ ಅಸೆಂಬ್ಲಿಗೆ ವರದಿಮಾಡ 
ಬೇಕೆಂದು ನಿರ್ಣಯವಾಯಿತು. ಈ ಐವತ್ತು ಡೆಪುಟಗಳು ಪ್ಯಾರಿಸ್ಸಿನ 
ಶೋಚನೀಯವಾದ ಸ್ಥಿತಿಯನ್ನು ಕಣ್ಣಾರೆ ನೋಡಿದರು. ಎಲ್ಲಿ ನೋಡಿ 
ದರೂ ದೊಂಬಿ, ಗಲಾಟೆ, ಅಂಗಡಿಗಳು ಮುಚ್ಚಿವೆ, ಶಾಂತಿ ಎ೦ಬುದಿಲ್ಲ. 
ಈ ಸ್ಥಿತಿಯಲ್ಲಿ ಅಸೆಂಬ್ಲಿಯ ಐವತ್ತು ಸದಸ್ಯರು ಪ್ಯಾರಿಸ್ಸಿನ ಮುನಿಸಿಪಲ್ 
ಸದಸ್ಯರಿದ್ದ ರ್ಟಾಹಾಲಿಗೆ ಬಂದರು . ಈ ರ್ಟೈಾಹಾಲಿನ ಸುತ್ತಲೂ ಹೊಟ್ಟೆ 
ಗಿಲ್ಲದ ಜನಗಳು ರೊಟ್ಟಿ ಗಾಗಿ ಹಾಹಾಕಾರ ಪಡುತ್ತಿದ್ದರು. 
- ಅಸೆಂಬ್ಲಿಯ ಸದಸ್ಯರಿಗೆ ರ್ಟೌ ಹಾಲಿನಲ್ಲಿ ಒಳ್ಳೆ ಸ್ವಾಗತವು ಕೊಡಲ್ಪ 
ಟ್ಟಿತು. “ ರಾಜನೆಲ್ಲಿ? ರಾಜನು ಬಂದನೆ? ?' ಎಂಬ ಕೂಗುಗಳು ಕೇಳಿ 
ಬಂದುವು. ರಾಜನು ಬಂದ ಹೊರತೂ ಪ್ಯಾರಿಸ್ಸು ಶಾಂತವಾಗುವುದಿಲ್ಲ. 
ವೆಂದೂ ಜುಲೈ ಹದಿನಾಲ್ಕರಲ್ಲಿ ಪ್ಯಾರಿಸ್ಸಿನಲ್ಲಿ ದಂಗೆ ನಡೆದುದಕ್ಕೆ ತಾನು 
ಯಾವ ಕಾರ್ಯ ಭಾಗವನ್ನೂ ನಡಿಸುವುದಿಲ್ಲವೆಂದು, ರಾಜನು ಭರವಸೆ 
ಕೊಡಬೇಕೆಂದೂ , ಇಲ್ಲದಿದ್ದರೆ, ಪ್ಯಾರಿಸ್ಸಿನಲ್ಲಿ ಶಾಂತಿಯು ಸ್ಥಾಪನೆಯಾಗು 
ವುದು ಕಷ್ಟವೆಂದೂ , ಮುನಿಸಿಪಲ್ ಸದಸ್ಯರುಗಳು ಅಸೆಂಬ್ಲಿಯ ಸದಸ್ಯರಿಗೆ 
ತಿಳಿಸಿದರು. ಈ ಸಂದೇಶದೊಡನೆ ಅಸೆಂಬ್ಲಿಯ ಐವತ್ತು ಸದಸ್ಯರು 
ವರ್ಸಲೀಸಿಗೆ ವಾಪಸ್ಸು ಬಂದರು. ರಾಜನನ್ನು ಸಾರಿಸ್ಸಿಗೆ ದಯಮಾಡಿಸ 


ಪ್ಯಾರಿಸ್ಸಿಗೆ ರಾಜನ ಆಗಮನ 
ಬೇಕೆಂದು ಅಸೆಂಬ್ಲಿಯು ಪ್ರಾರ್ಥಿಸಿತು.. ರಾಜನೂ ಧೈ ಮಾಡಿ ಜುಲೈ 
ಹದಿನೇಳನೆಯ ತಾರೀಖಿನ ದಿವಸ ಅಸೆಂಬ್ಲಿಯ ನೂರು ಮೆಂಬರುಗಳೊಡನೆ 
ಪ್ಯಾರಿಸ್ಸಿಗೆ ಹೊರಡಲು ನಿಶ್ಚಯಿಸಿದನು . ರಾಣಿಯು ಪ್ಯಾರಿಸ್ಸಿಗೆ ಹೋಗ 
ಬೇಡವೆಂದು ಕೇಳಿಕೊಂಡಳು. ಆದರೂ ರಾಜನು ಆ ಪ್ರಾರ್ಥನೆಯನ್ನು 
ಲಕ್ಷಿಸಲಿಲ್ಲ . ರಾಜನ ಜತೆಯಲ್ಲಿ ಪ್ಯಾರಿಸ್ಸಿಗೆ ಹೊರಟ ಪ್ರತಿನಿಧಿಗಳ ಪೈಕಿ 
ಬೇಲಿ, ಲಾಲಿಟಾಲಂಡೇಲ್ , ಲಫಾಯಟ್ ಮುಂತಾದವರಿದ್ದರು. ಪ್ಯಾರಿ 
ಸ್ಸಿನ ಪ್ರಯಾಣವು ಬಹಳ ನಿಧಾನವಾಯಿತು. ರಾಜನಿಗಾದರೋ ಅಪಾಯ 
ಸಂಭವಿಸಬಹುದೆಂಬ ಭೀತಿ ಇತ್ತು . ಆದರೆ ದೈವವಶಾತ್ ಏನೂ ಆಗಲಿಲ್ಲ . 
ರಾಜನಿಗೆ ಪ್ಯಾರಿಸ್ಸಿನಲ್ಲಿ ಅಭೂತಪೂರ್ವವಾದ ಸ್ವಾಗತವಾಯಿತು. ರಾಜನು 
ಸಾರಿಸ್ಸಿಗೆ ಬಂದರೆ ತಮಗೆ ತಿನ್ನಲಿಕ್ಕೆ ರೊಟ್ಟಿಯು ಹೇಗೋ ದೊರೆಯುತ್ತೆ 
ಎಂಬುದು ಜನಗಳ ವಿಶ್ವಾಸ, ರಾಜನಿಗೆ ರ್ಟೌಹಾಲಿನಲ್ಲಿ ಅಭೂತಪೂರ್ವ 
ವಾದ ಮನ್ನಣೆಯಾಯಿತು. ಪ್ಯಾರಿಸ್ಸು ಸ್ವತಂತ್ರ ಮುನಿಸಿಪಾಲಿಟಿಯಾಗ 
ಬೇಕೆಂದೂ ಅದಕ್ಕೆ ಬೇಲಿಯು ಪ್ರಥಮ ಅಧ್ಯಕ್ಷನಾಗಬೇಕೆಂದೂ , ನ್ಯಾಷ 
ನಲ್ಗಾರ್ಡ್ ಅಥವಾ ರಾಷ್ಟ್ರ ರಕ್ಷಣೆಯ ಸ್ವಯಂಸೇವಕ ಸೈನ್ಯವನ್ನು ರಾಜನು 
ಒಪ್ಪಬೇಕೆಂದೂ ಅದಕ್ಕೆ ಲಫಾಯಟ್‌ನು ಕಮ್ಯಾಂಡರ್‌ ಅಥವಾ ಸೇನಾಧಿ 
ಪತಿಯಾಗಿರಬೇಕೆಂದೂ , ಅಸೆಂಬ್ಲಿಯಸದಸ್ಯರು ರಾಜನನ್ನು ಪ್ರಾರ್ಥಿಸಿದರು. 
ಉಾಲಿಟಾಲ೦ಡೇಲ್ ಎಂಬುವನು ತನ್ನ ವಾಕ್ಚಾತುರ್ಯದಿಂದ ರಾಜನ 
ಮನಸ್ಸಿನ ಮೇಲೆ ಬಹಳ ಪರಿಣಾಮವನ್ನುಂಟುಮಾಡಿದನು. ರಾಜನು 
ಅಸೆಂಬ್ಲಿಯ ಈ ಪ್ರಾರ್ಥನೆಗಳನ್ನು ಸಲ್ಲಿಸಿದನು. ರಕ್ತಪಾತವಿಲ್ಲದೆ ಈ 
ಸಾಧನೆಯಾದುದು ಅಸೆಂಬ್ಲಿಗೆ ಬಹಳ ತೃಪ್ತಿಯನ್ನು೦ಟುಮಾಡಿತು, 
ರಾಜನು ಪ್ಯಾರಿಸ್ಸನ್ನು ಬಿಟ್ಟು ವರ್ಸಲಿಸನ್ನು ಮುಟ್ಟುವ ಮುಂಚೆ ಒ೦ದು 
ಕುರ್ಚಿಗೆ ಹೋಗಿ ಅಲ್ಲಿ ಜುಲೈ ಹದಿನಾಲ್ಕರಲ್ಲಿ ಮೃತರಾದವರ ಆತ್ಮಶಾಂತಿ 
ಗಾಗಿ ನಡೆದ ಪ್ರಾರ್ಥನೆಯಲ್ಲಿ ಭಾಗಿಯಾದನು . 

ಪ್ಯಾರಿಸ್ಸಿನಲ್ಲಿ ನಡೆದ ವಿದ್ಯಮಾನಗಳು ರಾಣಿಗೆ ಬಹಳ ವ್ಯಸನವ 
ನ್ನು ೦ಟುಮಾಡಿದವು. ಅವಳು ತನ್ನ ಸ್ನೇಹಿತರನ್ನೂ ಆಪ್ತರನ್ನೂ ಫಾನ್ಸನ್ನು 
ಬಿಟ್ಟು ಬೇರೆ ಕಡೆಗೆ ಓಡಿಹೋಗಿ ಎಂದು ಕೇಳಿಕೊಂಡಳು . ಅನೇಕರು 


ಪ್ಯಾರಿಸ್ಸಿಗೆ ರಾಜನ ಆಗಮನ - 

೩೩ 
ಹಾಗೆಯೇ ಓಡಿಹೋದರು. ರಾಣಿಯ ಸ್ನೇಹಿತರನೇಕರು ದೇಶಾಂತರಕ್ಕೆ 
ಹೊರಟುಹೋದ ಸುದ್ದಿ ಯು ಪ್ಯಾರಿಸ್ಸಿಗೆ ಬಹಳ ಸಂತೋಷವನ್ನುಂಟು 
ಮಾಡಿತು, ಪ್ಯಾರಿಸ್ಸಿನ ನಾಗರಿಕರು, (C ಹೋಗಲಿ, ಹೋಗಲಿ, ಇಲಿಗಳು 
ಮುಳುಗುವ ಹಡಗನ್ನು ಬಿಡುತ್ತಿವೆ. ಅಷ್ಟೇ ” ಎಂದುಕೊಂಡರು. 


VIII 


ಫೈಲನ್ನನಮೇಲೆ ಪ್ಯಾರಿಸ್ಸಿನ ಜನಗಳ ದ್ವೇಷಸಾಧನೆ 

ಅತ್ಯಂತ ಬಿಸಿಯಲ್ಲಿದ್ದ ಪ್ಯಾರಿಸ್ ನಗರವು ಶಾಂತವಾಗುವುದು ಸುಲ 
ಭವಾಗಲಿಲ್ಲ, ಮುನಿಸಿಪಲ್ ಅಧ್ಯಕ್ಷನಾದ ಬೇಲಿಯು ಅದನ್ನು ಶಾಂತ 
ಗೊಳಿಸಲು ಮಾಡಿದ ಪ್ರಯತ್ನ ಗಳೆಲ್ಲಾ ವ್ಯರ್ಥವಾದವು. ಹೊಟ್ಟೆಗಿಲ್ಲದ 
ವರಿಗೆ ರೊಟ್ಟಿಯನ್ನು ಸರಬರಾಜು ಮಾಡಿಸುವುದೇ ಬಹಳ ಕಷ್ಟವಾಯಿತು. 


ಈ ಮಧ್ಯೆ ಜುಲೈ ಇಪ್ಪತ್ತೊಂದರಲ್ಲಿ ಪ್ಯಾರಿಸ್ಸಿನಲ್ಲಿ ಇನ್ನೊಂದು 
ಭಯಂಕರವಾದ ಅತ್ಯಾಚಾರವು ನಡೆಯಿತು. ಬೇಲಿಯು ಪ್ಯಾರಿಸ್ಸಿನ 
ಚುನಾಯಿತರೊಂದಿಗೆ ರ್ಮೌಹಾಲಿನಲ್ಲಿ ಜನಗಳ ಅಹವಾಲನ್ನು ಕೇಳುತ್ತಿರು 
ವಾಗ್ಗೆ ಅವನಿಗೆ ಒಂದು ಸುದ್ದಿಯು ಮುಟ್ಟಿತ್ತು. ಹಿಂದೆ ಮಂತ್ರಿಯಾಗಿದ್ದ 
ಪೌಲನ ಎಂಬುವನನ್ನು ಪ್ಯಾರಿಸ್ಸಿನ ಜನಗಳು ಅವನ ಮನೆಯಲ್ಲಿ ಹಿಡಿದು 
ರ್ಟ್‌ ಹಾಲಿಗೆ ವಿಚಾರಣೆಗಾಗಿ ಎಳೆದುಕೊಂಡು ಬರುತ್ತಿದ್ದರೆಂದು ತಿಳಿಯಿತು. 
ಪೌಲನ್ನನು ಜನಗಳಿಗೆ ಮಾಡಿದ ಅಪರಾಧವೇನೆಂದರೆ, ಹೊಟ್ಟೆಗಿಲ್ಲದೆ ಹಸಿದ 
ಜನಗಳು ತಿನ್ನುವುದಕ್ಕೆ ರೊಟ್ಟಿಯಲ್ಲ ಎಂದು ಅವನನ್ನು ಮಂತ್ರಿಯಾಗಿದ್ದಾಗ 
ಕೇಳಿಕೊಂಡಾಗ ಜನಗಳಿಗೆ ಹುಲ್ಲು ತಿನ್ನಿ ” ಎಂದು ಹಾಸ್ಯ ಮಾಡಿದನೆಂಬುದೇ 
ಇವನಿಗೆ ಮಂತ್ರಿ ಪದವಿಯ ) ಹೋದಮೇಲೆ, ಬ್ಯಾಸ್ಟಿಲೆಯು ಬಿದ್ದ ಮೇಲೆ, 
ಬಹಳ ಭೀತಿಯುಂಟಾಯಿತು. ಜನಗಳು ತನ್ನ ವಿಷಯವಾಗಿ ಆಡಿಕೊಳ್ಳು 
ತಿರುವ ಮಾತುಗಳು ಇವನ ಕಿವಿಗೆ ಬಿದ್ದ ವು. ತನ್ನ ಮೇಲೆ ಜನಗಳಿಗೆ 
ಬಹಳ ಜಿದ್ದಿದೆ ಎಂಬುದು ಇವನಿಗೆ ಗೊತ್ತಾಯಿತು. ತನ್ನ ತಲೆಯನ್ನು 
ತಪ್ಪಿಸಿಕೊಳ್ಳಬೇಕೆಂದು ಯತ್ನಿಸಿದನು. ತಾನು ಸತ್ತುಹೋದುದಾಗಿ ಜನಗಳು 
ತಿಳಿದುಕೊಳ್ಳಲಿ ಎಂದು ಕೃತಕವಾಗಿ ಸ್ಮಶಾನ ಯಾತ್ರೆಯನ್ನು ಮಾಡಿಸಿ 
ಕೊಂಡನು. ಆದರೆ ಜನಗಳಿಗೆ ಇದೆಲ್ಲಾ ಸುಳ್ಳು ಎಂಬುದು ಹೇಗೋ 
ಗೊತ್ತಾಯಿತು. ಜನಗಳು ಇವನ ಮನೆಗೆ ನುಗ್ಗಿ ೭೪ ವರ್ಷಗಳ ಮುದುಕನಾ 
ಗಿದ್ದಾಗ್ಯೂ ಅವನನ್ನು ಲಕ್ಷಿಸದೇ ರ್ಟೌಹಾಲಿಗೆ ಎಳೆದುಕೊಂಡು ಬಂದರು , 


ನೌಲನ್ನನ ಮೇಲೆ ಪ್ಯಾರಿಸ್ಸಿನ ಜನಗಳ ದ್ವೇಷಸಾಧನೆ ೩೫ 
ನೌಲನ್ನನ ಅಳಿಯನಾದ ಬರಿಯರೆಂಬುವನೂ ಜನಗಳ ಜಿದ್ದಿಗೆ ಗುರಿ 
ಯಾಗಿದ್ದನು. ಇವನು ಪ್ಯಾರಿಸ್ಸಿನ ಜನಗಳಿಗೆ ವಿರೋಧವಾಗಿ ಬಂದಿದ್ದ 
ಸಿಪಾಯಿಗಳಿಗೆ ಆಹಾರ ಮೊದಲಾದುವುಗಳನ್ನು ಸರಬರಾಜು ಮಾಡಿದ 
ನೆಂಬುದೇ ಅವನ ಅಪರಾಧ, ಪ್ಯಾರಿಸ್ಸಿನ ಜನಗಳು ಅವನನ್ನು ರ್ಟೌಹಾಲಿಗೆ 
ಎಳೆದುಕ್ಕೊಂಡು ಬಂದರು. 

ಮುನಿಸಿಪಲ್ ಅಧ್ಯಕ್ಷನಾದ ಬೇಲಿಯನ್ನು ( ನೀನೇ ನ್ಯಾಯಾಧಿಪತಿ 
ಯಾಗಬೇಕು” ಎಂದು ಜನಗಳು ಕೇಳಿಕೊಂಡರು . ರೌರ್ಲ ಮತ್ತು ಬರಿ 
ಯರರ ವಿಚಾರಣೆಯು ರ್ದೌಹಾಲಿನಲ್ಲಿ ನಡೆಯುತ್ತೆಂದು ತಿಳಿದಕೂಡಲೇ , 
ಪ್ಯಾರಿಸ್ಸಿನ ಜನಗಳು ಗುಂಪು ಗುಂಪಾಗಿ ಬಂದು ಸೇರಿದರು, ಜನಗಳಿಗೆ 
ಒಂದುಕಡೆ ಹಸಿವು, ಇನ್ನೊಂದು ಕಡೆ ಅವರಿಬ್ಬರೂ ಮಾಡಿದ ಕ್ರೂರಕೃತ್ಯ 
ಗಳಿಗಾಗಿ ಕೋಪ. (Cನೀವು ನನಗೆ ರೊಟ್ಟಿಯನ್ನು ಕೊಡುವುದಕ್ಕಾಗದೆ 
ಹೋದರೂ ನಮ್ಮನ್ನು ಅತಿಯಾಗಿ ಹಿಂಸಿಸಿದ ಈ ಇಬ್ಬರ ಪ್ರಾಣಗಳನ್ನಾದರೂ 
ಕೊಡಿ” ಎಂದು ಜನಗಳು ಕೂಗಲಾರಂಭಿಸಿದರು, ಬೇಲಿಯು ಚಕಿತನಾದನು . 
ಲಫಾಯಟ್ಟನು ಅಲ್ಲಿರಲಿಲ್ಲ. ಅಲ್ಲಿದ್ದ ಹಲ ಕೆಲವು ನ್ಯಾಷನಲ್ ಗಾರ್ಡಿನ 
ಸಿಪಾಯಿಗಳೂ ತಟಸ್ಥರಾಗಿದ್ದರು. ಬೇಲಿಯ ಜನಗಳಿಗೆ ಬಹಳವಾಗಿ 
ಬೋಧಿಸಿದನು. ಅವನು ಹೇಳಿದ್ದೇನೆಂದರೆ: - ( ಫೌಲನ್ನನು ನಿಮಗೆ ಗೊತ್ತಿ 
ರುವ ಮನುಷ್ಯ . ಯಾವಸಂದೇಹಕ್ಕೂ ಅವಕಾಶವಿಲ್ಲದಂತೆ ಅವನು ದೊಷಿ. 
ಆದರೆ ಅವನಹಾಗೆ ಅವನೊಡನೆ ಕೆಲಸಮಾಡಿದದೋಷಿಗಳು ಇನ್ನೂ ಅನೇಕ 
ರಿರಬಹುದಲ್ಲವೆ? ವಿಚಾರಣೆಗೆ ಗುರಿಪಡಿಸಿ ಇನ್ನೂ ನಿಜಾಂಶಗಳನ್ನು ಅವನಿಂದ 
ಗೊತ್ತು ಮಾಡಿಕೊಳ್ಳಬಹುದಲ್ಲವೆ ? ಆದುದರಿಂದ ಅವನನ್ನು ಸದ್ಯಕ್ಕೆ 
ಅಬ್ಬಾಯಿ ಎಂಬ ಕಾರಾಗೃಹದಲ್ಲಿಟ್ಟು ಸರಿಯಾದ ನ್ಯಾಯಸ್ಥಾನದಲ್ಲಿ ವಿಚಾ 
ರಣೆಗೆ ಗುರಿಮಾಡೋಣ. ” ಈ ಮಾತುಗಳು ನೆರೆದಿದ್ದ ಕೆಲವು ಜನಗಳ ಮನ 
ಸ್ಸಿನ ಮೇಲೆ ಪರಿಣಾಮವಾಗಿ ಅದು ನ್ಯಾಯವೆಂದು ಚಪ್ಪಾಳೆ ತಟ್ಟಿದರು . 
ಮೂಢನಾದ ಪೌಲನ್ನನು ತನ್ನ ಪ್ರಾಣವು ಉಳಿಯಿತೆಂಬ ಮೋಹದಿಂದ ಆ 
ಚಪ್ಪಾಳೆಯಲ್ಲಿ ತಾನೂ ಭಾಗಿಯಾದನು . ಗುಂಪಿನಲ್ಲಿದ್ದವರು ಇದನ್ನು ನೋಡಿ 
ದರು. “ಓಹೋ ! ಇದೇನೋ ಕೃತ್ರಿಮವಿದೆ. ನಾವು ಈಗಲೇ ಇವನನ್ನು 
ಫೈಸಲ್ ಮಾಡಬೇಕು ” ಎಂದು ನಿಶ್ಚಯಿಸಿದರು . 


೩೬ ಫೌಲನ್ನನ ಮೇಲೆ ಪ್ಯಾರಿಸ್ಸಿನ ಜನಗಳ ದ್ವೇಷಸಾಧನೆ 

ಜನಗಳು ಅವರೀರ್ವರನ್ನೂ ಅಲ್ಲಿಂದ ದರದರನೆ ಎಳೆದರು, ಫೌಲ 
ನೂ , ಬರಿಯರನೂ ಬೆಲಿಯ ಕಾಲಿಗೆ ಬಿದ್ದು ಅದನ್ನು ಗಟ್ಟಿಯಾಗಿ ಹಿಡಿ 
ದುಕ್ಕೊಂಡು ನಮಗೆ ಪ್ರಾಣ ದಾನಮಾಡು ” ಎಂದು ಬೇಡಿದರು. ಬೇಲಿಗೆ 
ಇದು ಸಾಧ್ಯವಾಗಲಿಲ್ಲ. ರೋಷಾವೇಶದಿಂದ ಕೂಡಿದ ಜನಗಳು ಅವರಿಬ್ಬ 
ರನ್ನೂ ರ್ಟೌಹಾಲಿನ ಮುಂದಿದ್ದ ಕಬ್ಬಿಣದ ಲಾಂದ್ರಕಂಭಕ್ಕೆ ನೇತುಹಾಕಿ 
ದರು. ಎರಡು ಹಗ್ಗ ಗಳು ಕಿತ್ತು ಹೋದವು. ಮೂರನೆಯ ಹಗ್ಗ ದಿಂದ ಅವರ 
ಪ್ರಾಣವನ್ನು ಬಿಗಿದರು . ಅವರ ತಲೆಗಳನ್ನು ಕಡಿದುಹಾಕಿ ಫೌಲನ್ನನ 
ಬಾಯಿಗೆ ಹುಲ್ಲನ್ನು ಸಿಕ್ಕಿಸಿ ಭರ್ಜಿಯಮೇಲೆ ತಲೆಯನ್ನು ನೆಟ್ಟು ಅದನ್ನು 
ಊರಲ್ಲೆಲ್ಲಾ ಮೆರವಣಿಗೆ ಮಾಡಿದರು . 


ಪ್ಯಾರಿಸ್ಸಿನ ದೊಂಬಿಯ ಈ ಕ್ರೂರಕೃತ್ಯಗಳು ಅನೇಕರಿಗೆ ಸರಿಬೀಳಲಿಲ್ಲ . 
ಜನಗಳನ್ನು ವಿಚಾರಣೆಯಿಲ್ಲದೆ ಮರಣದಂಡನೆಗೆ ಗುರಿಮಾಡುವುದು ಅವರಿಗೆ 
ಒಪ್ಪಲಿಲ್ಲ. ಬೇಲಿಯೂ , ಲಫಾಯಟ್ಟನೂ ತಮ್ಮ ತಮ್ಮ ಪದವಿಗೆ ರಾಜಿ 
ನಾಮೆ ಕೊಡುವುದಾಗಿ ತಿಳಿಸಿದರು. ಆದರೆ ಇತರರು ಅದನ್ನು ತಡೆದರು. 
ಜುಲೈ ಹನ್ನೆರಡರಲ್ಲಿ ಜನಗಳನ್ನು ಹುರಿದುಂಬಿಸಿದ ಕ್ಯಾಮಿಲೆ ಡೆಸ್ಕೊಲಿ? ಸನು 
ಪ್ಯಾರಿಸ್ಸಿನ ಜನಸಮುದಾಯದ ಮೇಲೆಬಹಳ ಪ್ರಭಾವವನ್ನು ಹೊಂದಿದ್ದನು. 
ಅವನು ತನ್ನ ಪತ್ರಿಕೆಯಲ್ಲಿ ಪ್ರಕಟಿಸಿದ ಕಳ್ಳರು ಲಾ೦ದ್ರದಿಂದ ಹಿಂಜರಿ 
ಯುತ್ತಾರೆ” ಎಂಬ ಲೇಖನವುಬಹಳ ಪ್ರಭಾವಶಾಲಿಯಾಗಿದ್ದಿತು. 


ಅಸೆಂಬ್ಲಿಯ ಕಾಠ್ಯ ಕಲಾಪಗಳು. 


ಪ್ಯಾರಿಸ್ಸನ್ನು ತಹಬಂದಿಗೆ ತಂದು ಶಾಂತಿ ಮತ್ತು ವ್ಯವಸ್ಥೆ ಯನ್ನು ಸ್ಥಾಪಿ 
ಸುವುದು ಬೇಲಿಯ ಜವಾಬ್ದಾರಿಗೆ ಬಿತ್ತು . ಆ ನಗರದಲ್ಲಿ ರೊಟ್ಟಿ ಗಾಗಿ 
ಹಾಹಾಕಾರವು ಹೆಚ್ಚಾಗಿಯೇ ಇತ್ತು . ಆಗಿಂದಾಗ್ಗೆ ಗಲಾಟೆಗಳು ಆಗುತ್ತಲೇ 
ಇದ್ದು ವು. ಈ ಗಲಾಟೆಗಳು ಫ್ರಾನ್ಸಿನ ಇತರ ಭಾಗಗಳಿಗೂ ಹರಡಿದ್ದು ವು. 
ಬ್ಯಾಸ್ಟಿಲೇಯಲು ಬಿದ್ದು ರಾಜನು ಪ್ಯಾರಿಸ್ ಮುನಿಸಿಪಾಲಿಟಿಯ ಸ್ವಾತಂತ್ರ , 
ವನ್ನೂ , ನ್ಯಾಷನಲ್‌ಗಾರ್ಡಿನ ಏರ್ಪಾಡನ್ನೂ ಒಪ್ಪಿಕೊಂಡುದೂ ನೆಕರನನ್ನು 
ಪುನಃ ಮಂತ್ರಿ ಪದವಿಗೆ ನೇಮಿಸಿದುದೂ , ಫ್ರಾನ್ಸಿನ ಇತರ ಭಾಗದ ಸಾಮಾನ್ಯ 
ಜನಗಳಿಗೆ ಹುರುಪನ್ನುಂಟುಮಾಡಿತ್ತು ಪ್ಯಾರಿಸ್ಸಿನಉದಾಹರಣೆಯು ಅವರಿಗೆ 
ಒಳ್ಳೆ ಮಾರ್ಗದರ್ಶನವಾಯಿತು, ಜನಗಳು ಶ್ರೀಮಂತರ ಮನೆ ಗಳ ನ್ನು 
ಸುಟ್ಟರು, ಆಸ್ತಿಪಾಸ್ತಿಗಳನ್ನು ದೋಚಿಕೊಂಡರು. ಹಕ್ಕು ದಾರಿಯ ದಸ್ತಾ 
ವೇಜುಗಳನ್ನು ನಾಶಪಡಿಸಿದರು . ಇಷ್ಟೇ ಅಲ್ಲದೇ , ಅನೇಕ ಶ್ರೀಮಂತರು 
ಕೊಲೆಮಾಡಲ್ಪಟ್ಟರು. ಇದನ್ನೆಲ್ಲಾ ನೋಡಿಶ್ರೀಮಂತರು ಫ್ರಾನ್ನನ್ನು ಬಿಟ್ಟು 
ದೇಶಾಂತರಗಳಿಗೆ ತೆರಳಲಾರಂಭಿಸಿದರು . ಹೀಗೆ ಒಂದು ತಿಂಗಳೊಳಗಾಗಿ 
ಫ್ರಾನ್ಸಿನಲ್ಲಿ ಶ್ರೀಮಂತರ ತಲೆಯೇ ಇಲ್ಲದಂತಾಯಿತು. ಪ್ರತಿಯೊಂದು 
ಊರಿನಲ್ಲಿಯೂ ಸ್ವತಂತ್ರ ಮುನಿಸಿಪಾಲಿಟಿಯ , ನ್ಯಾಷನಲ್‌ ಗಾರ್ಡ 
ಏರ್ಪಡಿಸಲ್ಪಟ್ಟವು. ಫ್ರಾನ್ಸಿನಲ್ಲಿ ಎಲ್ಲೆಲ್ಲೂ ಅಶಾಂತಿ ಮತ್ತು ಅವ್ಯವಸ್ಥೆ , 
ಹೊಟ್ಟಿಗೆ ತಿನ್ನುವುದಕ್ಕಿಲ್ಲದೆ ಜನಗಳ ಹಾಹಾಕಾರ, ರಾಜನ ರಾಜನೀತಿ 
ವಿಹೀನತೆ , ರಾಣಿಯ ದುರ್ಬುದ್ದಿ , ಅವಳ ದುರ್ಮ೦ತ್ರಿಗಳ ದುರುಳತನ- ಇವು 
ಗಳಿಗೆ ಸಿಕ್ಕಿ ಫ್ರಾನ್ನು ಬಹಳ ನರಳಿತು. . 


ಇಂಥ ಕಷ್ಟಸ್ಥಿತಿಯಲ್ಲಿದ್ದ ದೇಶವನ್ನು ಸರಿಯಾದ ಹಾದಿಗೆ ತರುವುದು , 
ಅಸೆಂಬ್ಲಿಯ ಪಾಲಿಗೆ ಬಿದ್ದಿತು. ಆದರೆ ಅಸೆಂಬ್ಲಿಯು ತನ್ನ ಕರ್ತವ್ಯವನ್ನು 
ಅಷ್ಟು ಸಾಮರ್ಥ್ಯದಿಂದ ನಿರ್ವಹಿಸಲಿಲ್ಲ. ಈ ಸಭೆಯಲ್ಲಿ ರಾಜ್ಯಾಡಳಿತದ 


೩೮ 


ಅಸೆಂಬ್ಲಿಯ ಕಾರಕಲಾಪಗಳು 


ಅನುಭವವಿದ್ದವರು ಬಹುಕಡಮೆ . ಎಲ್ಲರೂ ತತ್ವಗಳನ್ನು ಪ್ರತಿಪಾದಿಸುವವರೇ 
ಆಗಿದ್ದರು. ಕೆಲವರಿಗೆ ವೈಯಕ್ತಿಕ ಮಹತ್ವಾಕಾಂಕ್ಷೆ ಬೇರೆ. ನ್ಯಾಷನಲ್ 
ಗಾರ್ಡಿನ ಮುಖ್ಯಸ್ಥನಾದ ಲೆಫಾಯಟ್ಟನು ಸೈನ್ಯದ ಶಿಸ್ತನ್ನಿಡಲು ಶಕ್ತ 
ನಾದರೂ ವ್ಯವಹಾರ ಕುಶಲನಲ್ಲ, ಅವನಿಗೆ ತಪಶೀಲುಗಳಿಗಿಂತಲೂ ತತ್ವಗಳ 
ಮೇಲೆಯೇ ಹೆಚ್ಚು ಪ್ರೇಮ - ಇವನು ಅಮೆರಿಕಾದಲ್ಲಿ ಜಾರ್ಜ್ ವಾಷಿಂಗ್ಟನ್ನ 
ನೊಡನೆ ಕೆಲಸಮಾಡಿ ಆ ದೇಶದ ಸ್ವಾತಂತ್ರ ಸ್ಥಾಪನೆಯಲ್ಲಿ ಭಾಗವಹಿಸಿ 
ದ್ದನ್ನು ಅಮೆರಿಕಾದ ಸ್ವಾತಂತ್ರ ತತ್ವಗಳನ್ನೆಲ್ಲಾ ಫ್ರಾನ್ಸಿನಲ್ಲೂ ಜಾರಿಗೆ 
ತರಬೇಕೆಂಬುದೇ ಅವನ ಆಕಾಂಕ್ಷೆಯಾಗಿದ್ದಿ ತು . ಡಿಕ್ಲರೇರ್ಷ ಆಫ್ ರೈಟ್ಸ್ 
ಅಥವಾ ಪ್ರಜೆಗಳ ಆಜನ್ಮಸಿದ್ಧ ಹಕ್ಕುಗಳ ಘೋಷಣವು ಆಗಬೇಕೆಂದು 
ಇವನು ಅಸೆಂಬ್ಲಿಯಲ್ಲಿ ಪ್ರತಿಪಾದಿಸುತ್ತಿದ್ದನು. ಇನ್ನೊಬ್ಬರೊಡನೆ ಕಲೆತು 
ಸಹಕಾರಮಾಡುವ ಪ್ರಕೃತಿಯು ಇವನಿಗಿರಲಿಲ್ಲ. 


ಅಸೆಂಬ್ಲಿಯಲ್ಲಿ ಎಲ್ಲರಿಗಿಂತಲೂ ಬುದ್ದಿವಂತನೂ , ವಾಗ್ನಿಯೂ , ರಾಜ 
ನೀತಿಜ್ಞನೂ , ವ್ಯವಹಾರಕುಶಲನೂ ಆಗಿದ್ದವನು ಮಿರಾಬೋ ಎಂಬುವನು . 
ಇವನು ಎಲ್ಲರಿಗೂ ಬೇಕಾದವನಾಗಿದ್ದನು. ಇವನೊಬ್ಬ ಮ ಹಾ ವ್ಯಕ್ತಿ. 
ಇವನ ಸಲಹೆಗಳಂತೆ ರಾಜನು ನಡೆದಿದ್ದರೆ ಅವನಿಗೂ ಒಳ್ಳೆಯದಾಗುತ್ತಿತ್ತು , 
ಫ್ರಾನ್ಸಿಗೂ ಒಳ್ಳೆಯದಾಗುತ್ತಿತ್ತು . ಅವನು ರಾಜನಿಗೆ ಅಸೆಂಬ್ಲಿಯ ಇಷ್ಟ 
ಪ್ರಕಾರ ರಾಜ್ಯಾಡಳಿತ ನಡೆಸಬೇಕೆಂದು ಎಷ್ಟೋ ಸಾರಿ ಬೇಡಿಕೊಂಡನು. 
ಆದರೆ ರಾಣಿಯು ಅವನ ಪ್ರಯತ್ನಗಳಿಗೆಲ್ಲಾ ವಿಘ್ನಳಾದಳು. ಮಿರಾಬೋ 
ನೊಡನೆ ಲೆಫಾಯಟ್ಟನೂ , ನೆಕರನೂ , ಪೂರ್ತಿಯಾಗಿ ಸಹಕರಿಸಿದ್ದರೆ ಫಾನ್ಸಿ 
ನಲ್ಲಿ ಮುಂದೆ ನಡೆದ ಅನರ್ಥಗಳೆಲ್ಲಾ ಸಂಭವಿಸುತ್ತಲೇ ಇರಲಿಲ್ಲ. ಅವನು 
ಫ್ರಾನ್ಸಿನ ರಾಜನನ್ನು ಇಂಗ್ಲೆಂಡಿನ ರಾಜನಂತೆ ಸಾಂಕುಶರಾಜನನ್ನಾಗಿ ಮಾಡ 
ಬೇಕೆಂದು ಎಷ್ಟೋ ಯತ್ನಿಸಿದನು. ಅವನು ಬದುಕಿರುವವರೆಗೂ ಅದೇ 
ಪ್ರಯತ್ನವನ್ನು ನಡೆಸಿದನು. ಅಸೆಂಬ್ಲಿಯ ಯಾವ ಸದಸ್ಯನೂ ಮಂತ್ರಿ ಪದವಿ 
ಯನ್ನು ಸ್ವೀಕರಿಸಕೂಡದೆಂದು ಒಂದು ಕಟ್ಟು ಮಾಡಲ್ಪಟ್ಟಿತು. ಈ ಕಟ್ಟಿನಿಂದ 
ಮಿರಾಬೋವು ಮಂತ್ರಿ ಪದವಿಯನ್ನು ಸ್ವೀಕರಿಸಲಾಗಲಿಲ್ಲ. ಈ ಕಟ್ಟಿಲ್ಲದೆ 
ಮಿರಾಬೋ , ಲೆಫಾಯಟ್ ಮತ್ತು ಟ್ರೇಲಿರಾನ್ ಎಂಬ ಮೂವರು ಮಂತ್ರಿ 


ಅಸೆಂಬ್ಲಿಯ ಕಾವ್ಯಕಲಾಪಗಳು 

೩೯ 
ಮಂಡಲದಲ್ಲಿದ್ದಿದ್ದರೆ ಕ್ರಾಂತಿಯು ಮುಂದೆ ಹೋಗುತ್ತಿರಲಿಲ್ಲ . ಆದರೆ 
ರಾಣಿಯ ದುರ್ಬುದ್ದಿ ಯಿಂದ ಕ್ರಾಂತಿಯು ಸರಸರನೆ ಮುಂದಕ್ಕೆ ನುಗ್ಗಿತು. 

ಈ ಮಧ್ಯೆ ಅಸೆಂಬ್ಲಿಯು ಜುಲೈ , ಆಗಸ್ಟ್ , ಸೆಪ್ಟೆಂಬರ್ ತಿಂಗಳುಗಳಲ್ಲಿ 
ರಾಜ್ಯಾಂಗರಚನೆಯ ವಿಷಯಗಳನ್ನು ವಿಮರ್ಶಿಸುತ್ತಿತ್ತು . ಅನೇಕ ಸುಧಾ 
ರಣೆಗಳು ಕೈಗೊಳ್ಳಲ್ಪಟ್ಟವು; ಸ್ಕೂಡಲ್ ಪದ್ಧತಿಯು ವಜಾಮಾಡಲ್ಪಟ್ಟಿತು, 
ಶ್ರೀಮಂತರ ಬಿರುದುಗಳೂ ವಿಶೇಷ ಅಧಿಕಾರಗಳೂ ರದ್ದು ಮಾಡಲ್ಪಟ್ಟವು, 
ಕಂದಾಯಕೊಡದ ಉತ್ಪನ್ನರಿಗೆಲ್ಲಾ ಕಂದಾಯವು ಹಾಕಲ್ಪಟ್ಟಿತು, ಎಲ್ಲಾ 
ಫ್ರೆಂಚ್‌ಜನಗಳೂ ಸಮರೆಂಬುದಾಗಿ ಘೋಷಣಮಾಡಲ್ಪಟ್ಟಿತು. ಆದಾದಷ್ಟು 
ಮಟ್ಟಿಗೆ ಫ್ರಾನ್ಸಿನಲ್ಲಿ ಸಾಂಕುಶಪ್ರಭುತ್ವದ ಸ್ಥಾಪನೆಯ ಪ್ರಯತ್ನಗಳು ನಡೆ 
ದವು. ರಾಜನು ತನಗೆ ಕೊಡಲ್ಪಟ್ಟ ವೀಟೋ ” ಅಧಿಕಾರಗಳಿಂದ ಪ್ರಜೆಗಳ 
ಆಜನ್ಮಸಿದ್ಧ ವಾದ ಹಕ್ಕುಗಳನ್ನು ಒಪ್ಪಿಕೊಳ್ಳಲಿಲ್ಲ, ರಾಣಿಯು ಅಸೆಂಬ್ಲಿಯನ್ನೇ 
ಕಿತ್ತು ಹಾಕಲು ಪಿತೂರಿಗಳನ್ನು ನಡೆಸುತ್ತಿದ್ದಳು, ಅಸೆಂಬ್ಲಿಯ ಕಾರ್ಯಕಲಾಪ 
ಗಳಿಂದ ಜನಸಾಮಾನ್ಯಕ್ಕೆ ಏನೂ ಉಪಯೋಗವಿಲ್ಲದೆ ಅಶಾಂತಿಯೂ 
ಅಸಮಾಧಾನವೂ ಪ್ರಬಲವಾಗಿಯೇ ಇದ್ದು ವು . 


ಕ್ರಾಂತಿಯ ರಂಗಕ್ಕೆ ಸ್ತ್ರೀಯರ ಪ್ರವೇಶ. 


ಕೈ ಭೆಯೂ , ಅಶಾಂತಿಯೂ ಹೆಚ್ಚಿದಂತೆಲ್ಲಾ ರಾಜನ ಆಸ್ಥಾನದ 
ಮೇಲೆಯೂ , ಅವನ ಪರಿವಾರದ ಮೇಲೆಯೂ , ಜನಗಳಿಗೆ ಅನುಮಾನವೂ 
ಅಪನಂಬಿಕೆಯೂ ಹೆಚ್ಚುತ್ತಲೇ ಬಂದವು. ರಾಜನು ಕ್ರಾಂತಿಯನ್ನಡಗಿಸಿ: 
ತನ್ನ ಪ್ರಭುತ್ವವನ್ನು ಪುನಃ ಸ್ಥಾಪಿಸಲು ಏರ್ಪಾಡುಗಳನ್ನು ನಡೆಸುತ್ತಲಿರು 
ವನೆಂದು ಜನಗಳು ಭಾವಿಸ ತೊಡಗಿದರು . ಪತ್ರಕರ್ತರುಗಳೂ , ಭಾಷಣ 
ಕಾರರೂ ಈ ಭಾವನೆಯನ್ನು ಬಲಪಡಿಸುತ್ತಾ ಬಂದರು. ರಾಜನೂ ರಾಣಿಯ 
ದುರ್ಬೋಧೆಗೆ ಬಹಳವಾಗಿ ಕಿವಿಗೊಡುತ್ತಿದ್ದನು . ಅವಳು ಹೊಸ 
ಹೊಸ ಉಪಾಯಗಳನ್ನು ಆಲೋಚಿಸುತ್ತಿದ್ದಳು. ರಾಜನು ಫ್ರಾನ್ಸಿನ 
ಪೂರ್ವಭಾಗದಲ್ಲಿರುವ ಮೆಟ್ಸ್ ಎಂಬಲ್ಲಿಗೆ ಓಡಿಹೋಗಿ ಅಲ್ಲಿ ಈ ಬೋಲಿ 
ಎಂಬ ಸೈನ್ಯಾಧಿಪತಿಯ ಸಹಾಯದಿಂದ ತನ್ನ ಬಲವನ್ನು ಹೆಚ್ಚಿಸಿಕೊಳ್ಳ 
ಬೇಕೆಂದು ರಾಣಿಯು ರಾಜನಿಗೆ ಅನೇಕ ಸಾರಿ ಬೋಧಿಸಿದಳು. ಈ ಒಳ 
ಸಂಚುಗಳು ಹೇಗೋ ಜನಗಳ ಕಿವಿಗೆ ಮುಟ್ಟು ತಿದ್ದು ವು. ಇದರಿಂದ ರಾಜನ 
ಮೇಲೆ ಮತ್ತೂ ಅಸಮಾಧಾನಕ್ಕೆ ಅವಕಾಶವಾಯಿತು, 


ಆದರೆ ಅಕ್ಟೋಬರ್ ೩ನೆಯ ತಾರೀಖಿನಲ್ಲಿ ಒಂದು ಸಂಗತಿಯು ನಡೆದು 
ಅದೇ ಅಕ್ಟೋಬರ್ ಐದು ಮತ್ತು ಆರರಲ್ಲಿ ನಡೆದ ದುರ್ಘಟನೆಗಳಿಗೆ ಕಾರ 
ಣವಾಯಿತು. ವರ್ಸಲೀಸಿನಲ್ಲಿ ಅಕ್ಟೋಬರ್ ಮೂರನೇ ತಾರೀಖಿನ ದಿವಸ 
“ ಚಾಟಿ ' ಎಂಬ ನಾಟಕ ಭವನದಲ್ಲಿ ಫ್ಲಾಂಡರ್ಸಿನ ರೆಜಿಮೆಂಟಿಗೆ ಒಂದು 
ವೈಭವದ ಸತ್ಕಾರವು ನಡೆಯಿತು, ರಾಜನೂ ರಾಣಿಯೂ ಖುದ್ದಾಗಿ ಸತ್ಕಾರ 
ದಲ್ಲಿ ಹಾಜರಿದ್ದರು. ಒಬ್ಬೊಬ್ಬ ಅತಿಥಿಗೆ ಅರವತ್ತು ಫ್ರಾಂಕುಗಳಂತೆ' 
ಖರ್ಚಾಯಿತು. ಅಲ್ಲಿ ಸೇರಿದ್ದ ಶಿಪಾಯಿಗಳು ರಾಜಭಕ್ತಿಯ ಪುರಾತನ 
ಹಾಡುಗಳನ್ನು ಹೇರಳವಾಗಿ ಹಾಡಿದರು. ರಾಜನಿಗೆ ತಮ್ಮ ಭಕ್ತಿಯನ್ನು 
ತೋರಿಸುವುದಕ್ಕಾಗಿ ತಮ್ಮ ಸಮವಸ್ತ್ರದ ಮೇಲಿದ್ದ ಕ್ರಾಂತಿಯ ಮೂರು 


ಕ್ರಾಂತಿಯ ರಂಗಕ್ಕೆ ಸ್ತ್ರೀಯರ ಪ್ರವೇಶ 

ပ္ပား 
ಬಣ್ಣದ ಚಿಹ್ನೆಗಳನ್ನು ಹರಿದು ಹಾಕಿ ಅದರ ಬದಲಾಗಿ ರಾಜಭಕ್ತಿಯ ಬಿಳಿಯ 
ಚಿಹ್ನೆಗಳನ್ನು ತೊಟ್ಟರು. ಇಷ್ಟೇ ಅಲ್ಲದೆ ಈ ಶಿಪಾಯಿಗಳು ಕ್ರಾಂತಿಯ , 
ಮೂರು ಬಣ್ಣದ ಚಿಹ್ನೆಗಳನ್ನು ಕಾಲಿನಿಂದ ತುಳಿದು ಹೀನಾಯವಾಗಿ 
ವರ್ತಿಸಿದರು. 

ಈ ಸಂಗತಿಗಳೆಲ್ಲಾ ಪ್ಯಾರಿಸ್ಸನ್ನು ಮುಟ್ಟಿದವು. ರಾಜನಮೇಲೆ ಜನ 
ಗಳಿಗಿದ್ದ ಅಪನಂಬಿಕೆಯು ಬಲಪಟ್ಟಿತು. ರಾಜನು ಸೈನ್ಯವನ್ನು ಶೇಖರಿಸಿ , 
ಪ್ಯಾರಿಸ್ಸಿನ ಮೇಲೆ ದಂಡೆತ್ತಿ ಬರುವನೆಂಬ ಭೀತಿಯು ಅವರಿಗುಂಟಾಯಿತು. 
ಆದುದರಿಂದ ರಾಜನನ್ನು ವರ್ಸಲೀಸಿನಲ್ಲಿ ವಾಸಮಾಡುವುದನ್ನು ತಪ್ಪಿಸಿ 
ಪ್ಯಾರಿಸ್ಸಿನಲ್ಲಿಯೇ ಇರಿಸಬೇಕೆಂದು ಯೋಚಿಸಿದರು . ಲಫಾಯಟ್ಟನಿಗೂ 
ಈ ಆಲೋಚನೆಯು ಸರಿಯಾಗಿ ಕಂಡುಬಂದಿತು . 

ಅಕ್ಟೋಬರ್ ೫ನೇ ತಾ || ಪ್ರಾತಃಕಾಲ ಪ್ಯಾರಿಸ್ಸಿನ ಒಬ್ಬ ಹೆಂಗಸು 
ಒಂದು ಡಂಗುರವನ್ನು ತೆಗೆದುಕೊಂಡು ಸಾರುತ್ತಾ ಮಾರ್ಕೆಟ್ ಪ್ರದೇಶದಲ್ಲಿ 
೧೦, ೦೦೦ ಹೆಂಗಸರನ್ನು ಸೇರಿಸಿದಳು. ಗಂಡಸರು ಹೆಚ್ಚಾಗಿ ಈ ಗುಂಪಿನಲ್ಲಿ 
ಸೇರಲಿಲ್ಲ, ಹದಿನಾಲ್ಕನೆಯ ಜುಲೈನ ಘಟನೆಯಾದ ಮೇಲೆ ನ್ಯಾಷನಲ್ 
ಗಾರ್ಡಿನವರು ಗಂಡಸರನ್ನು ತಹಬಂದಿಯಲ್ಲಿಟ್ಟಿದ್ದರು, ಆದರೆ ಹೆಂಗಸರ 
ಮೇಲೆ ಯಾವ ನಿರ್ಬಂಧವೂ ಇರಲಿಲ್ಲ. ಹೆಂಗಸರಿಗೆ ತಮಗೂ ತಮ್ಮ ಮಕ್ಕ 
ಳಿಗೂ ಹೊಟ್ಟೆಗಿಲ್ಲದ ಸಂಕಟ ಬೇರೆ. ಗಂಡಸರು ಬರೀ ಹರಟೆಗಳಲ್ಲಿಯೂ 
ಚರ್ಚೆಗಳಲ್ಲಿಯೂ ಕಾಲಕಳೆದುಕೊಂಡು , ತೊಂದರೆಯನ್ನು ಪರಿಹರಿಸಲಿಲ್ಲ 
ವಲ್ಲಾ ಎಂಬ ವ್ಯಾಕುಲ ಬೇರೆ. ಈ ಕಾರಣದಿಂದ ಸ್ತ್ರೀಯರು ಪರಿಸ್ಥಿತಿಯ 
- ನ್ನು ತಾವೆ: ಹತೋಟಿಗೆ ತಂದುಕೊಳ್ಳಬೇಕೆಂದು ನಿಷ್ಕರ್ಷೆಮಾಡಿದರು 

ಈ ಹತ್ತು ಸಾವಿರ ಹೆಂಗಸರೂ ರ್ಟೌ ಹಾಲಿಗೆ ಬಂದರು . ಅಲ್ಲಿ 
ಬೇಲಿಯ ಅಧ್ಯಕ್ಷತೆಯಲ್ಲಿ ಮುನಿಸಿಪಾಲಿಟಿಯು ತನ್ನ ಕೆಲಸವನ್ನು ಮಾಡು 
ತಿದ್ದಿತು. ಈ ಹೆಂಗಸರ ಪಡೆಯು ಬಂದೊಡನೆಯೇ , ಅಧ್ಯಕ್ಷರಿಗೂ 
ಮುನಿಸಿಪಲ್ ಕೌನ್ಸಿಲರುಗಳಿಗೂ ಗಾಬರಿಯಾಯಿತು. ಅವರು ನ್ಯಾಷನಲ್ 
ಗಾರ್ಡಿನ ಮುಖ್ಯಸ್ಥನಾದ ಲಫಾಯಟ್ಟನಿಗೆ ಹೇಳಿ ಕಳುಹಿಸಿದರು. 
ಇಷ್ಟರಲ್ಲಿಯೇ ಈ ಸ್ತ್ರೀಯರು ಅಬ್ಲೆಫೆರೆಎಂಬುವನನ್ನು ಹಿಡಿದುಕೊಂಡು 


ಕ್ರಾಂತಿಯ ರಂಗಕ್ಕೆ ಸ್ತ್ರೀಯರ ಪ್ರವೇಶ 
ನೇಣುಹಾಕಬೇಕೆಂದಿದ್ದರು. ಇಷ್ಟರೊಳಗಾಗಿ ಬ್ಯಾಸ್ಟಿಲೇಯ ಶೂರನಾದ 
ಮೇಲಾರ್ಡ್ ಎಂಬುವನು ಬಂದು ಸ್ತ್ರೀಯರಿಗೆ ಸರಿಯಾದ ಮಾರ್ಗ ದರ್ಶನ 
ವನ್ನು ಮಾಡಿದನು ಒಂದು ಭಾರಿ ಡೋಳನ್ನು ತೆಗೆದುಕೊಂಡು ಅದನ್ನು 
ಬಲವಾಗಿ ಬಾರಿಸಿ ೧೦,೦೦೦ ಸ್ತ್ರೀಯರಿಗೂ ಉತ್ಸಾಹವಾಗುವಂತೆ ಕೂಗಿಹೇಳಿ 
ದೇನೆಂದರೆ: - ನಾವೆಲ್ಲರೂ ವರ್ಸಲೀಸಿಗೆ ಹೋಗೋಣ, ರಾಜನನ್ನು ಪ್ಯಾರಿ 
ಸ್ಸಿಗೆ ಬರುವಂತೆ ಮಾಡೋಣ. ಆಗೆಲ್ಲಾ ಸರಿಹೋಗುತ್ತದೆ. ನಮಗೆ ಬೇಕಾ 
ದಷ್ಟು ರೊಟ್ಟಿಯೂ ದೊರೆಯುತ್ತದೆ. ಈ ಮಾತನ್ನು ಕೇಳಿದ ಕೂಡಲೇ 
೧೦ , ೦೦೦ ಸ್ತ್ರೀಯರೂ ಹುರುಪುಗೊಂಡು, ಮೇಲಾರ್ಡನ ಮುಖಂಡತ್ವದಲ್ಲಿ 
ಪ್ಯಾರಿಸ್ಸಿಗೆ ಹೊರಟರು. ಆಗ ಮಳೆಗಾಲ, ರಸ್ತೆಯೆಲ್ಲಾ ಕಸರು, ಸುಮಾರು 
ಮೂರು ನಾಲ್ಕು ಗಂಟೆಯ ಹೊತ್ತಿಗೆ ಈ ಹೆಂಗಸರು ವರ್ಸಲೀಸನ್ನು 
ಮುಟ್ಟಿದರು, ಮಳೆಯಿಂದಲೂ ಕೆಸರಿನಿಂದಲೂ ಇವರ ಬಟ್ಟೆಯೆಲ್ಲಾ ನೆನೆದು 
ಮಣ್ಣಾಗಿತ್ತು . ಇವರಲ್ಲಿ ಕೆಲವರು ಅರಮನೆಗೆ ಹೋಗಿ ಅನ್ನವನ್ನು ಕೇಳಿ 
ಇದರು. ಕೂಡಲೇ ಅವರಿಗೆ ಅನ್ನ ಕೊಡಲಾಯಿತು. ಅನಂತರ ಈ ಸ್ತ್ರೀಯರು 
ನ್ಯಾಷನಲ್ ಅಸೆಂಬ್ಲಿಗೆ ನುಗ್ಗಿ ದರು . ಅಲ್ಲಿ ಮೌನಿಯರ್ ಎಂಬುವನ 
ಅಧ್ಯಕ್ಷತೆಯಲ್ಲಿ ಕಾರ್ಯಕಲಾಪಗಳು ನಡೆಯುತ್ತಿದ್ದು ವು. ಮೇಲಾರ್ಡನು 
ಸ್ತ್ರೀಯರ ಪರವಾಗಿ ಅವರು ವರ್ಸಲಿಸಿಗೆ ಬಂದ ಉದ್ದೇಶವನ್ನು ತಿಳಿಸಿದನು. 
ರಾಜನ ಸೈನಿಕರು ಅಕ್ಟೋಬರ್ ೩ರಲ್ಲಿ ಕ್ರಾಂತಿಯ ಚಿಹ್ನೆಗಳನ್ನು ತುಳಿ 
ದುದೂ ಪ್ಯಾರಿಸ್ಸಿನಲ್ಲಿ ರೊಟ್ಟಿಯ ಅಭಾವವಾಗಿರುವುದೂ ಸ್ತ್ರೀಯರಬರುವಿಕೆಗೆ 
ಕಾರಣವೆಂಬುದಾಗಿ ತಿಳಿಸಲ್ಪಟ್ಟಿತು. ಸ್ತ್ರೀಯರು ಅಸೆಂಬ್ಲಿಯಲ್ಲಿ ರೊಟ್ಟಿಯ 
ಬೆಲೆಯನ್ನು ತಗ್ಗಿ ಸಬೇಕೆಂದು ಕೇಳಿದರು . 


ಅಸೆಂಬ್ಲಿಯು ಈ ಸಂಗತಿಗಳನ್ನೆಲ್ಲಾ ರಾಜನಿಗೆ ತಿಳಿಸಲು ಐದು 
ಸ್ತ್ರೀಯರನ್ನೂ , ಮೌನಿಯರನನ್ನೂ ಒಳಗೊಂಡ ಒಂದು ರಾಯಭಾರವನ್ನೂ 
ರಾಜನ ಬಳಿಗೆ ಕಳುಹಿಸಿತು. ಈ ರಾಯಭಾರವನ್ನು ರಾಜನು ಬಹಳ 
ಗೌರವದಿಂದಲೂ ದಯೆಯಿಂದಲೂ ಸ್ವೀಕರಿಸಿದನು. ಈ ಪೈಕಿ ಚಾಪ್ರೇ 
ಎಂಬ ಹದಿನೇಳುವರ್ಷ ವಯಸ್ಸಿನ ಒಬ್ಬ ಹುಡುಗಿಯು ರಾಜನೊಡನೆ 
ಮಾತನಾಡುತ್ತಿದ್ದಾಗ ಮೂರ್ಛಿತಳಾದಳು. ರಾಜನು ಅವಳನ್ನು ಬಹಳ 


೪೩ | 


ಕ್ರಾ೦ತಿಯ ರಂಗಕ್ಕೆ ಸ್ತ್ರೀಯರ ಪ್ರವೇಶ 
ದಯೆಯಿಂದ ಸ್ವತಃ ಉಪಚರಿಸಿ ಸ್ವಲ್ಪ ದ್ರಾಕ್ಷಾರಸವನ್ನು ಕೊಡಿಸಿ 
ತಂದೆಯಂತೆ ಅವಳನ್ನು ಮುದ್ದಿಟ್ಟನು. ರೊಟ್ಟಿಯನ್ನು ಬೇಕಾದಷ್ಟು 
ಸರಬರಾಜು ಮಾಡಿಸುವುದಾಗಿ ಭರವಸೆ ಕೊಟ್ಟನು. ಈ ರಾಯ 
ಭಾರವು ಹೊರಗೆ ಬಂದು ರಾಜನನ್ನು ಅವನ ಸೌಜನ್ಯತೆಗಾಗಿ ಬಹಳ ಶ್ಲಾಘಿ 
ಸಿತು, ಆದರೆ ಹೊರಗೆ ಇದ್ದ ಹೆಂಗಸರು ಈ ಐದು ಜನಗಳನ್ನೂ ಕೂರ 
ವಾಗಿ ದಂಡಿಸಿದರು. ಮುದ್ದಿಡಲು ಅವಕಾಶ ಕೊಟ್ಟ ಚಾಪೆ ಎಂಬುವ 
ಳನ್ನು ಕೊಲ್ಲುವುದರಲ್ಲಿದ್ದರು. ಆದರೆ ಅಷ್ಟರಲ್ಲಿ ಯಾರೋ ಸೈನಿಕರು ಬಂದು 
ಅವಳ ಪ್ರಾಣವನ್ನುಳಿಸಿದರು. 

ಈ ಮಧ್ಯೆ , ಅಸೆಂಬ್ಲಿಯಲ್ಲಿದ್ದ ಹೆಂಗಸರು ಅಲ್ಲಿ ಬಹಳ ಗಲಾಟೆ 
ಮಾಡುತ್ತಿದ್ದರು, ಒಬ್ಬಳು ಅಧ್ಯಕ್ಷಸ್ಥಾನವನ್ನೇರಿದಳು ಅಸೆಂಬ್ಲಿ ಯ 
ಕೆಲಸಕಾರ್ಯಗಳು ನಡೆಯಲು ಅಡಚಣೆಯಾಯಿತು. ಆದರೆ ಅಧ್ಯಕನಾದ 
ಮೌನಿಯರನು ಸ್ತ್ರೀಯರ ಬಲಾತ್ಕಾರವನ್ನು ನಿರೋಧಿಸಿದನು ಸ್ತ್ರೀಯರು 
ರಾತ್ರಿಯನ್ನೆಲ್ಲಾ ಅಸೆಂಬ್ಲಿಯಲ್ಲಿಯೇ ಕಳೆಯಬೇಕೆಂದಿದ್ದರು, ಸಾಯಂಕಾಲದ 
ಹೊತ್ತಿಗೆ ವರ್ಸಲೀಸಿನಲ್ಲಿ ಅರಮನೆಯ ಹತ್ತಿರದಲ್ಲೂ ಸುತ್ತಮುತ್ತಲಿನಲ್ಲೂ 
ಜನಗಳ ಗುಂಪು ಸೇರಿತು. ಪ್ಯಾರಿಸ್ಸಿನಿಂದಲೂ ಜನಗಳ ಗುಂಪು ಹೆಚ್ಚು 
ಹೆಚ್ಚು ಸಂಖ್ಯೆಯಲ್ಲಿ ಬರುತ್ತಿತ್ತು . ಅಲ್ಲಲ್ಲಿ ಎರಡು ಮೂರು ಸಣ್ಣ ಗಲಾಟೆ 
ಗಳಾದುವು. ಸಾಯಂಕಾಲ ಏಳು ಘಂಟೆಯ ಹೊತ್ತಿಗೆ ರಾಜನೂ ರಾಣಿಯೂ 
ವರ್ಸಲೀಸಿನ ಅರಮನೆಯಿಂದ ತಪ್ಪಿಸಿಕ್ಕೊಂಡು ಹೋಗುವುದಕ್ಕಾಗಿ ಗಾಡಿ 
ಯನ್ನು ತರಿಸಿದ್ದ ರು , ಮೈಗಾವಲಿನವರೂ ಬಂದಿದ್ದರು. ಆದರೆ ಈ 
ಸನ್ನಾಹವು ಜನಗಳಿಗೂ , ನ್ಯಾಷನಲ್ ಗಾರ್ಡಿನವರಿಗೂ ಹೇಗೋ ಗೊತ್ತಾಗಿ 
ರಾಜನೂ ರಾಣಿಯ ಅರಮನೆಯನ್ನು ಬಿಡದ ಹಾಗೆಯೇ ಮಾಡಿ 
ದರು. ಈ ಪ್ರಯತ್ನದಲ್ಲಿ ರಾಜನ ಮೈ ಗಾವಲಿನ ಒಂದು ಕುದುರೆಗೆ ಗುಂಡಿ 
ನೇಟು ತಗುಲಿ ಅದು ಸತ್ತು ಹೋಯಿತು. ಪ್ಯಾರಿಸ್ಸಿನಿಂದ ಹಸಿದು ಬಂದಿದ್ದ 
ಜನರು ಅದರ ಮಾಂಸವನ್ನು ತಿಂದರು. 


ಸುಮಾರು ರಾತ್ರಿ ಹನ್ನೊಂದು ಘಂಟೆಯ ಹೊತ್ತಿಗೆ ಲಘಾಯಟ್ಟನು 
ತನ್ನ ನ್ಯಾಷನಲ್ ಗಾರ್ಡಿನೊಡನೆ ಪ್ಯಾರಿಸ್ಸಿನಿಂದ ವರ್ಸಲೀಸಿಗೆ ಬಂದನು . 


೪೪ ಕ್ರಾಂತಿಯ ರಂಗಕ್ಕೆ ಸ್ತ್ರೀಯರ ಪ್ರವೇಶ 
ಅವನ ಹತ್ತಿರ ಗುಂಡೂ ಸೈನ್ಯವೂ ಇದ್ದವು. ಬಂದ ಒಡನೆಯೇ ಅವನು 
ರಾಜನ ಭೇಟಿಯನ್ನು ಮಾಡಿ ಅವನ ಸಂರಕ್ಷಣೆ ಮಾಡುವುದಾಗಿ ಭರವಸೆ 
ಯಿತ್ತನು. ರಾಜನು ಪ್ರಜೆಗಳ ಆಜನ್ಮಸಿದ್ಧವಾದ ಹಕ್ಕುಗಳ ಘೋಷಣ' 
ವನ್ನು ಒಪ್ಪಿಕೊಳ್ಳಬೇಕೆಂದು ಲಫಾಯಟ್ಟನು ಕೇಳಿದನು. ರಾಜನೂ 
ಅದಕ್ಕೆ ಸಮ್ಮತಿ ಇತ್ತು . ಲಫಾಯಟ್ಟನು ತನ್ನ ಜನಗಳಿಗೆ ತಂಗಲು ಅರ 
ಮನೆಯಲ್ಲಿ ಜಾಗಕೊಡಬೇಕೆಂದು ಕೇಳಿದನು. ರಾಜನು ಒಡಂಬಡಲಿಲ್ಲ. 
ಲಫಾಯಟ್ಟನಿಗೆಕೋಪ ಬಂದಿತು. ಅವನು ತನ್ನ ನ್ಯಾಷನಲ್ ಗಾರ್ಡಿನವ 
ರನ್ನು ವರ್ಸಲೀಸಿನ ಚರ್ಚುಗಳಲ್ಲಿ ನಿದ್ರಿಸುವಂತೆ ಆಜ್ಞಾಪಿಸಿ ಅರಮನೆ 
ಯನ್ನು ರಾತ್ರಿ ಹನ್ನೆರಡೂ ಕಾಲು ಘಂಟೆಗೆ ಬಿಟ್ಟು ಅಸೆಂಬ್ಲಿಗೆ ಬಂದು 
ರಾಜನು ಪ್ರಜೆಗಳ ಆಜನ್ಮಸಿದ್ಧ ಹಕ್ಕುಗಳಘೋಷಣೆಗೆ ಒಪ್ಪಿಕೊಂಡ ಸಂಗ 
ತಿಯನ್ನು ತಿಳಿಸಿದನು . ಅಸೆಂಬ್ಲಿಯ ಮೆಂಬರುಗಳಿಗೂ , ಪ್ಯಾರಿಸ್ಸಿನಿಂದ 
ಬಂದ ಜನಗಳಿಗೂ ಬಹಳ ಸಂತೋಷವಾಯಿತು. ಪ್ಯಾರಿಸ್ಸಿನಿಂದ ಬಂದಿದ 
ವರು ಈ ಸಂತೋಷ ಸಂಗತಿಯನ್ನು ಕೇಳಿದಮೇಲೆ ರಾತ್ರಿಯನ್ನೆಲ್ಲಾ ಕುಡಿ 
ಯುವುದು , ಕುಣಿಯುವುದು , ಹಾಡುವುದು , ಕೇಕೆ ಹಾಕುವುದು ಇವುಗಳಲ್ಲಿ 
ಕಳೆದರು. ಬೆಂಕಿಯನ್ನು ಹಾಕಿಕೊಂಡು ಅದರ ಸುತ್ತಲೂ ಕಾಯಿಸಿ 
ಕೊಂಡು ಕುಣಿಯುತ್ತಾ ಮನಸ್ವಿ ವರ್ತಿಸುತ್ತಿದ್ದರು. 


XI 


ಅರಮನೆಯಮೇಲೆ ಮುತ್ತಿಗೆ. 


ಅಕ್ಟೋಬರ್ ಐದನೆಯ ತಾರೀಖಿನ ರಾತ್ರಿಯು ಕಳೆದು ಬೆಳಗಿನ 
ಜಾವ ಐದು ಘಂಟೆಯ ಹೊತ್ತಿಗೆ ಪ್ಯಾರಿಸ್ಸಿನಿಂದ ಬಂದಿದ್ದ ಜನಗಳಲ್ಲಿ ಕೆಲ 
ವರು ರಾಜನ ಅರಮನೆಯ ತೋಟಕ್ಕೆ ನುಗ್ಗಿ ದರು. ಯಾವದೋ ಒಂದು 
' ಬಾಗಿಲು ಬೀಗಹಾಕದೆ ತೆರೆದಿತ್ತು . ಜನಗಳು ರಾಣಿಯ ಮಹಲಿಗೆ ನುಗ್ಗಿ 
ಅವಳು ಮಲಗುವ ಕೊಠಡಿಯನ್ನು ಪ್ರವೇಶಿಸಿದರು. ಇಬ್ಬರು ಅಂಗರಕ 
ಕರು ಜನಗಳೊಡನೆ ಬಹಳ ಧೈಯ್ಯದಿಂದ ಹೊಡೆದಾಡಿ ರಾಣಿಗೆ ತಪ್ಪಿಸಿ 
ಕೊಂಡು ಹೋಗುವಷ್ಟು ಅವಕಾಶವನ್ನು ಕಲ್ಪಿಸಿದರು. ರಾಣಿಯು ಬಟ್ಟೆ 
ಯನ್ನು ಹಾಕಿಕೊಂಡು ರಾಜನಿರುವ ಕೊಠಡಿಗೆ ಓಡಿಹೋದಳು . ಯುವ 
ರಾಜನನ್ನು ಒಬ್ಬ ದಾದಿಯು ರಾಣಿಯ ಬಳಿಗೆ ಕರೆದುಕೊಂಡುಹೋದಳು . 
ಈ ಮಧ್ಯೆ ಜನಗಳು ಆ ಇಬ್ಬರು ಅಂಗ ರಕ್ಷಕರನ್ನು ಹೊಡೆದು ಕೊಂದು 
ರಾಣಿಯ ಕೊಠಡಿಗೆ ನುಗ್ಗಿ ಅವಳ ಹಾಸಿಗೆಯನ್ನಿರಿದರು. 


ಅರಮನೆಯ ಹತ್ತಿರದಲ್ಲ , ಅದರ ಒಳಗೂ ಬಹಳ ಗಲಾಟೆಯಾಗು 
ತಿರುವುದನ್ನು ಕಂಡು, ನ್ಯಾಷನಲ್ ಗಾರ್ಡಿನವರು ಜನಗಳನ್ನು ಚದುರಿಸಲು 
ಪಕ್ರಮಿಸಿದರು. ಸುಮಾರು ಏಳು ಘಂಟೆಯ ಹೊತ್ತಿಗೆ ಲಫಾಯಟ್ಟನು 
ಅರಮನೆಗೆ ಬಂದನು. ರಾಜನನ್ನೂ ರಾಣಿಯನ್ನೂ ಮಹಡಿಯಮೇಲೆ 
ನಿಂತುಕೊಂಡು ಜನಗಳಿಗೆ ಕಾಣಿಸಿಕೊಳ್ಳಿ ಎಂದು ಸೂಚಿಸಿದನು ರಾಜ 
ದಂಪತಿಗಳಿಬ್ಬರೂ ಹಾಗೆಯೇ ಮಾಡಿದರು . ಜನಗಳು ರಾಜದಂಪತಿಗಳನ್ನು 
ನೋಡಿದಕೂಡಲೇ , CC ರಾಜನು ಪ್ಯಾರಿಸ್ಸಿಗೆ ಬರಬೇಕು ” ಎಂದು ಕೂಗಿ 
ಕೊಂಡರು. ಮಹಡಿಯಮೇಲೆ ಪಕ್ಕದಲ್ಲಿಯೇ ನಿಂತಿದ್ದ ಲಫಾಯಟ್ಟನು 
ರಾಜನಿಗೆ ( ಈಗ ಜನಗಳಿಗೆ ವಿರೋಧವಾಗುವುದು ಸರಿಯಲ್ಲ. ಪ್ಯಾರಿಸ್ಸಿಗೆ 
ಬರುತ್ತೇನೆಂದು ದಯವಿಟ್ಟು ಹೇಳಿರಿ ” ಎಂಬುದಾಗಿ ಕೇಳಿಕೊಂಡನು. 
ರಾಜನೂ ಈ ಸೂಚನಿಗೆ ಒಪ್ಪಿದನು. ಲಫಾಯಟ್ಟನು ಜನಗಳಿಗೆ 


೪೬ 


ಅರಮನೆಯ ಮೇಲೆ ಮುತ್ತಿಗೆ 


CC ರಾಜರು ಪ್ರಜೆಗಳ ಆಜನ್ಮಸಿದ್ಧ ಹಕ್ಕುಗಳ ಘೋಷಣಿಗೆ ಒಪ್ಪಿದ್ದಾರೆ, 
ಪ್ಯಾರಿಸ್ಸಿಗೆ ಮಧ್ಯಾಹ್ನ ಹೊರಡುತ್ತಾನೆ ” ಎಂದು ಕೂಗಿ ಹೇಳಿದನು . 


ಇದನ್ನು ಕೇಳಿ ಜನಗಳಿಗೆ ಬಹಳ ಸಂತೋಷವಾಯಿತು. ಮೇಲಾ 
ರ್ಡನು ಕೆಲವು ಅನುಯಾಯಿಗಳೊಂದಿಗೆ ಈ ಸುವಾರ್ತೆಯನ್ನು ತೆಗೆದು 
ಕೊಂಡು ಪ್ಯಾರಿಸ್ಸಿಗೆ ಹೊರಟನು. ಇವನ ಜತೆಯಲ್ಲಿಯೇ , ಅರಮನೆಯಲ್ಲಿ 
ಕೊಲ್ಲಲ್ಪಟ್ಟ ಅಂಗರಕ್ಷಕರ ತಲೆಗಳೂ ಮೆರವಣಿಗೆಯಲ್ಲಿ ಒಯ್ಯಲ್ಪಟ್ಟವು. 
ಪ್ಯಾರಿಸ್ಸನ್ನು ಮುಟ್ಟಿದಕೂಡಲೇ ಮುನಿಸಿಪಾಲಿಟಿಯವರು ಮೇಲಾರ್ಡನನ್ನು 
ಬಹುವಾಗಿ ಮರ್ಯಾದಿಸಿದರು. 


ರಾಜ , ರಾಣಿಯ , ಪರಿವಾರವೂ ಮಧ್ಯಾಹ್ನ ಒಂದು ಘಂಟೆಯ 
ಹೊತ್ತಿಗೆ ಅರಮನೆಯ ಗಾಡಿಯಲ್ಲಿ ವರ್ಸಲೀಸಿನಿಂದ ಪ್ಯಾರಿಸ್ಸಿಗೆ ಹೊರಟರು. 
ರಾಜಚಿಹ್ನೆ ಗಳಾವುವೂ ಇರಲಿಲ್ಲ. ಇವರ ಜತೆಯಲ್ಲಿ ಒಂದು ವಿಚಿತ್ರ ಮೆರ 
ವಣೆಗೆಯು ಹೊರಟಿತು, ಲಫಾಯಟ್ಟನು ಒಂದು ಬಿಳಿಯ ಕುದುರೆಯ 
ಮೇಲೆ ಪ್ಯಾರಿಸ್ಸಿನ ನ್ಯಾಷನಲ್ ಗಾರ್ಡಿನೊಂದಿಗೆ ಹೊರಟನು , ಈ ಗಾರ್ಡು 
ಗಳು ತಮ್ಮ ಭರ್ಜಿಗಳ ಮೇಲೆರೊಟ್ಟಿಯನ್ನು ಸಿಕ್ಕಿಸಿಕೊಂಡಿದ್ದರು. ಈವರ 
ವಣಿಗೆಯು ಸ್ವಾರಸ್ಸನ್ನು ಸಾಯಂಕಾಲ ಮುಟ್ಟಿತು. ರಾಜನೂ ರಾಣಿಯ , 
ನೆಟ್ಟಗೆ ರ್ಟೌ ಹಾಲಿಗೆ ಹೋದರು ಮುನಿಸಿಪಲ್ ಅಧ್ಯಕ್ಷನಾದ ಬೇಲಿಯ 
ಇವರಿಗೆ ಸ್ವಾಗತಮಾಡಿ ಸನ್ಮಾನಿಸಿದನು . ಮುನಿಸಿಪಾಲಿಟಿಯ ಮಯ್ಯಾದೆ 
ಯನ್ನು ಸ್ವೀಕರಿಸಿ ರಾತ್ರಿ ಸುಮಾರು ಒಂಭತ್ತು ಘಂಟೆಯ ಹೊತ್ತಿಗೆ ರಾಜ 
ದಂಪತಿಗಳು ಟ್ಯೂಯಲಿಲ್ಫ್ ಅರಮನೆಯನ್ನು ಮುಟ್ಟಿದರು. ಈ ಅರಮ . 
ನೆಯು ಬಹಳ ದಿವಸಗಳಿಂದ ಉಪಯೋಗಿಸಲ್ಪಟ್ಟಿರಲಿಲ್ಲ. ರಾಜನಿಗೂ 
ರಾಣಿಗೂ ಅವರ ಪರಿವಾರಕ್ಕೂ ಆ ರಾತ್ರಿ ಅಲ್ಲಿ ಮಲಗುವದಕ್ಕೆ ಕೂಡಾ ಸಾಕಾ 
ದಷ್ಟು ಹಾಸಿಗೆ ಹೊದ್ದಿಕೆಗಳಿರಲಿಲ್ಲ. 


ರಾಜನೂ ರಾಣಿಯೂ ಹೀಗೆ ಒಂದು ರೀತಿಯಾಗಿ ಬಂದೀವಾನರಾಗಿ 
ಪ್ಯಾರಿಸ್ಸಿಗೆ ತರಲ್ಪಟ್ಟಿದ್ದು ಕ್ರಾಂತಿಕಾರರಿಗೆಲ್ಲಾ ಬಹಳ ಸಂತೋಷವನ್ನುಂಟು 
ಮಾಡಿತು. ಆದರೆ ಫ್ರಾನ್ಸಿನಲ್ಲಿದ್ದ ಇನ್ನೂ ಹಲವು ಶ್ರೀಮಂತರಿಗೆ ಇದು 


ಅರಮನೆಯ ಮೇಲೆ ಮುತ್ತಿಗೆ | 

೪೭ 
ಬಹಳ ಅಧೈರವನ್ನುಂಟುಮಾಡಿತ್ತು. ಅವರುಗಳು ಫಾನ್ನನ್ನು ಬಿಟ್ಟು , 
ಬೇರೆಬೇರೆ ದೇಶಗಳಿಗೆ ಓಡಿದರು, ಅದರಲ್ಲನೇಕರು ಈ ಕ್ರಾಂತಿಯನ್ನು ಬುಡ. 
ಮಟ್ಟಮಾಡಲು ಸತ್ವಪ್ರಯತ್ನಗಳನ್ನೂ ಮಾಡಬೇಕೆಂದು ಸಂಕಲ್ಪಿಸಿದರು, 
ಅದಕ್ಕಾಗಿ ಹೊರಗಿನ ಸಹಾಯವನ್ನು ಪಡೆಯಬೇಕೆಂದು ಯೋಚಿಸುತ್ತಿದ್ದರು. 
ಇದನ್ನು ಕೇಳಿ ಫ್ರಾನ್ಸಿನ ನಿಜವಾದ ದೇಶಭಕ್ತರಿಗೆ ಬಹಳ ಅಸಮಾಧಾನ 
ವಾಯಿತು. 


ಮೇಲೆ ಹೇಳಿದ ಘಟನೆಗಳು ೧೭೮೯ನೆ ಅಕ್ಟೋಬರ್ ಐದು ಮತ್ತು 
ಆರನೇ ತಾರೀಖುಗಳಲ್ಲಿ ನಡೆದುವು. 


XII 


ರಾಜ್ಯಾಂಗ ರಚನೆಯ ಪ್ರಯತ್ನಗಳು 
ರಾಜನೊಡನೆ ನ್ಯಾಷನಲ್ ಅಸೆಂಬ್ಲಿ ಯು ವರ್ಸಲೀಸಿನಿಂದ ಪ್ಯಾರಿಸ್ಸಿಗೆ 
ರವಾನೆಯಾಯಿತು. ಮುಂದಿನ ಕೆಲವು ತಿಂಗಳುಗಳು ಈ ಸಭೆಯು 
ರಾಜ್ಯಾಂಗ ರಚನೆಯ ಕಾರ್ಯದಲ್ಲಿ ತೊಡಗಿತು. ೧೭೯೧ನೆ ಏಪ್ರಿಲ್ ಎರಡ 
ನೆಯ ತಾರೀಖಿನವರೆಗೆ- ಮಿರಾಬೋ ಬದುಕಿರುವವರೆಗೆ- ಅಸೆಂಬ್ಲಿಯ ಮೇಲೆ 
ಅವನ ಪ್ರಭಾವವು ಬಹಳವಾಗಿತ್ತು . ಅವನು ಕ್ರಾಂತಿಯನ್ನು ತಪ್ಪಿಸಿ ರಾಜ 
ನನ್ನು ಸಾಂಕುಶಪ್ರಭುವನ್ನಾಗಿ ಮಾಡಬೇಕೆಂದು ಎಷ್ಟೋ ಪ್ರಯತ್ನಿಸಿದನು. 
ಸಾಧ್ಯವಾಗಲಿಲ್ಲ. ರಾಣಿಯು ಈ ಪ್ರಯತ್ನಗಳಿಗೆಲ್ಲಾ ನಿಮ್ಮ ವಾಗಿ ಬರು 
ತಿದ್ದಳು. ಅಸೆಂಬ್ಲಿ ಯು ಪ್ಯಾರಿಸ್ಸಿಗೆ ಬಂದಮೇಲೆ ಪ್ಯಾರಿಸ್ಸಿನ ವಾತಾ 
ವರಣವು ಅದರ ಮೇಲೆ ಬಹಳ ಪರಿಣಾಮವನ್ನು ಉಂಟುಮಾಡುತ್ತಿತ್ತು . 
೧೨೦೦ ಮೆಂಬರುಗಳನ್ನೊಳಗೊಂಡ ಈ ಅಸೆಂಬ್ಲಿ ಯು ಯಾವ ತೀರಾನಕ್ಕೆ 
ಬರಬೇಕಾದರೂ ಬಹಳ ನಿಧಾನವಾಗುತ್ತಿತ್ತು . ಈ ಮಧ್ಯೆ ಪ್ರಜೆ 
ಗಳಲ್ಲಿ ಅಸಮಾಧಾನವೂ ಅಶಾಂತಿಯ ಹೆಚ್ಚುತ್ತಿತ್ತು . ರಾಜನ ಶಕ್ತಿ 
ಯಂತೂ ದಿನ ದಿನಕ್ಕೂ ಬಹಳ ಕಡಮೆಯಾಗುತ್ತಿತ್ತು . ಅಸೆಂಬ್ಲಿ ಯು 
ಮಾಡುತ್ತಿದ್ದ ಬರಿ: ರಾಜ್ಯಾಂಗರಚನೆಯ ಚರ್ಚೆಗಳು ಹೊಟ್ಟೆಗಿಲ್ಲದೆ 
ಸಂಕಟಪಡುತ್ತಿದ್ದ ಜನ ಸಮುದಾಯದ ಕಷ್ಟವನ್ನು ಪರಿಹಾರ ಮಾಡಲು 
ಸಾಧಕವಾಗಲಿಲ್ಲ. 


- ಆದಾಗ್ಯೂ ನ್ಯಾಷನಲ್ ಅಸೆಂಬ್ಲಿ ಯು , ಕೆಲವು ಅತ್ಯುತ್ತಮವಾದ 
ಸುಧಾರಣೆಗಳನ್ನು ಜಾರಿಗೆ ತಂದಿತು. ಫ್ರಾನ್ಸನ್ನು ಜೀರ್ಣೋದ್ದಾ ರಮಾಡುವ 
ಕೆಲಸದಲ್ಲಿ ಈಗಿನವರೆಗೂ ನಡೆದುಕೊಂಡು ಬಂದಿರುವ ಅನೇಕ ತಿದ್ದು 
ಪಾಟುಗಳನ್ನು ರಚಿಸಿತು. ಅದು ಮಾಡಿದ ಕೆಲಸಗಳಲ್ಲಿ ಅತ್ಯುತ್ತಮ 
ವೆಂದರೆ ಪ್ರಜೆಗಳ ಆಜನ್ಮಸಿದ್ಧ ಹಕ್ಕುಗಳ ಘೋಷಣೆ. ಇದನ್ನು ಇಂಗ್ಲೀಷಿ 
ನಲ್ಲಿ ಡಿಕ್ಲರೇರ್ಷ ಆಫ್ ರೈಟ್ಸ್ ಎಂಬದಾಗಿ ಕರೆಯುವರು. ಅದರ ತತ್ವ 


ರಾಜ್ಯಾಂಗ ರಚನೆಯ ಪ್ರಯತ್ನಗಳು 


ರ್೪ 


ವೇನೆಂದರೆ , ಕಾನೂನಿನ ಮುಂದೆ ಎಲ್ಲಾ ನಾಗರೀಕರೂ ಸಮಾನರು. 
'ಜನಾಂಗದ ರಾಜತ್ವವು ಇಡೀ ಜನಾಂಗದಲ್ಲಿಯೇ ಆವಾಸವಾಗಿರುವುದು , 
ಇತರರಿಗೆ ತೊಂದರೆಯಿಲ್ಲದಂತೆ ತನ್ನ ಅಪೇಕ್ಷೆಯನ್ನು ಈಡೇರಿಸಿಕೊಳ್ಳಲು 
ಇರಬೇಕಾದ ಸ್ವಾತ೦ತ್ರವೇ ಸ್ವಾತಂತ್ರ , ಆಸ್ತಿಯೆಂಬುದು ಅಭೇದ್ಯ 
ವಾದ ಮತ್ತು ಪವಿತ್ರವಾದ ಹಕ್ಕು . ಹುಟ್ಟಿನ ವ್ಯತ್ಯಾಸವಿಲ್ಲದೆ ಎಲ್ಲಾ ನಾಗ 
ರಿಕರಿಗೂ ಸಾರ್ವಜನಿಕ ಹುದ್ದೆ ಗಳೂ ಮತ್ತೂ ಬಹುಮಾನಗಳೂ ತೆರೆಯಲ್ಪ 
ಟ್ಟಿರಬೇಕು. ಇವೆ ಜನ್ಮಸಿದ್ಧ ಹಕ್ಕುಗಳ ತತ್ವ . ಈ ಹಕ್ಕುಗಳಿಂದ ಜನ 
ಗಳ ಹಸಿವು ಆರದಿದ್ದರೂ ಸ್ವಾತಂತ್ರ ದಾಹವು ಸ್ವಲ್ಪ ಮಟ್ಟಿಗೆ ಶಮನವಾ 
ಯಿತೆಂದು ಹೇಳಬಹುದು. 


XIII 


ಬ್ಯಾಸ್ಟಿಲೇ ದಿನದ ವಾರ್ಷಿಕೋತ್ಸವ. 

ಟೂ ಕ್ಸ್ನಲ್ಲಿ ರಾಜನೂ ರಾಣಿಯೂ ಬಹಳ ಅವಮಾನದಿಂದ ಕಾಲ 
ವನ್ನು ತಳ್ಳ ಬೇಕಾಯಿತು. ಅವರ ಮೇಲೆ ಹಾಕಲ್ಪಟ್ಟಿದ್ದ ನಿರ್ಬಂಧಕ್ಕೆ 
ತುದಿಮೊದಲೆ ಇರಲಿಲ್ಲ, ಅವರ ನಿವಾಸದ ಬಳಿಯಲ್ಲಿಯೇ ಹಗಲೂ 
ಇರುಳೂ , ಉಪನ್ಯಾಸಕರು ನವಯುಗದ ಉದಯ ಮತ್ತು ಹಳೆಯುಗದ 
ಅಸದಮೇಲೆವ್ಯಾಖ್ಯಾನಮಾಡುತ್ತಿದ್ದರು. ಸ್ವಾತಂತ್ರ್ಯ , ಸಮಾನತೆ ಮತ್ತು 
ಸಹೋದರತೆ, ಇವುಗಳೇ ನವಯುಗದ ತತ್ವಗಳೆಂಬುದಾಗಿಯೂ , ರಾಜನು 
ಪ್ರಜೆಗಳ ಸೇವಕನೇ ಹೊರತು ಅವನಿಗೆ ಇನ್ಯಾವ ಅಧಿಕಾರವೂ ಇಲ್ಲವೆಂದೂ , 
ಈ ಉಪನ್ಯಾಸಕರು ಬೋಧಿಸುತ್ತಿದ್ದರು. ರಾಜನಿಗೂ ರಾಣಿಗೂ ತಮಗೆ 
ತೋರಿದೆಡೆಗಳಲ್ಲಿ ತಿರುಗಾಡುವುದಕ್ಕೆ ಕೂಡ ಸ್ವಾತಂತ್ರವಿಲ್ಲದಂತಾಯಿತು 
ರಾಜನನ್ನು ಈ ಪರಿಸ್ಥಿತಿಯಿಂದ ತಪ್ಪಿಸಬೇಕೆಂದು ೧೭೯೦ ನೆ ಫೆಬ್ರವರಿ 
ಯಲ್ಲಿ ಮಾಡಿದ ಪ್ರಯತ್ನ ವು ಜನಗಳಿಗೆ ಬಯಲಾಗಿ ರಾಜನಮೇಲೆ ಇನ್ನೂ 
ಅಧಿಕವಾಗಿ ನಿರ್ಬಂಧಗಳು ಹೇರಲ್ಪಟ್ಟವು. ಮೇ ತಿಂಗಳಿನಿಂದ ಅಕ್ಟೋಬರ್ 
ತಿಂಗಳಿನವರೆಗೆ ಸೇಂಟ್ ಕ್ಷೌಡ್ ಎಂಬ ಹತ್ತಿರದ ಒಂದು ಗ್ರಾಮದಲ್ಲಿ 
ವಾಸಮಾಡಲು ಮಾತ್ರ ರಾಜನಿಗೆ ಅವಕಾಶವು ಕೊಡಲ್ಪಟ್ಟಿತು. ಮೀರಾ 
ಬೋನು ತಾನು ಬದುಕಿರುವ ಕಾಲದಲ್ಲಿ ರಾಣಿಗೆ ತಪ್ಪಿಸಿಕೊಂಡು ಹೋಗಲು 
ಕೆಲವು ಸೌಲಭ್ಯಗಳನ್ನು ಕಲ್ಪಿಸಿದ್ದನು. ಆದರೆ ಅವಳು ಅವನ್ನು ಉಪ 
ಯೋಗಿಸಿಕೊಳ್ಳಲಿಲ್ಲ, 


ರಾಜದಂಪತಿಗಳು ಹೀಗೆ ಬಹಳ ಅವಮಾನದಿಂದ ಕಾಲವನ್ನು ಕಳೆ 
ಯುತ್ತಿರುವಾಗ್ಗೆ , ಕ್ರಾಂತಿಯು ರಭಸವಾಗಿ ಮುಂದೆ ನುಗ್ಗು ತ್ತಿತ್ತು . ೧೭೯೦ ನೆ 
ಜುಲೈ ತಿಂಗಳು ಬಂದಿತು. ಬ್ಯಾಸಿಲೇಯ ವಿಜಯದ ವಾರ್ಷಿಕೋತ್ಸವ 
ವನ್ನು ಜುಲೈ ಹದಿನಾಲ್ಕರಲ್ಲಿ ಬಹಳ ವೈಭವದಿಂದ ಆಚರಿಸಬೇಕೆಂದು 
ಪ್ಯಾರಿಸ್ಸಿನ ನಾಗರಿಕರು ತೀರಾನಿಸಿ ಅದಕ್ಕೆ ತಕ್ಕ ಏರ್ಪಾಡುಗಳನ್ನು ಮಾಡ 


ಬ್ಯಾಸ್ಟಿಲೇ ದಿನದ ವಾರ್ಷಿಕೋತ್ಸವ 

೫೧ 
ತೊಡಗಿದರು, ಪ್ರೇಕ್ಷಕ ಭವನವನ್ನು ಕಟ್ಟಲು ಹನ್ನೆರಡು ಸಾವಿರ ಜನರು 
ನೇಮಿಸಲ್ಪಟ್ಟರು. ಈ ಪ್ರೇಕ್ಷಕ ಮಂದಿರದಲ್ಲಿ ಏಕಕಾಲದಲ್ಲಿ ಮೂರುಲಕ್ಷ 
ಜನಗಳಿಗೆ ಜಾಗವು ಏರ್ಪಾಡಾಗಬೇಕೆಂದು ತೀರ್ಮಾನವಾಯಿತು, ದೇಶಭಕ್ತಿ 
ಯಿಂದ ಕೂಡಿದ ಪ್ರತಿಯೊಬ್ಬ ನಾಗರಿಕನೂ ಈ ಉತ್ಸವದಲ್ಲಿ ಭಾಗಿಯಾಗಿ 
ಸಹಕರಿಸಬೇಕೆಂಬುದಾಗಿ ಕೋರಲ್ಪಟ್ಟಿತು, ಜುಲೈ ಹದಿನಾಲ್ಕನೆಯ 
ತಾರೀಖು ಬಂದಿತು. ಅಂದು ಪ್ಯಾರಿಸ್ಸಿನ ಉತ್ಸಾಹವೆ : ಉತ್ಸಾಹ, ಎಲ್ಲೆಲ್ಲೂ 
ವಿಜಯಪತಾಕೆಗಳು. ಕ್ರಾಂತಿಯ ಚಿನ್ನೆಗಳು . ಮೂರುಲಕ್ಷ ಜನರು ಈ 
ಉತ್ಸವವನ್ನು ನೋಡಲು ನೆರೆದಿದ್ದರು. ಪಾದ್ರಿಗಳು ಕೂಡ ಕ್ರಾಂತಿಯ 
ಚಿನ್ನೆಗಳುಳ್ಳ ಮೂರು ಬಣ್ಣದ ಉಡುಪನ್ನು ತೊಟ್ಟಿದ್ದ ರು . ರಾಜನೂ 
ರಾಣಿಯೂ ತಮ್ಮ ಕುಮಾರನ ಸಮೇತ ಈ ಉತ್ಸವದಲ್ಲಿ ಭಾಗಿಗಳಾದರು . 
ನ್ಯಾಷನಲ್ ಗಾರ್ಡಿನ ಸೇನಾನಾಯಕನಾದ ಲೆಫಾಯಟ್ಟನು ತನ್ನ ಬಿಳಿಯ 
ಕುದುರೆಯಿಂದಿಳಿದು ಗದ್ದು ಗೆಯನ್ನೇರಿ ಈ ಕೆಳಗಿನ ಪ್ರಮಾಣವನ್ನು ಎಲ್ಲ 
ರಿಂದಲೂ ಮಾಡಿಸಿದನು, '' ನಾವು ಯಾವಾಗಲೂ , ಎಲ್ಲೆಡೆಗಳಲ್ಲಿಯೂ , 
ಜನಾಂಗಕ್ಕೂ , ರಾಜ್ಯಾಂಗರಚನೆಗೂ , ರಾಜನಿಗೂ ವಿಧೇಯರಾಗಿರುತ್ತೇನೆ” 
ಎಂಬದಾಗಿ ಅಲ್ಲಿ ನೆರೆದಿದ್ದ ಮೂರುಲಕ್ಷ ಜನಗಳು ಪ್ರ ಮಾಣಮಾಡಿದರು . 
ರಾಜನೂ ಕೂಡ ತಾನು ಹೊಸ ರಾಜ್ಯಾಂಗ ರಚನೆಗೆ ವಿಧೇಯನಾಗಿರುವು 
ದಾಗಿ ಪ್ರಮಾಣಮಾಡಿದನು. ಕ್ರಾಂತಿ ಮತ್ತು ಸ್ವಾತಂತ್ರದ ಚಿನೆ 
ಯಾದ ಕೆ೦ಪುಟೋಪಿಯನ್ನು ಸರ್ವರೂ ಧರಿಸಬೇಕೆಂದು ಅಪ್ಪಣೆಯಾಯಿತು. 
ಅದರಂತೆ ಸತ್ವ ರೂ ಕ್ರಾಂತಿಯ ಕೆಂಪು ಟೋಪಿಯನ್ನು ಧರಿಸಿದರು. ಒಟ್ಟಿನ 
ಮೇಲೆ ಬ್ಯಾಸ್ಟಿಲೇಯ ವಿಜಯದ ವಾರ್ಷಿಕೋತ್ಸವವು ಬಹಳ ಜಯಪ್ರದ 
ವಾಗಿ ನೆರವೇರಿತು. 


XIV 


ಪ್ಯಾರಿಸ್ಸಿನಿಂದ ಓಡಿಹೋಗಲು ರಾಜನ ಪ್ರಯತ್ನ . 


೧೭೯೧ ನೆ ಏಪ್ರಿಲ್ ಹದಿನೆಂಟನೆಯ ತಾರಿಖಿನ ದಿವಸ ಫ್ಯಾರ್ಷ 
ವೀಕ್ ಎಂಬ ಕ್ರೈಸ್ತ ಹಬ್ಬದ ದಿನವು ಬಂದಿತು . ರಾಜನು ಹಿಂದಿನ ಬೇಸಿ 
ಗೆಯಂತೆ ಸೆಂಟ್ ಡ್ ಎಂಬಲ್ಲಿಗೆ ಹೋಗಿ ಈಸ್ಟರ್ ಪಕ್ಷವನ್ನು ಕಳೆಯ 
ಬೇಕೆಂದೂ , ಈಸ್ಟರ್‌ ಪ್ರಾರ್ಥನೆಯನ್ನು ಮಾಡಬೇಕೆಂದೂ ಯೋಚಿಸಿ ತನ್ನ 
ಗಾಡಿಗಳನ್ನು ಸಿದ್ದ ಪಡಿಸಲು ಆಜ್ಞಾಪಿಸಿದನು . ಇದಕ್ಕೆ ವಿರೋಧವು ಬರು 
ವುದೆಂದು ಅವನು ಎದುರು ನೋಡಿರಲಿಲ್ಲ. ಆದರೆ ರಾಣಿವಾಸದವರ 
ಸಮೆತ ಇವನು ಗಾಡಿಯನ್ನು ಹತ್ತಿದ ಕೂಡಲೆ ಟೊಯ್ದರ್ ತೋಟದಲ್ಲಿ 
ನೆರೆದಿದ್ದ ಪ್ಯಾರಿಸ್ಸಿನ ಜನರೂ , ನ್ಯಾಷನಲ್‌ ಗಾರ್ಡುಗಳೂ ಗಾಡಿಯನ್ನು 
ಮುಂದಕ್ಕೆ ಹೋಗದಂತೆ ತಡೆದರು. 


೧೭೯೦ ನೆ ಬೇಸಿಗೆಯಲ್ಲಿ ರಾಜನಿಗೆ ಸೇಂಟ್ಕ್ಷೌಡಿಗೆ ಹೋಗಲು 
ಅವಕಾಶ ದೊರೆತದ್ದ ಕ್ಯೂ ೧೭೯೧ ನೆ ಬೇಸಿಗೆಯಲ್ಲಿ ಅವಕಾಶವು ದೊರೆಯದೆ 
ಇದ್ದದ್ದಕ್ಕೂ ಒಂದು ಕಾರಣವಿತ್ತು . ನ್ಯಾಷನಲ್ ಅಸೆಂಬ್ಲಿಯು ಏರ್ಪಡಿ 
ಸಿದ ಕೆಲವು ರಾಜ್ಯಾಂಗರಚನೆಯ ಸುಧಾರಣೆಗಳಿಗೆ ಅನೇಕ ಪಾದ್ರಿಗಳು 
ಒಪ್ಪಲಿಲ್ಲ. ಈ ಅವಿಧೇಯರಾದ ಪಾದ್ರಿಗಳ ಪಕ್ಷವನ್ನು ರಾಜನು ಸಮರ್ಥಿ 
ಸಿದನು. ಅದಲ್ಲದೆ ಆಸ್ತಿಕನಾದ ಈ ರಾಜನಿಗೆ ಪೂರ್ವಾಚಾರ ಪದ್ಧತಿಯ 
ಲ್ಲಿಯೇ ವಿಶ್ವಾಸ ಜಾಸ್ತಿ . ತನ್ನ ಆತ್ಮ ಪ್ರೀತ್ಯರ್ಥವಾಗಿ ಮಾಡುವ ಅನೇಕ 
ಕೆಲಸಗಳನ್ನು ಇವನು ಪೂರ್ವಾಚಾರ ಪದ್ದತಿಯಂತೆಯೇ ನಡೆಸುತ್ತಿದ್ದನು. 
ಹೊಸ ರಾಜ್ಯಾಂಗರಚನೆಗೆ ವಿಧೇಯತೆಯ ಪ್ರಮಾಣವನ್ನು ತೆಗೆದುಕೊಂಡ 
ಪಾದ್ರಿಗಳ ಉಪದೇಶವನ್ನು ಕೇಳುವುದು ಇವನ ಆತ್ಮಕ್ಕೆ ಒಪ್ಪಿಗೆಯಾಗಲಿಲ್ಲ . 
ರಾಜನ ಈ ಮನೋಭಾವವು ಜನಸಮುದಾಯಕ್ಕೆ ಅಸಮಾಧಾನವನ್ನುಂಟು 
ಮಾಡಿತ್ತು. 


೫೩ 


ಪ್ಯಾರಿಸ್ಸಿನಿಂದ ಓಡಿಹೋಗಲು ರಾಜನ ಪ್ರಯತ್ನ 


ಇದೂ ಅಲ್ಲದೆ ರಾಜನು ಪ್ಯಾರಿಸ್ಸಿನಿಂದ ತಪ್ಪಿಸಿಕೊಂಡು ಹೋಗಿ 
ಸೈನ್ಯವನ್ನು ಶೇಖರಿಸಿ ಕ್ರಾಂತಿಯ ಸರ್ಕಾರದ ಮೇಲೆ ದಂಡೆತ್ತಿ ಬರುವನೆಂಬ 
ಭೀತಿಯು ಪ್ರಜೆಗಳಿಗೆ ಬಹುವಾಗಿದ್ದಿತು. ಆದುದರಿಂದ ಇವನನ್ನು ಪ್ರಜೆ 
ಗಳು ಯಾವಾಗಲೂ ಸಂಶಯ ದೃಷ್ಟಿಯಿಂದಲೇ ನೋಡುತ್ತಾ ಇವನ ಚಲನ 
ವಲನಗಳನ್ನು ಪ್ರತಿಬಂಧಿಸುತ್ತಿದ್ದರು. 


ಈ ಕಾರಣಗಳಿಂದ ರಾಜನ ಗಾಡಿಯನ್ನು ಮುಂದಕ್ಕೆ ಹಾಯದಂತೆ 
ಜನಗಳು ಸುತ್ತುಗಟ್ಟಿದರು . ಮುನಿಸಿಪಲ್ ಅಧ್ಯಕ್ಷನಾದ ಬೇಲಿಯು ಆ 
ಜಾಗಕ್ಕೆ ಬಂದು ಗಾಡಿಯು ಮುಂದೆ ಹಾಯುವಂತೆ ಜಾಗ ಮಾಡಲು 
ಪ್ರಯತ್ನಿಸಿದನು. ಅಲ್ಲಿ ನೆರೆದಿದ್ದ ಜನಗಳನ್ನು ಪ್ರಾರ್ಥಿಸಿದನು . ಲಫಾ 
ಯಟ್ಟನು ಬ೦ದು ನ್ಯಾಷನಲ್ ಗಾರ್ಡಿನವರಿಗೆ ರಾಜನಿಗೆ ದಾರಿಯನ್ನು 
ಕೊಡಿ' ಎಂದು ಕೇಳಿಕೊಂಡನು. ಇದಕ್ಕೂ ಯಾರೂ ಕಿವಿಗೊಡಲಿಲ್ಲ. 
ತನ್ನ ಪದವಿಗೆ ರಾಜೀನಾಮೆ ಕೊಡುವುದಾಗಿ ಲಫಾಯಟ್ಟನು ಹೆದರಿಸಿದನು . 
ಏನೂ ಫಲವಾಗಲಿಲ್ಲ. ಇತರರ ಪ್ರಯತ್ನಗಳೂ ಹೀಗೆಯೇ ವ್ಯರ್ಥವಾದುವು. 
ಜನರು ಗಾಡಿಯನ್ನು ಮುಂದೆ ಬಿಡಲೇ ಇಲ್ಲ, 


ರಾಜನೂ ರಾಣಿಯೂ , ಪರಿವಾರವೂ ಗಾಡಿಯಲ್ಲಿಯೇ , ಹನ್ನೆರಡು 
ಘ೦ಟೆಗಳ ಕಾಲ ಇದ್ದು ಕೊಂಡು ದಾರಿ ಬಿಡಿಸಿಕೊಂಡು ಹೋಗಲು ಪ್ರಯ 
ತ್ನಿಸಿದರು. ತಮ್ಮ ಮತ್ತು ಇತರರ ಪ್ರಯತ್ನಗಳು ನಿಷ್ಪಲವಾದುದನ್ನು 
ನೋಡಿ, ರಾಜನೂ ಅವನ ಕಡೆಯವರೂ ಬಹು ಖಿನ್ನ ಮನಸ್ಕರಾಗಿ ಗಾಡಿ 
ಯಿಳಿದು ಬಂದಿಖಾನೆಯಂತಿದ್ದ ಟೂಯ ಸ್೯ ಅರಮನಗೆ ಹಿಂತಿರುಗಿದರು . 
ಈ ಪರಾಭವವು ರಾಜನ ಮನಸ್ಸಿನ ಮೇಲೆ ಬಹು ಕೆಟ್ಟ ಪರಿಣಾಮವನ್ನುಂಟು 
ಮಾಡಿತು . 
- ಇಷ್ಟು ನಿರ್ಬಂಧದಲ್ಲಿ ಪ್ರಜೆಗಳ ಕೈದಿಯಾಗಿರುವುದಕ್ಕಿಂತ ಪ್ಯಾರಿ 
ಸ್ಪನ್ನು ರಹಸ್ಯವಾಗಿ ಬಿಟ್ಟು ಬಿಡುವುದೇ ಲೇಸೆಂದು ಇವನ ಮನಸ್ಸಿಗೆ ತೋರಿ, 
ಆ ಬಗ್ಗೆ ರಹಸ್ಯವಾದ ಪ್ರಯತ್ನಗಳನ್ನು ಮಾಡಿದನು. ಆದರೆ ಈ ಪ್ರಯತ್ನ 
ಗಳು ಕೈಗೂಡಲು ಅನೇಕ ಅಡಚಣೆಗಳಿದ್ದು ವು . ಆದಾಗ್ಯೂ , ರ್ಜಾ ಇಪ್ಪತ್ರ 


೫೪ 


ಪ್ಯಾರಿಸ್ಸಿನಿಂದ ಓಡಿಹೋಗಲು ರಾಜನ ಪ್ರಯತ್ನ 


ರಲ್ಲಿ ರಾಜನು ತನ್ನ ಪರಿವಾರ ಸಮೇತ ಅರ್ಧರಾತ್ರಿಯಲ್ಲಿ ವೇಷ ಬದಲಾಯಿಸಿ 
ಕೊಂಡು ಪ್ಯಾರಿಸ್ಸನ್ನು ಬಿಟ್ಟನು. ಆದರೆ ದುರ್ದೈವದಿಂದ ಕೆಲವು ಅಚಾ 
ತುರಗಳು ನಡೆದು, ಮಧ್ಯ ದಾರಿಯಲ್ಲಿ ಸಿಕ್ಕಿ ಬಿದ್ದು ರ್ಜಾ ಇಪ್ಪತ್ತೈದ 
ನೆಯ ತಾರೀಖು ಸಾಯಂಕಾಲ ಪ್ಯಾರಿಸ್ಸಿಗೆ ಬಂದಿವಾನನಾಗಿ ಹಿಡಿದು 
ತರಲ್ಪಟ್ಟನು. 


ರಾಜನೂ ಅವನ ಪರಿವಾರವೂ ತಪ್ಪಿಸಿಕ್ಕೊಂಡು ಹೋದವಿವರವೂ 
ಅವನು ಶಿಕ್ಕಿ ಬಿದ್ದು ನಾಪು ಕರೆತರಲ್ಪಟ್ಟ ದುಃಖದೃಶ್ಯವೂ ಹೃದಯ ವಿದ್ರಾವ 
ಕವಾಗಿವೆ. ಪ್ಯಾರಿಸ್ಸಿನಿಂದ ರಾಜನು ಓಡಿ ಹೋಗಲು ಮಾಡಬೇಕಾದ ಎಲ್ಲಾ 
ಡುಗಳು ಬ್ಯಾರ್ರ ಡೆಬೆಟ್ಕಲ್, ಕೌ೦ಟ್ ರ್ಜೇ , ಆಕ್ಷಲ್ ಡೆಫರ್ರೈ ಮತ್ತು 
ಮಾರ್ಕ್ವಿಸ್ ಡಿಬೌಲೆ ಎಂಬಮೂವ್ವರ ಕೈಲಿದ್ದು ವು. ಬೆಟ್ಟೂಲನು ಆಸ್ವಿ, 
ಯಾದ ರಾಜಧಾನಿಯಾದ ಬೆಸ್ಸಿನಿಂದಲೆ ಈ ಪ್ರಯತ್ನಕ್ಕೆ ಸಹಾಯ 
ಮಾಡಿದನು, ಕೌಂಟ್ ಫರ್ಸನ್ ಎಂಬುವನು ರಾಣಿಗೆ ಬಹಳ ಬೇಕಾದವ 
ನಾಗಿ ಪ್ಯಾರಿಸ್ಸಿನಲ್ಲಿಯೇ ಇರುತ್ತಿದ್ದನು. ಬ್ರೆಡ್ಮಿಲನ ಸಲಹೆಯನ್ನು ತೆಗೆದು 
ಕೊಂಡು ಪ್ಯಾರಿಸ್ಸಿನಲ್ಲಿಯೇ ನಿಂತು ಇವನು ತಕ್ಕ ಏರ್ಪಾಡುಗಳನ್ನು 
ಮಾಡುತ್ತಿದ್ದನು. ಬೌಲಿ ಎಂಬುವನು ಫ್ರಾನ್ಸಿನ ಸರಹದ್ದಿನಲ್ಲಿದ್ದುಕೊಂಡು 
ತನ್ನ ಮಗನ ಮುಖಾಂತರ ರಾಜನೊಡನೆ ಏರ್ಪಾಡುಗಳನ್ನು ನಡೆಸುತ್ತಿ 
ದ್ದನು. ಬೌಲಿಯು ರಾಜನಿಗೆ ಕೆಲವು ಉಪಯುಕ್ತವಾದ ಸಲಹೆಗಳನ್ನು 
ಕೊಟ್ಟನು, ರಾಜನೂ , ರಾಣೆಯೂ , ಪರಿವಾರವೂ ಒಟ್ಟಿಗೇ ಪ್ರಯಾಣಮಾ 
ಡುವುದಕ್ಕಿಂತ ಬೇರೆ ಬೇರೆಯಾಗಿ ವೇಷಬದಲಾಯಿಸಿಕೊಂಡು ಹೋಗು 
ವುದು ಸೂಕ್ತವೆಂದು ಬೌಲಿಯು ರಾಜನಿಗೆ ತಿಳಿಸಿದನು . ಆದರೆ ರಾಜನು 
ಇದಕ್ಕೆ ಒಪ್ಪಲಿಲ್ಲ. ಈ ಎಲ್ಲರೂ ಒಟ್ಟಿಗೆಹೋಗೋಣ ಇಲ್ಲದಿದ್ದರೆ ಬೇಡವೇ? 
ಬೇಡ” ಎಂದು ರಾಜನು ಹಟಮಾಡಿದನು . 


ರಾಜನು ತಪ್ಪಿಸಿಕೋಂಡು ಹೋಗಲು ಮಾಡಿದ ಏರ್ಪಾಡುಗಳೇನೆಂ 
ದರೆ, ಬ್ಯಾರನಸ್ಕಾರ್ಫ್ ಎಂಬುವಳು ತನಗಾಗಿಯೂ ತನ್ನ ಪರಿವಾರಕ್ಕಾ 
ಗಿಯೂ ಆರು ಜನಗಳು ಹಿಡಿಸತಕ್ಕ ಬರ್ಲ್ಲಿ್ರ ಅಥವಾ ಒಂದು ಸರ್ಕಿ೦ಟಿನ 


- ೫೫ 


ಪ್ಯಾರಿಸ್ಸಿನಿಂದ ಓಡಿಹೋಗಲು ರಾಜನ ಪ್ರಯತ್ನ 


ಗಾಡಿಯನ್ನು ಪ್ಯಾರಿಸ್ಸಿನಲ್ಲಿ ತಯಾರುಮಾಡಿಸಿದ್ದಳು, ಮತ್ತು ತನ್ನ ಪ್ರಯಾ 
ಣಕ್ಕಾಗಿ ಒಂದು ರಹದಾರಿಯನ್ನೂ ( ಅನುಮತಿಯ ಪತ್ರ ) ಪಡೆದಿದ್ದಳು. 
ಈ ಗಾಡಿಯೂ , ಈ ರಹದಾರಿಯೂ , ರಾಜನ ಉಪಯೋಗಕ್ಕೆ ಕೊಡಲ್ಪ 
ಟ್ಟವು. ರಾಜನು ತನ್ನ ಪರಿವಾರದೊಡನೆ ಆ ಗಾಡಿಯಲ್ಲಿ ಕೂತು ಸರಹದ್ದಿಗೆ 
ಹೋಗಬೇಕೆಂದೂ ಅಲ್ಲಿ ಬೌಲಿಯು ಸೈನ್ಯದೊಡನೆ ಸಿದ್ಧವಾಗಿರಬೇಕೆಂದೂ 
ಏರ್ಪಾಡಾಯಿತು, ಜನಗಳಿಗೆ ಅಪನಂಬಿಕೆ ಬರದಂತೆ ಬೌಲಿಯು ತನ್ನ ಸೈನ್ಯ 
ವನ್ನು ಆಸ್ವಿಯಾಕ್ಕೆ ವಿರೋಧವಾಗಿ ಎದುರಿಸುವ ತೋರಿಕೆಯನ್ನು ಕೂಡ 
ಬೇಕೆಂದು ಗೊತ್ತಾಯಿತು ಮತ್ತು ಮಧ್ಯೆ ಮಧ್ಯೆ ರಾಜನ ಗಾಡಿಯ ಕುದು 
ರೆಗಳನ್ನು ಬದಲಾಯಿಸಲು ಸರಿಯಾದ ವ್ಯವಸ್ಥೆ ಯು ಮಾಡಲ್ಪಡಬೇಕೆಂದೂ 
ಜನಗಳಿಗೆ ಅಪನಂಬಿಕೆ ಬರದಂತೆ ಸರ್ಕಾರದ ಹಣವನ್ನು ಒಯ್ಯುವುದಕ್ಕಾಗಿ 
ಅಲ್ಲಲ್ಲಿ ಈ ಏರ್ಪಾಡುಗಳು ಮಾಡಲ್ಪಟ್ಟಿವೆಯೆಂದು ತಿಳಿಸಬೇಕೆಂದೂ 
ನಿಷ್ಕರ್ಷೆಯಾಯಿತು. ಆದರೆ ರಾಜನ ದುರದೃಷ್ಟದಿಂದ ಈ ಬಿಗಿಯಾದ 
ಏರ್ಪಾಡುಗಳೆಲ್ಲವೂ ನಿಷ್ಪಲವಾದುವು. 


ರಾಜನು ತಪ್ಪಿಸಿಕೊಂಡು ಹೋಗುವ ಪ್ರಯತ್ನಗಳು ಅಲ್ಲಲ್ಲಿಯೇ 
ತಿಳಿದಿದ್ದವು. ಈ ವಿಷಯವು ಲಫಾಯಟ್ಟನ ಕಿವಿಗೂ ಬಿದ್ದಿದ್ದಂತೆ ಕಾಣು 
ತದೆ. ಇಪ್ಪತ್ತನೆಯ ತಾರೀಖು ಅರ್ಧರಾತ್ರಿಯಲ್ಲಿ ರಾಜನೂ ರಾಣಿಯೂ 
“ ಪರಿವಾರವೂ ಬಹಳ ಕಷ್ಟದಿಂದ ಯಾರಿಗೂ ತಿಳಿಯದಂತೆ ಟೊಯ್ದನ್ನು 
ಬಿಟ್ಟರು. ಪ್ರತಿಯೊಬ್ಬರೂ ವೇಷ ಬದಲಾಯಿಸಿಕೊಂಡರು. ಕೌಂಟ್ 
ಫರ್ಸನ್ನನ ಸಾರಥಿಯಾದನು. ಯುವರಾಜನ ಪಾಠಕಳಾದ ಡಚೆಸ್ 
ಡೇಟೋರ್ಜಲಳು ಬ್ಯಾರೊನೆಸ್ ಡೆಕಾರ್ಫ್ ಎಂಬವಳ ವೇಷವನ್ನು ಧರಿಸಿ 
ದಳು. ರಾಣಿಯು ಆ ಬ್ಯಾರೊನೆಸ್ಸಿನ ಆಶ್ರಿತಳಾದಳು. ರಾಜನು ಅವಳ 
ಸೇವಕನಾದನು. ಯುವರಾಜನು ಹುಡುಗಿಯ ಉಡುಪನ್ನು ಧರಿಸಿ ಆ 
ಶ್ರೀಮಂತಳ ಮಗಳಾದನು ಹೀಗೆ ವೇಷವನ್ನು ಬದಲಾಯಿಸಿಕೊಂಡು 
` ಇವರುಗಳು ಸ್ವಲ್ಪ ದೂರ ಪ್ರಯಾಣ ಮಾಡಿದರು. ಕೌಂಟ್ ಫರ್ಸನ್ನನು 
ಬಾಂಡಿ ಎಂಬಲ್ಲಿಯವರೆಗೆ ಬಂದು ಅಲ್ಲಿ ರಾಜನ ಮತ್ತು ಅವನ ಪರಿವಾರದ 
ಅಪ್ಪಣೆಯನ್ನು ತೆಗೆದುಕೊಂಡು ಬಸ್ಸಲ್ಲಿಗೆ ಹೊರಟುಹೋದನು . ರಾಜನ 


೫೬. 


ಪ್ಯಾರಿಸ್ಸಿನಿಂದ ಓಡಿಹೋಗಲು ರಾಜನಪ್ರಯತ್ನ 


0 


) 


ಜೊತೆಯಲ್ಲಿಯೇ ಇವನು ಮುಂದೆಯೂ ಪ್ರಯಾಣ ಮಾಡಿದ್ದರೆ ಬಹುಶಃ 
ರಾಜನ ಪ್ರಯತ್ನವು ಸುಖಮಯವಾಗುತ್ತಿತ್ತೇನೋ ! 


00 


ರಾಜನ ಗಾಡಿಯು ಬಹಳ ಭಾರವಾದ್ದರಿಂದ ಅತ್ಯಂತ ಮೆಲ್ಲಗೆ 
ಹೋಗುತ್ತಿತ್ತು . ಕುದುರೆಗಳನ್ನು ಬದಲಾಯಿಸಲು ಗೊತ್ತುಮಾಡಲ್ಪಟ್ಟಿದ್ದ 
ಸ್ಥಳಗಳನ್ನು ನಿರೀಕ್ಷಿತ ಕಾಲದಲ್ಲಿ ಮುಟ್ಟಲಿಲ್ಲ. ಆ ಸ್ಥಳಗಳಲ್ಲಿ ಕುದುರೆಗಳ 
ನ್ನಿಟ್ಟುಕೊಂಡು ಕಾದಿದ್ದವರು ಕಾದೂ ಕಾದೂ ಗಾಡಿಯು ಬರದಿದ್ದು ದನ್ನು 
ನೋಡಿಬಹುಶಃ ಅದು ಬರುವುದೇ ಇಲ್ಲವೆಂದು ಊಹಿಸಿ ತಮ್ಮ ಪ್ರಯತ್ನ 
ಗಳಲ್ಲಿ ಸಡಿಲವಾದರು. ರಾಜನ ಕೇಶ ಶೃಂಗಾರಕನೊಬ್ಬನು ರಾಜನಿಗಿಂ 
ತಲೂ ಮುಂಚೆಯೆ ದಾರಿಯಲ್ಲಿದ್ದ ಊರುಗಳಿಗೆಲ್ಲಾ ಹೋಗಿ ಜನಗಳಿಗೆ 
ಅನುಮಾನವನ್ನು ತಂದುಹಾಕಿದನು. ಮುಂದೆ ದಾರಿಯಲ್ಲಿ ರಾಜನ ಕುದುರೆ 
ಸವಾರರು ಕೆಲವರು ಗ್ರಾಮಗಳಲ್ಲಿ ಜನಗಳಿಗೆ ಭೀತಿಯನ್ನೂ , ಅನುಮಾನ 
ವನ್ನೂ ತಂದು ಹಾಕಿದರು. ಆದಾಗ್ಯೂ ರಾಜನು ಅಲ್ಲಲ್ಲಿ ಕುದುರೆಗಳನ್ನು 
ಬದಲಾಯಿಸಲು ಅವಕಾಶವಾಯಿತು, ಸೆಯಿಂಟ್ರ್ಮೆ ಹೋಲ್ಸ್ ಎಂಬಲ್ಲಿಗೆ 
ಬಂದಾಗ ಗಾಡಿಯು ಎಂಟು ಘಂಟೆಗಳು ತಡವಾಗಿ ಬಂದಿತು. ಇಲ್ಲಿ ಕುದು 
ರೆಗಳು ಸಿದ್ದವಾಗಿರಲಿಲ್ಲ, ಇಲ್ಲಿನ ಪೋಸ್ಟ್ ಮಾಸ್ಟರಾದ ರ್ಜೀ ಬ್ಯಾಪ್ಟಿಸ್ಟ್ 
ಡೌಟ್ ಎಂಬ ಇಪ್ಪತ್ತೆಂಟು ವರ್ಷ ವಯಸ್ಸಿನ ಒಬ್ಬ ಯುವಕನು ರಾಜ 
ನನ್ನು ಪತ್ತೆ ಮಾಡಿದನು. ರಾಜನ ಕಡೆಯವರು ಕುದುರೆಗಳ ಬದಲಾವಣೆ 
ಗಾಗಿ ಕ್ರಾಂತಿ ಸರ್ಕಾರದವರು ಹೊರಡಿಸಿದ್ದ ಐವತ್ತು ಫ್ರಾಂಕುಗಳ ಹೊಸ 
ನೋಟನ್ನು ಇವನ ಕೈಗೆಕೊಟ್ಟಿದ್ದರು. ಆ ನೋಟಿನ ಮೇಲೆ ಹದಿನಾರನೆ 
ಲೂಯಿಯ ತಲೆಯ ಚಿತ್ರವು ಬಹಳ ಚೆನ್ನಾಗಿ ಕಾಣುತ್ತಿತ್ತು . ರಾಜನು 
ಕುದುರೆಗಳ ಬದಲಾವಣೆಗಾಗಿ ಈ ಊರಿನಲ್ಲಿ ಗಾಡಿಯನ್ನು ನಿಲ್ಲಿಸಿದನು 
ಕುದುರೆಗಳನ್ನು ಬದಲಾಯಿಸುವುದು ಸ್ವಲ್ಪ ತಡವಾದ್ದರಿಂದ ರಾಜನು ಕಿಡಿ 
ಕಿಯಿಂದ ತಲೆಯನ್ನು ಹೊರಗೆ ಹಾಕಿದನು . ಮನಸ್ಸಿನಲ್ಲಿ ಏನೇನೋ ಅನು. 
ಮಾನಗಳಿಂದ ಆಲೋಚನೆ ಮಾಡುತ್ತಿದ್ದ ಡೌಟನು ಕಿಟಕಿಯಿಂದ 
ಹೊರಗೆ ಹಾಕಿದ ತಲೆಯನ್ನು ನೋಡಿದನು . ತನ್ನ ನೋಟನ ಮೇಲಿದ. 
ತಲೆಯೂ ಆ ತಲೆಯೂ ಒಂದೇ ಎಂದೂ , ಆ ಗಾಡಿಯಲ್ಲಿದ್ದವನು ರಾಜನೇ 


. 


೫೭... 


ಪ್ಯಾರಿಸ್ಸಿನಿಂದ ಓಡಿಹೋಗಲು ರಾಜನ ಪ್ರಯತ್ನ 


೩ 


ಎ೦ದೂ ಗುರ್ತಿಸಿದನು. ಇವನು ರಾಜನ ಗಾಡಿಯು ಮುಂದಕ್ಕೆ ಹೊರಟು 
ಹೋಗುವವರೆಗೂ ಸುಮ್ಮನಿದ್ದು ಅನಂತರ ಇನ್ನೊಬ್ಬನ ಸಹಾಯದಿಂದ 
ರಾಜನು ಫ್ರಾನ್ಸಿನಿಂದ ಓಡಿಹೋಗುತ್ತಿದ್ದಾನೆ. ಒಂದು ದೊಡ್ಡ ಸರ್ಕಿ 
ಟಿನ ಗಾಡಿಯಲ್ಲಿ ಓಡಿಹೋಗುತ್ತಿದ್ದಾನೆ” ಎಂದು ಗುಲ್ಲನ್ನು ಎಬ್ಬಿಸಿದನು. 
ಆ ಊರಿನಲ್ಲೂ ಸುತ್ತುಮುತ್ತಲಿನಲ್ಲೂ ಬಹಳ ಕೋಲಾಹಲವಾಯಿತು. 
ರಾಜನು ಮುಂದೆ ವ್ಯಾರಿನೀಸ್ ಎಂಬಲ್ಲಿಗೆ ಹೋಗುತ್ತಾನೆಂಬುದು ಪೋಸ್ಟ್ 
ಮಾಸ್ಟರಾದ ಡೈಯಟ್ ಎಂಬುವನಿಗೆ ಗೊತ್ತಾಯಿತು ವ್ಯಾರ್ನಿಸಿನಲ್ಲಿ 
ಸೈನ್ಯವನ್ನು ಇಡಬೇಕೆಂದು ಬೌಲಿಯೊಡನೆ ನಿಷ್ಕರ್ಷೆಯಾಗಿತ್ತು . ಆದರೆ 
ರಾಜನ ಗಾಡಿಯು ಬರುವುದು ಬಹಳ ತಡವಾದ್ದರಿಂದ ಸೈನ್ಯ ಮೊದಲಾದ 
ವುಗಳಾವುವೂ ಅಲ್ಲಿರಲಿಲ್ಲ . ಅವೆಲ್ಲಾ ಹೊರಟುಹೋಗಿದ್ದು ವು. ಆ ಊರಿಗೆ 
ರಾಜನು ಬಂದಾಗ ರಾತ್ರಿ ಹನ್ನೊಂದು ಘಂಟೆಯಾಗಿದ್ದಿತು. 

ರಾಜನ ಗಾಡಿಯು ವ್ಯಾರ್ನೀಸನ್ನು ಮುಟ್ಟುವುದಕ್ಕೆ ಮುಂಚಿತವಾಗಿಯೇ 
ಡೈಯಟ್ಟನು ಆ ಊರಿಗೆ ಬಂದು “ ರಾಜನೂ ಅವನ ಪರಿವಾರವೂ , ಪ್ಯಾರಿ 
ಸ್ಸಿನಿಂದ ತಪ್ಪಿಸಿಕ್ಕೊಂಡು ಈ ಊರಿಗೆ ಬರುತ್ತಿರುವರು . ಅವರನ್ನು ಮುಂದೆ 
ಬಿಟ್ಟರೆ ಬಹಳ ಅನರ್ಥವಾಗುವುದು ” ಎಂದು ಕೋಲಾಹಲವನ್ನು ಎಬ್ಬಿಸಿದನು. 
ರಾಜನ ಗಾಡಿಯು ಆ ಊರಿಗೆ ಬಂದು ಕುದುರೆಯನ್ನು ಬದಲಾಯಿಸಲು 
ಹೋದಾಗ ಜನರು ಅದನ್ನು ತಡೆದರು. ಗುಂಪುಸೆರಿತು. ರಾಜನನ್ನೂ ರಾಣಿ 
ಯನ್ನೂ ಪರಿವಾರವನ್ನೂ ಗಾಡಿಯಿಂದಿಳಿದು ಬಂದು ಅಂಗಡಿಯಲ್ಲಿ ಮಲಗಿ 
ಕ್ಕೊಳ್ಳುವಂತೆ ಒತ್ತಾಯಪಡಿಸಿದರು. ರಾಜನ ನಿರಾಶೆಯಿಂದಲೂ ಕ್ರೋಧ 
ದಿಂದಲೂ ಗಾಡಿಯಿಂದಿಳಿಯುವುದಿಲ್ಲವೆಂದು ಹಠ ಹಿಡಿದನು , ಅದರೆ ಜನರು 
ಜೋರಾದರು , ರಾಜನು ವಿಧಿಯಿಲ್ಲದೆ ಗಾಡಿಯಿಂದ ಇಳಿದು ತನ್ನ ವರನ್ನೂ 
ಇಳಿಸಿ ಅಂಗಡಿಯಲ್ಲಿ ತಂಗಿದನು, ಇಷ್ಟು ಹೊತ್ತಿಗೆ ರಾಜನು ವ್ಯಾರ್ನಿಸಿನಲ್ಲಿ 
ದ್ದಾನೆಂಬ ಸಂಗತಿಯು ಸುತ್ತುಮುತ್ತಲಿನ ಗ್ರಾಮಗಳಿಗೆಲ್ಲಾ ಹರಡಿತು . 
ನ್ಯಾಷನಲ್‌ ಗಾರ್ಡುಗಳು ಜನಗಳ ಸಹಾಯಕ್ಕೆ ಬಂದರು. ರಾಜನಿಗೆ ಹೊರಗಿ 
ನಿಂದ ಯಾವ ಸಹಾಯವೂ ಬರದಂತೆ ತಡೆಗಟ್ಟಿದರು. 

ರಾಜನು ರಾತ್ರಿಯನ್ನು ಬಲು ಕಷ್ಟವಾಗಿ ಕಳೆದನು, ಬೌಲಿಯಿಂದ 
ಸಹಾಯವಾಗಲಿ ಸಮಾಚಾರವಾಗಲೀ ಬರಲಿಲ್ಲ . ಬೆಳಗಾಗುತ್ತಲೂ ಆ 


- ಪ್ಯಾರಿಸ್ಸಿನಿಂದ ಓಡಿಹೋಗಲು ರಾಜನ ಪ್ರಯತ್ನ 


ಊರಿನ ಮುನಿಸಿಪಾಲಿಟಿಯವರು ರಾಜನು ತಮ್ಮ ಊರಿಗೆ ತಪ್ಪಿಸಿಕೊಂಡು 
ಬಂದಿರುವ ಸಮಾಚಾರವನ್ನು ಪ್ಯಾರಿಸ್ಸಿನಲ್ಲಿರುವ ಅಸೆಂಬ್ಲಿಗೆ ಇಬ್ಬರು 
ಸವಾರರ ಮೂಲಕ ತಿಳಿಸಿದರು. ಬಲವಾದ ಶಿಬ್ಬಂದಿಯೊಂದಿಗೆ ರಾಜ 
ನನ್ನ ಪರಿವಾರವನ್ನೂ ಪ್ಯಾರಿಸ್ಸಿಗೆ ಕಳುಹಿಸಿ ಕೊಡಬೇಕೆಂದು ಅಸೆಂಬ್ಲಿ 
ಯಿಂದ ಉತ್ತರವು ಬಂದಿತ್ತು, ಈ ಸಂದೇಶದೊಡನೆ ರಾಜನನ್ನು ಕರೆದು 
ಕ್ಕೊಂಡು ಹೋಗಲು ನ್ಯಾಷನಲ್ ಗಾರ್ಡಿನ ಇಬ್ಬರು ಶಿಪಾಯಿಗಳು ಪ್ಯಾರಿಸಿ 
ನಿಂದ ಬಂದಿದ್ದರು. 


0 


ಈ ಇಬ್ಬರು ರಾಹುತರು ರಾಜನನ್ನು ಹಿಂದಿರುಗುವ ಪ್ರಯತ್ನಕ್ಕೆ 
. ಸಿದ್ದ ನಾಗಬೇಕೆಂದು ತ್ವರೆಪಡಿಸಿದರು. ರಾಜನು ತನಗೆ ನಿದ್ರೆಯು ಇನ್ನೂ 
ತಿಳಿದಿಲ್ಲವೆಂದೂ ಏಳು ಘಂಟೆಯವರೆಗೆ ಮಲಗಲು ತನಗೆ ಅವಕಾಶವನ್ನು 
ಕೊಡಬೇಕೆಂದೂ ಕೇಳಿಕೊಂಡನು, ಏಳಾಯಿತು, ಏಳೂವರೆಯಾಯಿತು. ಇಷ್ಟ 
ರೊಳಗಾದರೂ ಬೌಲಿಯಿಂದ ಸಹಾಯವು ತನಗೆ ಬರುವುದೆಂದು ರಾಜನು 
ನಿರೀಕ್ಷಿಸಿದನು ಆದರೆ ಈ ಆಶೆಯು ನಿರಾಶೆಯಾಯಿತು. ರಾಜನೂ 
ರಾಣಿಯೂ ಪರಿವಾರವೂ ಬಹಳ ಖಿನ್ನ ಮನಸ್ಕರಾಗಿ ಗಾಡಿಯನ್ನು ಪುನಃ 
ಹತ್ತಿದರು. ಗಾಡಿಯ ಚಕಗಳು ಪ್ಯಾರಿಸ್ಸಿನ ಕಡೆ ತಿರುಗಲಾರಂಭಿಸಿದುವು. 
ರಾಜನು ವ್ಯಾರ್ನಿಸನ್ನು ಬಿಟ್ಟ ಎರಡು ಘಂಟೆಯಮೇಲೆಬೌಲಿಯ ಸೈನ್ಯವು 
" ಆ ಊರಿಗೆ ಬಂದಿತು, ಬಲಾತ್ಕರವಾಗಿ ರಾಜನು ಪ್ಯಾರಿಸ್ಸಿಗೆ ಹಿಂದಿರುಗ 
ಬೇಕಾಯಿತೆಂದು ತಿಳಿದು ಸೈನ್ಯವು ತನ್ನಷ್ಟಕ್ಕೆ ತಾನು ಹೊರಟುಹೋಯಿತು. 
ಆದರೆ ರಾಜನು, ಪ್ಯಾರಿಸ್ಸಿನ ದಾರಿಯಲ್ಲಿಯೂ ಬೌಲಿಯ ಸೈನ್ಯವು ತನ್ನ ಸಹಾ 
ಯಕ್ಕೆ ಬರಬಹುದೆಂದು ನಿರೀಕ್ಷಿಸಿದನು, ಕಡೆಗೆ ಪ್ಯಾರಿಸ್ ಮುಟ್ಟುವವರೆಗೂ 
ಅವನಿಗೆ ಆ ಆಶೆಯೇ ಇದ್ದಿತು, ಇಪ್ಪತ್ತೈದನೆಯ ತಾರೀಖು ಸಾಯಂಕಾಲ 
ಪ್ಯಾರಿಸ್ಸನ್ನು ಮುಟ್ಟಿದಮೇಲೆ ಇವನ ಆಶೆಗಳೆಲ್ಲವೂ ಶೂನ್ಯವಾದುವು. 


ಪ್ಯಾರಿಸ್ಸಿಗೆ ರಾಜನ ಮರುಪ್ರಯಾಣದ ವಿವರವನ್ನು ಕೊಡುವ 
ಮೊದಲು ರಾಜನು ತಪ್ಪಿಸಿಕೊಂಡು ಹೋದಾಗ ಪ್ಯಾರಿಸ್ಸಿನ ಸ್ಥಿತಿಯು ಏನಾ 
ಗಿತ್ತೆಂದು ತಿಳಿಸುವುದು ಸ್ವಲ್ಪ ಅವಶ್ಯಕ. ಇಪ್ಪತ್ತನೆಯ ತಾರೀಖು ನಡು 


ಪ್ಯಾರಿಸ್ಸಿನಿಂದ ಓಡಿಹೋಗಲು ರಾಜನ ಪ್ರಯತ್ನ ೫೯ 
ರಾತ್ರಿಯಲ್ಲಿ ರಾಜನೂ ಅವನ ಪರಿವಾರವೂ ವೇಷ ಬದಲಾಯಿಸಿಕೊಂಡು 
ಟೂರ್ ಅರಮನೆಯನ್ನು ಬಿಟ್ಟರಷ್ಟೆ ! ಆ ರಾತ್ರಿ ಯಾರಿಗೂ ಏನೂ 
ಗೊತ್ತಾಗಲಿಲ್ಲ. ಇಪ್ಪತ್ತೊಂದನೆಯ ತಾರೀಖು ಪ್ರಾತಃಕಾಲ ಏಳು ಘಂಟೆಗೆ 
ಲೆಮಾಯಿನ್ ಎಂಬ ಭತ್ಯನು ರಾಜನು ಮಲಗುವ ಕೋಣೆಗೆ ಹೋಗಿ 
ನೋಡಲಾಗಿ ಹಾಸಿಗೆಯು ಖಾಲಿಯಾಗಿತ್ತು . ರಾಣಿ ಮತ್ತು ಯುವರಾಜನ 
ಹಾಸಿಗೆಗಳೂ ಖಾಲಿಯಾಗಿದ್ದು ವು. ಭೀತಿ ಸೂಚನೆಯ ಘಂಟೆಗಳನ್ನು 
ಹೊಡೆದನು. ಬೆಳಿಗ್ಗೆ ಏಳುಘ೦ಟೆಯಹೊತ್ತಿಗೆ ಪ್ಯಾರಿಸ್ಸಿನಲ್ಲೆಲ್ಲಾ ರಾಜನು 
ಓಡಿಹೋದನೆಂಬ ಗುಲ್ಲು ಹರಡಿತ). ಎಂಟು ಘಂಟೆಯ ಹೊತ್ತಿಗೆ ಜನ 
ಗಳು ತಂಡೋಪತಂಡವಾಗಿ ಟಯರ್ ಅರಮನೆಗೆ ನುಗ್ಗಿ ದರು. 
ಲಫಾಯ , ಬೇಲಿ ಮುಂತಾದವರು ಅರಮನೆಗೆ ಬಂದು ನೋಡಿದರು. 
ಎಲ್ಲರಿಗೂ ಗಾಬರಿಯಾಯಿತು. ಲಫಾಯಟ್ಟನು ಕೂಡಲೇ ನ್ಯಾಷನಲ್‌ ಗಾರ್ಡು 
ಗಳನ್ನು ದಿಕ್ಕು ದಿಕ್ಕುಗಳಿಗೂ ಓಡಿಸಿ ರಾಜನನ್ನು ಸಜೀವವಾಗಿಯೋ ನಿರ್ಜೀವ 
ಗಿಯೋ ಹಿಡಿದು ತರಬೇಕೆಂದು ಆಜ್ಞಾಪಿಸಿದನು . ಸಾಮಾನ್ಯ ಜನಗಳು ಅರ 
ಮನೆಗೆ ನುಗ್ಗಿ ಬೇಕಾದಷ್ಟು ಹಾವಳಿಯನ್ನು ಮಾಡಿದರು. ಅರಮನೆಯ 
ಬಾಗಿಲಿಗೆ ಯಾರೋ ತುಂಟರು : ಟು ಲೆಟ್ ” ಎಂದರೆ : ಬಾಡಿಗೆಗೆ ” ಎಂಬ 
ಚಿಟಿಯನ್ನ೦ಟಿಸಿದರು . ಈ ಮಧ್ಯೆ ಅಸೆಂಬ್ಲಿ ಯು ಸೇರಿ ರಾಜನನ್ನು ಪತ್ತೆ 
ಮಾಡಿ ಹಿಡಿದು ತರುವವರೆಗೆ ಸಭೆಯನ್ನು ಮು೦ದರಿಸಬಾರದೆಂದು ನಿನ್ನ 
ರ್ಷೆಯಾಯಿತು. ರಾಜನು ಹಿಡಿಯಲ್ಪಟ್ಟನೆಂಬ ಸಂಗತಿಯು ಇಪ್ಪತ್ತುನಾಲ್ಕ 
ನೆಯ ತಾರೀಖಿನವರೆಗೆ ಪ್ಯಾರಿಸ್ಸಿಗೆ ಗೊತ್ತಾಗಲಿಲ್ಲ. ಕೂಡಲೇ ಅಸೆಂಬ್ಲಿ 
ಯಿಂದ ಪೇಟಿರ್ಯ, ಬಾರ್ನನೆ ಮತ್ತು ನೋಬರ್‌ ಎಂಬ ಮೂರು ಪ್ರತಿ 
ನಿಧಿಗಳು ರಾಜನನ್ನು ದಾರಿಯಲ್ಲಿ ಎದುರುಗೊಳ್ಳಬೇಕೆಂದು ಕಳುಹಿಸಲ 
ಟ್ಟರು. ಈ ಮೂರು ರಾಜನನ್ನು ಲಾಕಾನೆ ಎಂಬ ಹಳ್ಳಿಯಲ್ಲಿ ಎದುರು 
ಗೊಂಡರು. 

ರಾಜನು ಪ್ಯಾರಿಸ್ಸನ್ನು ಬಿಟ್ಟ ರಾತ್ರಿ ಇನ್ನೂ ಕೆಲವು ಅಚಾತುರಗ 
ಳನ್ನು ಮಾಡಿದ್ದನು. ತಾನು ಬಿಡುವ ರಾತ್ರಿ ಒಂದು ಪತ್ರವನ್ನು ಅರಮನೆ 
ಯಲ್ಲಿ ಬಿಟ್ಟು ಹೋಗಿದ್ದನು. ಅಸೆಂಬ್ಲಿಯ ಸುಧಾರಣೆಗಳಿಗೆ ತಾನು ಕೊಟ್ಟ 
ಒಪ್ಪಿಗೆಗಳೆಲ್ಲಾ ಇಚ್ಛೆಯಿಂದ ಕೊಡಲ್ಪಟ್ಟದ್ದಲ್ಲವೆಂದೂ , ಬಲಾತ್ಕಾರದಿಂದ 


ಪ್ಯಾರಿಸ್ಸಿನಿಂದ ಓಡಿಹೋಗಲು ರಾಜನ ಪ್ರಯತ್ನ 
ತೆಗೆದುಕೊಳ್ಳಲ್ಪಟ್ಟನೆಂದೂ , ಈಗ ತಾನು ಅವುಗಳನ್ನು ರದ್ದು ಮಾಡಿರುವು, 
ದಾಗಿಯೂ ಆ ಪತ್ರದಲ್ಲಿ ಬರೆದಿತ್ತು . ಅಸೆಂಬ್ಲಿಯು ಅರಮನೆಯ ಶೋಧನೆ 
ಯನ್ನು ನಡೆಸಿದಾಗ ಈ ಕಾಗದವು ಅವರ ಕೈಗೆ ಸಿಕ್ಕಿತು ಇದನ್ನು 
ನೋಡಿದ ಕೂಡಲೇ ಅಸೆಂಬ್ಲಿಯ ಮೆಂಬರುಗಳಿಗೆ ಬಹಳ ಕ್ರೋಧಾವೇಶ 
ವುಂಟಾಯಿತು. 
* ರಾಜನ ಮರುಪ್ರಯಾಣವು ಅತ್ಯಂತ ದುಃಖದಿಂದ ಕೂಡಿತ್ತು . 
ದಾರಿಯ ಉದ್ದಕ್ಕೂ ಜನಗಳು ಗಾಡಿಯ ಸುತ್ತಲೂ ಮನಸ್ಸಿಗೆತೋಚಿದಂತೆ 
ರಾಜನನ್ನೂ , ರಾಣಿಯನ್ನೂ ವಿಧವಿಧವಾಗಿ ಬಯ್ಯುತ್ತಾ , ಮೂದಲಿಸುತ್ತಾ 
ಬರುತ್ತಿದ್ದರು. ಒಂದು ಊರಿನಲ್ಲಿ ಕೆಲವು ಪಟಂಗರು ರಾಜನ ಮುಖದ 
ತುಂಬಾ ಉಗುಳಿದರು . ರಾಜನು ನಿಶ್ಚಲವಾಗಿ ಕುಳಿತಿದ್ದನು. ರಾಣಿಯು 
ತಲೆ ತಗ್ಗಿಸಿಕೊಂಡು ಕಣ್ಣೀರು ಸುರಿಸುತ್ತಿದ್ದಳು. ೨೫ ನೆ ತಾರೀಖು 
ಸಾಯಂಕಾಲ ರಾಜನು ಬಹಳ ಗಾಬರಿಯಿಂದ ಪ್ಯಾರಿಸ್ಸನ್ನು ಪ್ರವೇಶಿಸಿ 
ದನು. ಅಸೆಂಬ್ಲಿಯ ಕಟ್ಟು ಪಾಡಿನಂತೆ ರಾಜನಿಗೆ ವಿರೋಧವಾಗಿಯೂ , 
ಅವನಿಗೆ ಪ್ರತಿಕೂಲವಾಗಿಯೂ ಯಾವ ಪ್ರದರ್ಶನವೂ ನಡೆಯಲಿಲ್ಲ. ನ್ಯಾಷ 
ನಲ್ ಗಾರ್ಡಿನವರು ರಾಜನು ಹೋಗುವ ದಾರಿಯಲ್ಲಿ ಸ್ಮಶಾನಯಾತ್ರೆಯ 
ಸಂದರ್ಭದಲ್ಲಿ ಮಾಡುವಂತೆ ಶಸ್ತ್ರಗಳನ್ನು ಕಲೆಕೆಳಗಾಗಿ ಹಿಡಿದುಕೊಂಡು 
ನಿಂತಿದ್ದರು. ರಾತ್ರಿ ಏಳು ಘಂಟೆಗೆ ರಾಜನೂ ರಾಣಿಯೂ ಅರಮನೆಯನ್ನು 
ಸೇರಿದರು . ಅಂತೂ ಈ ಪ್ರಕರಣವು ಬಹಳ ದುಃಖದಲ್ಲಿ ಪರ್ಯವಸಾನ 
ವಾಯಿತು. ಈ ದುರ್ಘಟನೆಯಿಂದ ಪ್ರಾನ್ಸಿನ ಮತ್ತು ಪ್ಯಾರಿಸ್ಸಿನ ಜನರ 
ಳಿಗೆ ರಾಜನ ಮೇಲಿದ್ದ ಗೌರವವೂ ಪ್ರೀತಿಯ ಸಂಪೂರ್ಣವಾಗಿ ಅಳಿಸಿ: 
ಹೋದುವು. 


KV , 
ಚಾಂಪ್ ಡೆ ಮಾರ್ಸಿನಲ್ಲಿ ಕೊಲೆ, 
ತಪ್ಪಿಸಿಕೊಂಡು ಹೋಗಿದ್ದ ರಾಜನನ್ನು ಏನುಮಾಡಬೇಕು ಎಂಬ 
ಪ್ರಶ್ನೆಯು ಅಸೆಂಬ್ಲಿ ಯ ಮುಂದೆಯೂ ಪ್ಯಾರಿಸ್ಸಿನ ಮುನಿಸಿಪಾಲಿಟಿಯ 
ಮುಂದೆಯೂ ಬಂದವು. ಕೆಲವರ ಅಭಿಪ್ರಾಯದಲ್ಲಿ ರಾಜನ ತಪ್ಪಿಗೆಲ್ಲಾ ಅವನ 
ಮಂತ್ರಿಗಳನ್ನು ಹೊಣೆಗಾರರನ್ನಾಗಿ ಮಾಡುವ ಇಂಗ್ಲೆಂಡಿನ ಪದ್ದತಿಯನ್ನು 
ಅನುಸರಿಸಬೇಕೆಂಬುದಾಗಿತ್ತು . ಇತರರ ಅಭಿಪ್ರಾಯದಲ್ಲಿ ರಾಜನೇ ತನ್ನ 
ಕೆಲಸಗಳಿಗೆ ಹೊಣೆಗಾರ. ಆದುದರಿಂದ ಅವನನ್ನು ಬಿಟ್ಟು ಇತರರನ್ನು ಶಿಕ್ಷೆ 
ಸುವುದು ಸರಿಯಲ್ಲ” ಎಂಬುದಾಗಿದ್ದಿತು. ಎರಡನೆಯ ಅಭಿಪ್ರಾಯದವರು 
ಇನ್ನೂ ಬಹಳದೂರಹೋಗಿದ್ದರು, ಅವರಿಗೆ ರಾಜನನ್ನು ಸಿಂಹಾಸನದಿಂದಿ, 
ಆಸಿ ಶಿಕ್ಷೆಗೆ ಗುರಿಮಾಡಿ ಫ್ರಾನ್ಸಿನಲ್ಲಿ ಪ್ರಜಾಪ್ರಭುತ್ವವನ್ನು ಸ್ಥಾಪಿಸಬೇಕೆಂ 
ಬುದಾಗಿತ್ತು . ಆದರೆ ಅಸೆಂಬ್ಲಿಯ ಬಹುಮತವು ರಾಜನನ್ನು ನಿರ್ದೋಷಿ 
ಯೆಂದು ತೀರ್ಪುಮಾಡಿ ಇತರರನ್ನು ಶಿಕ್ಷಿಸಬೇಕೆಂದು ತೀರಾನಿಸಿತು. ಅಸೆಂ 
ಬ್ಲಿಯಲ್ಲಿ ಅಲ್ಪ ಸಂಖ್ಯೆಯಲ್ಲಿದ್ದ ರ್ಡ್ಯಾರ್ಟ, ರಾಬಸ್ಪಿಯರ್‌ ಮುಂತಾದವರು 
ರಾಜನನ್ನೆ ಶಿಕ್ಷೆಗೆ ಗುರಿಮಾಡಬೇಕೆಂದು ವಾದಿಸಿದರು. ಈ ಅಭಿಪ್ರಾಯಕ್ಕೆ 
ಅಸೆಂಬ್ಲಿಯಲ್ಲಿ ಬಹುಮತವು ದೊರೆಯದಿದ್ದರೂ , ಪ್ಯಾರಿಸ್ಸಿನ ಜನಸಮುದಾ 
ಯದಲ್ಲಿ ಮನ್ನಣೆಯನ್ನು ಪಡೆಯಿತು. ರ್ಡ್ಯಾಟನ್ನನು ಈ ಅಭಿಪ್ರಾಯವನ್ನು 
ಪ್ರಚಾರಮಾಡಿ ಮಹಾ ಜನಗಳ ಒಂದು ದೊಡ್ಡ ಅರ್ಜಿಯನ್ನು ತಯಾರು 
ಮಾಡಿದನು . ೧೭೯೧ನೆ ಜುಲೈ ಹದಿನೇಳನೆಯ ತಾರಿಖಿನ ದಿವಸ ಬ್ಯಾಸ್ಟಿ 
ಲೇಯ ವಾರ್ಷಿಕೋತ್ಸವವನ್ನು ನಡೆಸದೆ ಚಾಂಪ್ ಡೆ ಮಾರ್ಸ್ ಎಂಬಲ್ಲಿ 
ರಾಷ್ಟ್ರ ಮೂರ್ತಿಯ ಹತ್ತಿರ ಅರ್ಜಿದಾರರೆಲ್ಲರೂ ಕಲೆತು ರ್ಡ್ಯಾಟನ್ನನ ಅರ್ಜಿಗೆ 
ತಮ್ಮ ರುಜುಗಳನ್ನು ಹಾಕಬೇಕೆಂದು ನಿಷ್ಕರ್ಷೆಯಾಯಿತು. ಜನಗಳೆಲ್ಲರೂ 
ಅಲ್ಲಿ ಬಂದು ಸೇರಲಾರಂಭಿಸಿದರು. 

ಮುನಿಸಿಪಲ್ ಅಧ್ಯಕ್ಷನಾದ ಬೇಲಿಯೂ ನ್ಯಾಷನಲ್ ಗಾರ್ಡಿನ 
ಮುಖ್ಯಸ್ಥನಾದ ಲಫಾಯಟ್ಟನ್ನೂ ಈ ಅರ್ಜಿಯನ್ನೂ ಪ್ರದರ್ಶನವನ್ನೂ ಒಪ್ಪ 


ಚಾಂಪ್ ಡೆ ಮಾರ್ಸಿನಲ್ಲಿ ಕೊಲೆ 
ಲಿಲ್ಲ. ಚಾ೦ಪ್ ಡೆ ಮಾರ್ಸ್‌ನಲ್ಲಿ ಜನಗಳು ಸೇರಕೂಡದೆಂದೂ , ಹಾಗೆ ಸೇರಿ 
ದರೆ ಅವರನ್ನು ಬಲಾತ್ಕಾರವಾಗಿ ಚದುರಿಸಲಾಗುವುದೆಂದೂ , ಬೇಲಿಯು ಪ್ರಕ 
ಟಣೆಯನ್ನು ಹೊರಡಿಸಿದನು. ಆದಾಗ್ಯೂ ಈ ಪ್ರಕಟನೆಯನ್ನು ಲಕ್ಷಿಸದೆ ಜುಲೈ 
ಹದಿನೇಳನೆಯ ತಾರೀಖಿನ ಬೆಳಿಗ್ಗೆ ಚಾಂಪ್ ಡೆ ಮಾರ್ಸಿನಲ್ಲಿ ಬೇಕಾದಷ್ಟು 
ಕೂಟವು ಸೇರಿತ್ತು . ಗಂಡಸರೂ , ಹೆಂಗಸರೂ , ಮಕ್ಕಳೂ , ಬಹುವಾಗಿ ಬಂದಿ 
ದ್ದರು. ಸ್ವಲ್ಪ ಹೊತ್ತಿನವರೆಗೆ ಅರ್ಜಿಗೆ ರುಜುಹಾಕುವ ಕೆಲಸವು ನಡೆಯಿತು, 
ಈ ಮಧ್ಯೆ ರಾಷ್ಟ್ರ ವಿಗ್ರಹದ ಕೆಳಗಡೆ ಒಬ್ಬ ಕ್ಷೌರದವನೂ , ಒಬ್ಬ ನಿವೃತ್ತ 
ಸಿಪಾಯಿಯೂ ಅವಿತುಕೊಂಡಿದ್ದರು. ಅವರು ಅಲ್ಲಿ ಏಕೆ ಇದ್ದರೋ ಏನೋ ? 
ಜನಗಳು ಅವರನ್ನು ನೋಡಿcc ಓ ಹೊ ! ಯಾರೋ ಇಲ್ಲಿ ಅವಿತುಕೊಂಡಿ 
ದ್ದಾರೆ ! ವಿಗ್ರಹವನ್ನು ಉರುಳಿಸಬೇಕೆಂದು ಪ್ರಯತ್ನಿ ಸುವ ಹಾಗೆ ಕಾಣಿಸು 
ತದೆ. ” ಎಂದು ಹೇಳಿ ಅವರಿಬ್ಬರನ್ನೂ ದರದರನೆ ಹೊರಗೆಳೆದು ತುಂಡುತುಂ 
ಡಾಗಿ ಸೀಳಿದರು . ಇದಾದ ಮೇಲೆ ಜನಗಳಲ್ಲಿ ಉದ್ರೇಕವೂ ಗಲಾಟೆಯ 
ಜಾಸ್ತಿಯಾದವು. ತನ್ನ ಪ್ರಕಟನೆಗೆ ವಿರೋಧವಾಗಿ ಜನಗಳು ಚಾಂಪ್ ಡೆ 
ಮಾರ್ಸಿನಲ್ಲಿ ಸೇರಿ ಗಲಾಟೆಮಾಡುತ್ತಿರುವುದನ್ನು ಕ೦ಡು ಮುನಿಸಿಪಲ್ 
ಅಧ್ಯಕನಾದ ಬೇಲಿಯು, ಲಫಾಯಟ್ ಮತ್ತು ನ್ಯಾಷನಲ್ ಗಾರ್ಡಿನೊಡನೆ 
ಬಂದು ಜನಗಳನ್ನು ಚದುರ ಬೇಕೆಂದೂ ಇಲ್ಲದಿದ್ದರೆ ಗುಂಡು ಹಾರಿಸಿ 
ಚದುರಿಸುವುದಾಗಿಯೂ ಸಾರಿಸಿದನು, ಜನಗಳೆಲ್ಲರಿಗೂ ಈ ಮಾತು 
ಕೇಳಿತೋ ಇಲ್ಲವೋ , ಅಂತೂ ಕೆಲವರು ನಕ್ಕರು. ಜನಗಳು ಅಲ್ಲಿಯೇ 
ನಿಂತರು . ಬೇಲಿಯು ಗುಂಡು ಹಾರಿಸಲು ಆಜ್ಞಾಪಿಸಿದನು, ಒಂದೇ ಕ್ಷಣದಲ್ಲಿ 
ಸುಮಾರು ಇಪ್ಪತ್ತು ಪ್ರೇಕ್ಷಕರು ಸತ್ತು ಬಿದ್ದ ರು , ಜನಗಳು ಓಡಲಾರಂಭಿ 
ಸಿದರು , ನೂಕುನುಗ್ಗಲಿನಿಂದಲೂ ಗುಂಡಿನೇಟಿನಿಂದಲೂ ಆ ದಿನ ಮುನ್ನೂರು 
ಜನಗಳಿಗಿಂತ ಹೆಚ್ಚಾಗಿ ಸತ್ತರು ಈ ದುರ್ಘಟನೆಯು ಫ್ರಾನ್ಸಿನ ಇತಿಹಾಸ 
ದಲ್ಲಿ ಚಾ೦ಪ್ ಡೆ ಮಾರ್ಸಿನ ಕೊಲೆ ಎಂಬುದಾಗಿ ಪ್ರಸಿದ್ದವಾಗಿದೆ. * 


ಅಸೆಂಬ್ಲಿಯು ಬೇಲಿ ಮತ್ತು ಲಫಾಯಟ್ಟನ ನಡತೆಯನ್ನು ಪ್ರಶಂಸೆ 
ಮಾಡಿದರೂ ಜನಸಾಮಾನ್ಯದಲ್ಲಿ ಈ ಕೊಲೆಯು ಬಹಳ ಅಸಮಾಧಾನ 
ವನ್ನುಂಟುಮಾಡಿತು. ಅಸೆಂಬ್ಲಿಯು ಜನಗಳ ಪ್ರೀತಿವಿಶ್ವಾಸಗಳನ್ನು ಕಳೆ 


ಚಾಂಸ್ ಡೆ ಮಾರ್ಸಿನಲ್ಲಿ ಕೊಲೆ 


ದುಕೊಳ್ಳುತ್ತಾ ಬಂದಿತು, ಚಾಂಪ್ ಡೆ ಮಾರ್ಸಿನ ಅರ್ಜಿಗೆ ಪ್ರೋತ್ಸಾಹಮಾ 
ಡಿದವರನ್ನೆಲ್ಲಾ ಶಿಕ್ಷೆಗೆ ಗುರಿಮಾಡಬೇಕೆಂಬುದಾಗಿ ಅಸೆಂಬ್ಲಿಯಲ್ಲಿ ಒಂದು 
ಠರಾವು ತರಲ್ಪಟ್ಟಿತು. ಆದರೆ ರಾಬಸ್ಪಿಯರ್ ಎಂಬುವನು ಈ ಠರಾವನ್ನು 
ತೀವ್ರವಾಗಿ ಖಂಡಿಸಿದನು. ಆ ಠರಾವಿಗೆ ಬಹುಮತವು ದೊರೆಯಲಿಲ್ಲ. ರಾಜ 
ನನ್ನು ಸಿಂಹಾಸನದಿಂದಳಿಸಬೇಕೆಂದು ಅರ್ಜಿಗೆ ಪ್ರೋತ್ಸಾಹಿಸಿದ ಉಗ್ರಪಕ 
ದವರಾದ ರ್ಡ್ಯಾಟನ್ , ಮ್ಯಾರಟ್ , ಕ್ಯಾಮಿಲೆ ಮುಂತಾದವರು ಕೆಲವು ಕಾಲ 
ಪ್ಯಾರಿಸ್ಸನ್ನು ಬಿಟ್ಟು ಓಡಿದರು . 


XVI 


ಹಳೆ ಯ ಅಸೆಂಬ್ಲಿಯ ಅಸ್ತ್ರ - ಹೊಸ ಅಸೆಂಬ್ಲಿಯ 

ಉದಯ . 


೧೭೯೧ ನೆ ಆಗಸ್ಟ್ ೫ನೆ ತಾರೀಖಿನಲ್ಲಿ ಥೇರೆ ಎಂಬುವನು ರಾಜ್ಯಾಂಗ 
ರಚನೆಯ ವರದಿಯನ್ನು ಅಸೆಂಬ್ಲಿ ಯ ಮುಂದಿಟ್ಟನು, ಆಗಸ್ಟ್ ೩೦ ರಲ್ಲಿ 
ಅದರ ಪುನರ್ವಿಮರ್ಶೆಯಾಯಿತು, ಸೆಪ್ಟೆ೦ಬ ನ೦ರಲ್ಲಿ ಪೂರ್ತಿಯಾದ 
ರಾಜ್ಯಾಂಗರಚನೆಯು ಪ್ರಕಟವಾಯಿತು. ಅಸೆಂಬ್ಲಿಯ ಅರವತ್ತು ಸದ 
ಸ್ಯರ ಒಂದು ರಾಯಭಾರವು ರಾಜನಿಗೆ ಇದನ್ನು ಸಮರ್ಪಿಸಿತು. ರಾಜನು 
ಈ ರಾಯಭಾರವನ್ನು ಬಹಳ ಸೌಜನ್ಯತೆಯಿಂದ ಸ್ವೀಕರಿಸಿ ತಾನೆ ಅಸೆಂಬ್ಲಿಗೆ 
ಬಂದು ಎಲ್ಲಾ ಸದಸ್ಯರ ಮುಂದೆಯೂ ಅದಕ್ಕೆ ಪ್ರಮಾಣವನ್ನು ಮಾಡುವು 
ದಾಗಿ ತಿಳಿಸಿದನು. ಸೆಪ್ಟೆಂಬರ್‌ ನಾಲ್ಕರಲ್ಲಿ ರಾಜನು ಅಸೆಂಬ್ಲಿಗೆ ಬಂದು 
ಹೊಸ ರಾಜ್ಯಾಂಗರಚನೆಗೆ ತನ್ನ ವಿಧೇಯತೆಯನ್ನು ಪ್ರತಿಜ್ಞೆ ಮಾಡಿದನು. 
ಈ ಸಂತೋ ಷಾರ್ಥವಾಗಿ ಊರಲ್ಲೆಲ್ಲಾ ಅಸೆಂಬ್ಲಿಯ ಅಪ್ಪಣೆಯಂತೆ ಮೆರವ 
ಣಿಗೆಗಳೂ , ದೀಪೋತ್ಸವಗಳೂ ಆದುವು. ಅನೇಕ ಕೈದಿಗಳು ಬಿಡುಗಡೆ 
ಮಾಡಲ್ಪಟ್ಟರು. ರಾಜನಿಗೆ ತಪ್ಪಿಸಿಕೊಂಡು ಹೋಗಲು ಸಹಾಯ ಮಾಡಿ 
ದವರೆಲ್ಲರೂ ವಿಚಾರಣೆಯಿಂದ ಖುಲಾಸೆಯಾದರು, ಎಲ್ಲೆಲ್ಲಿಯೂ ಸಂತೋ 
ಷವೇ ಸಂತೋಷ, ಕ್ರಾ೦ತಿಯು ಕೊನೆಗೊಂಡಿತು. ಹೊಸ ರಾಜ್ಯಾಂಗ 
ರಚನೆಯು ಸ್ಥಾಪನೆಯಾಯಿತು. ನವಯುಗವು ಅ೦ಕುರಿಸಿತು. ಎಂದು 
ಎಲ್ಲರೂ ಹೇಳುವವರೆ' ಅದರು . 


ನ್ಯಾಷನಲ್ ಅಸೆಂಬ್ಲಿಯು ತಾನು ಟೆನ್ನಿಸ್ ಕೋರ್ಟಿನಲ್ಲಿ ಪ್ರತಿ ಜೆ 
ಮಾಡಿದಂತೆ ಫ್ರಾನ್ಸಿಗೆ ಬಂದು ಹೊಸರಾಜ್ಯಾಂಗರಚನೆಯನ್ನು ಕೊಟ್ಟು , 
ರಾಜನನ್ನು ಅದಕ್ಕೆ ವಿಧೇಯನನ್ನಾಗಿ ಮಾಡಿಸಿ ವಿರಮಿಸಿತು. ನ್ಯಾಷನಲ್ 
ಅಸೆಂಬ್ಲಿಯು ೧೨೦೦ ಜನಗಳನ್ನೊಳಗೊಂಡು ೨೯ ತಿಂಗಳುಗಳ ಕಾಲ 


ಹಳೆಯ ಅಸೆಂಬ್ಲಿಯ ಅಸ್ತ್ರ -ಹೊಸ ಅಸೆಂಬ್ಲಿಯ ಉದಯ 


೬೫ ? 


ಅನೇಕ ತೊಂದರೆಗಳಿಗೆ ಸಿಕ್ಕಿದಾಗ್ಯೂ ಸ್ಪಿರಸಂಕಲ್ಪದಿಂದ ತನ್ನ ಕರ್ತವ್ಯ 
ವನ್ನು ನಿರ್ವಹಿಸಿತು - ಈ ಅಸೆಂಬ್ಲಿ ಯು ಸೆಪ್ಟೆಂಬರ್ ಮೂವ್ವತ್ತರಲ್ಲಿ ಅ೦ತ 
ರ್ಧಾನವಾಯಿತು. ಅದು ವಿರಮಿಸುವಾಗ ಬೇಲಿ ಮುಂತಾದವರಿಗೆ ಧನ್ಯ 
ವಾದಗಳು ಕೊಡಲ್ಪಟ್ಟು ವು. ಆದರೆ ಎಲ್ಲರಿಗಿಂತಲೂ ಹೆಚ್ಚಾಗಿ, ರಾಬ 
ಸ್ಪಿಯರ್ ಮತ್ತು ಪೇಟಿರ್ಯ ಎಂಬ ಸದಸ್ಯರುಗಳು ಪ್ರಜಾನುರಾಗಕ್ಕೆ 
ಪಾತ್ರರಾಗಿ ಮೆರವಣಿಗೆಯಲ್ಲಿ ಒಯ್ಯಲ್ಪಟ್ಟರು. ಇವರು ಎಲ್ಲ 


- ಹೊಸ ಅಸೆಂಬ್ಲಿ ಯು , ಲೆಜಿಸ್ಟ್ರೇಟಿವ್ ಅಸೆಂಬ್ಲಿ ಎಂಬ ಹೆಸರಿನಿಂದ 
ಅಕ್ಟೋಬರ್ ಮೊದಲನೆಯ ತಾರೀಖಿನಿಂದ ಕೆಲಸಮಾಡಲು ಉಪಕ್ರಮಿಸಿತು. 
ಹಿಂದಿನ ಅಸೆಂಬ್ಲಿಯಲ್ಲಿದ್ದವರು ಒಬ್ಬರೂ ಇದರಲ್ಲಿರಲಿಲ್ಲ. ಹೊಸ ನಿಬಂಧನೆ 
ಗಳಂತೆ ಹಿಂದಿನ ಅಸೆಂಬ್ಲಿಯಲ್ಲಿದ್ದವರಿಗೆ ಮಂತ್ರಿಮಂಡಲದಲ್ಲಿ ಪದವಿ 
ಯನ್ನು ಸ್ವೀಕರಿಸುವುದಕ್ಕಾಗಲಿ ಅಥವಾ ಹೊಸ ಅಸೆಂಬ್ಲಿಗೆ ಚುನಾವಣೆಗೆ 
ನಿಲ್ಲುವುದಕ್ಕಾಗಲಿ ಅಧಿಕಾರವಿರಲಿಲ್ಲ. ಹಿಂದಿನ ಸಭೆಯ ಮೆಂಬರುಗಳಾದ , 
ಕ್ರಾಂತಿಯ ನಿರ್ಮಾಣದಲ್ಲಿ ಮುಖ್ಯ ಪಾತ್ರವಹಿಸಿ ಅನುಭವ ಹೊಂದಿದ 
ರಾಬಸ್ಪಿಯರ್ , ಲಫಾಯ ಮುಂತಾದವರು ಹೊಸ ಅಸೆಂಬ್ಲಿಯಲ್ಲಿರ 
ಲಿಲ್ಲ. ಈ ರೀತಿಯಾಗಿ ಹೊಸ ಅಸೆಂಬ್ಲಿಯಲ್ಲಿ ರಾಜ್ಯಾಂಗರಚನೆಯನ್ನು 
ನಿರ್ವಹಿಸುವ ಅನುಭವಶಾಲಿಗಳೂ , ದಕ್ಷರೂ ಯಾರೂ ಇಲ್ಲದ ಹಾಗಾ 
ಯಿತು. ಆದಾಗ್ಯೂ , ಈ ಸದಸ್ಯರ ದೇಶಾಭಿಮಾನವೂ , ಉತ್ಸಾಹವೂ 
ಅಸದೃಶವಾಗಿದ್ದವು. ರಾಜ್ಯಾಂಗರಚನೆಯ ಪ್ರಕಾರ ಈ ಅಸೆಂಬ್ಲಿ ಯ 
ಅವಧಿಯು ಎರಡು ವರ್ಷಗಳ ಕಾಲ ಇರತಕ್ಕದ್ದೆಂದು ವಿಧಾಯಕವಾಗಿತ್ತು . 
ಆದರೆ ಅನೇಕ ಕಾರಣಗಳಿಂದ ಎರಡನೆಯ ಅಸೆಂಬ್ಲಿಯು ಒಂದು ವರ್ಷದೊ 
“ಳಗೇ ಮುಕ್ತಾಯಕ್ಕೆ ಬರಬೇಕಾಯಿತು ಈ ಸಭೆಯಲ್ಲಿ ೭೪೫ ಜನ ಚುನಾ 
ಯಿತ ಸದಸ್ಯರಿದ್ದರು. ಈ ಪೈಕಿ ೪೦೦ ಕ್ಕಿಂತಲೂ ಹೆಚ್ಚಾಗಿ ಲಾಯರು 
'ಗಳೇ ಇದ್ದರು. ಅವ್ಯವಹಾರವಾದ ವಿಷಯಗಳ ಮೇಲೆ ಶುಷ್ಕವಾದ 
ಚರ್ಚೆಯು ಹೇರಳವಾಗಿ ನಡೆಯುತ್ತಿತ್ತು . ಈ ಅಸೆಂಬ್ಲಿಗೆ ರಾಜನ ಮೇಲಾ 
ಗಲೀ ಅವನ ಮಂತ್ರಿಮಂಡಲದ ಮೇಲಾಗಲಿ ಏನೂ ಅಧಿಕಾರವಿರ 
ಲಿಲ್ಲ, ರಾಜನು ಈ ಅಸೆಂಬ್ಲಿಯನ್ನು ಗೌರವದಿಂದ ಕಾಣುತ್ತಲೂ ಇರಲಿಲ್ಲ . 


೬೬ ಹಳೆಯ ಅಸೆಂಬ್ಲಿಯ ಅಸ್ತ್ರ - ಹೊಸ ಅಸೆಂಬ್ಲಿಯ ಉದಯ 
ಅದರ ಎಷ್ಟೇ ತೀರ್ಮಾನಗಳನ್ನು ರಾಜನು ತೃಣೀಕರಿಸುತ್ತಿದ್ದನು. ಈ 
ರೀತಿಯಾಗಿ ರಾಜನೊಂದುಕಡೆ, ಅಸೆಂಬ್ಲಿ ಯೊ೦ದುಕಡೆ, ಹೀಗಾಗಿ ರಾಜ್ಯವು 
ಇನ್ನೂ ಅನಾಯಕ ಸ್ಥಿತಿಗೆ ಬರಲವಕಾಶವಾಯಿತು. ಈ 

ರ ಈ ಅಸೆಂಬ್ಲಿ ಯು ಸೇರಿದ ಮೊದಲನೆಯ ದಿನವೇ ಅದರ ಒಂದು 
ರಾಯಭಾರವು ರಾಜನ ಭೇಟಿಗಾಗಿ ಹೋಗಿತ್ತು . ರಾಜನು ಅದನ್ನು 
ಅಷ್ಟು ಗೌರವದಿಂದ ಕಾಣಲಿಲ್ಲ. ಅಸೆಂಬ್ಲಿಗೆ ಸ್ವಲ್ಪ ಕೋಪಬಂತು ಆರಂಭ 
ದಲ್ಲಿಯೇ ರಾಜನಿಗೂ ಅಸೆಂಬ್ಲಿ ಗೂ ಘರ್ಷಣವು ಉಂಟಾಯಿತು. ರಾಜನ 
ಮಂತ್ರಿಗಳ ಖಂಡನೆ, ರಾಜನ ಕಡೆಯವರಿಗೆ ಶಿಕ್ಷೆ , ಈ ಕೆಲಸಗಳಲ್ಲಿ ಅಸೆಂ. 
ಬಿ ಯು ತೊಡಗಿತು. ಅನಂತರ ಆ 


ಈ ಹೊಸ ರಾಜ್ಯಾಂಗರಚನೆಯು ಜಯಪ್ರದವಾಗಿ ಕೆಲಸಮಾಡಲು 
ಫೆ೦ಚ್ ಜನರೂ , ಫ್ರೆಂಚ್ ರಾಜನೂ , ಫ್ರೆಂಚ್ ಶ್ರೀಮಂತರೂ ಮತ್ತು 
ಯೂರೋಪಿನ ಹೊರಪ್ರಪಂಚವೂ ವಿಫ್ಟ್ ಕಾರಿಗಳಾದವು. ಫ್ರಾನ್ಸಿನಲ್ಲಿ 
ಅಶಾ೦ತಿಯು ಹೆಚ್ಚಿತು ಜನಗಳಿಗೆ ತಿನ್ನಲು ರೊಟ್ಟಿರಲಿಲ್ಲ. ಶ್ರೀಮಂ 
ತರಿಗೆ ಕಾಫಿಗೆ ಬೇಕಾದ ಸಕ್ಕರೆಯು ದೊರೆಯುತ್ತಿರಲಿಲ್ಲ. ಪಾದ್ರಿಗಳು 
ಹೊಸ ರಾಜ್ಯಾಂಗರಚನೆಗೆ ವಿಧೇಯತೆಯನ್ನು ತೋರಿಸದೆ ವಿರೋಧವನ್ನಾ 
ಚರಿಸುತ್ತಿದ್ದರು. ರಾಜನು ಇಂತಹ ಪಾದ್ರಿಗಳನ್ನು ಸಮರ್ಥನೆ ಮಾಡು 
ತಿದನು. ರಾಣಿಯ ಫ್ರಾನ್ಸಿನ ಹೊರಗಿರುವ ತನ್ನ ಸ್ನೇಹಿತರ ಮತ್ತು 
ಹಿತೈಷಿಗಳ ಮುಖಾಂತರ ಪಿತೂರಿ ನಡೆಸಿ ಕ್ರಾಂತಿಗೆ ವಿರೋಧವಾಗಿ ಕಾರ್ಯ 
ಭಾಗ ನಡೆಸುತ್ತಿದ್ದಳು. ' ಅಸೆಂಬ್ಲಿಯಲ್ಲಿ ಮೂರು- ನಾಲ್ಕು ಪಂಗಡಗಳಾಗಿ, 
ಒಂದು ಪ್ರಶ್ನೆಯ ಮೇಲಾದರೂ ಸರ್ವಾನುಮತವು ದೊರೆಯುತ್ತಿರಲಿಲ್ಲ 
ಅಸೆಂಬ್ಲಿಯ ಹೊರಗಡೆ ಜಾಕ ರ್ಬಿಕ್ಲಬ್ ಮೊದಲಾದ ರಾಜಕೀಯ ಸಂಘ 
ಗಳು ಸ್ಥಾಪನೆಯಾಗಿ ಅಸೆಂಬ್ಲಿಗೆ ವಿರೋಧವಾಗಿ ಕಾರ್ಯಭಾಗವನ್ನು 
ನಡೆಸುತ್ತಿದ್ದು ವು. 


- ಒಟ್ಟಿನಮೇಲೆ ಫ್ರಾನ್ಸಿನ ಹೊಸ ರಾಜ್ಯಾಂಗರಚನೆಯು ಪರಿಣಾಮ 
ಕಾರಿಯಾಗಿ ಕೆಲಸಮಾಡಲು ಸಾಧ್ಯವಾಗಲಿಲ್ಲ. ರಾಜನು ದುರ್ಬಲನಾಗಿ 


ಹಳೆಯ ಅಸಂಬ್ಲಿಯ ಅಸ್ತ್ರ -ಹೊಸ ಅಸಂಬ್ಲಿಯ ಉದಯ 


೬೭ 


ದ್ದನು, ಹೊಸ ರಾಜ್ಯಾಂಗರಚನೆಯನ್ನು ತಿರಸ್ಕರಿಸುವಷ್ಟು ಶಕ್ತಿಯು ಅವ 
ನಿಗಿರಲಿಲ್ಲ. ಆದರೆ ಪ್ರಾಮಾಣಿಕವಾಗಿ ಅವನು ಅದನ್ನು ಒಪ್ಪುತ್ತಲೂ ಇರ 
ಲಿಲ್ಲ. ರಾಜನ ಸೈನ್ಯ , ಹಡಗುಗಳೂ , ನೌಕರರೂ ಎಲ್ಲಾ ಅವ್ಯವಸ್ಥೆಯಲ್ಲಿ 
ದ್ದು ವು. ಪ್ಯಾರಿಸ್ಸನ್ನುಳಿದ ಫ್ರಾನ್ಸಿನ ಇತರ ಭಾಗಗಳಲ್ಲಿಯೂ ಅಶಾಂತಿಯೂ 
ಅವ್ಯವಸ್ಥೆಯೂ ವ್ಯಾಪಿಸಿದ್ದು ವು. ಹೊಸ ರಾಜ್ಯಾಂಗರಚನೆಯು ಜಾರಿಗೆ 
ಬಂದಮೇಲೆ ಫ್ರಾನ್ನನ್ನು ಬಿಟ್ಟು ಓಡಿಹೋಗಿದ್ದ ರಾಜನ ಕಡೆಯವರನೇ 
ಕರು ಪುನಃ ಪ್ಯಾರಿಸ್ಸಿಗೆ ಹಿಂತಿರುಗಿದರು . ರಾಣಿಯು ಇವರುಗಳ ಮುಖಾಂ 
ತರ ಹೊಸ ರಾಜ್ಯಾಂಗರಚನೆಗೆ ವಿರೋಧವಾಗಿ ಪಿತೂರಿ ನಡೆಸುತ್ತಿದ್ದಳು. 
ಫ್ರಾನ್ಸಿನ ಹೊರಕ್ಕೆ ಓಡಿಹೋದ ಅನೇಕಶ್ರೀಮಂತರು ಪರಕೀಯ ರಾಜ್ಯ 
ಳೊಡನೆ ಕೌಲು ಕರಾರು ಮಾಡಿಕೊಂಡು ಕ್ರಾ೦ತಿಸರ್ಕಾರವನ್ನು ಬಗ್ಗು 
ಬಡಿಯಲು ಹವಣಿಸುತ್ತಿದ್ದರು. ರಾಣಿಯು ತನ್ನ ದೇಶವಾದ ಆಸಿಯಾ 
ದೊಂದಿಗೆ ಸಂಧಾನಗಳನ್ನು ನಡೆಸುತ್ತಿದ್ದಳು, ಆರ್ಯ ಕಮಿಟಿ ಎಂಬ 
ಒ೦ದು ಪಿತೂರಿಕಮಿಟಿಯು ಅರಮನೆಯಲ್ಲಿಯೇ ಒಳಸಂಚುಗಳನ್ನು 
ನಡೆಯಿಸುತ್ತಿತ್ತು . ಈ ರೀತಿಯಾಗಿ ಫ್ರಾನ್ಸಿನ ಒಳಗೆ ಬೇಗೆಯು 
ಬೇಯುತ್ತಿತ್ತು . 


ಜಾತಿ ತಳವರ ಪರ 


ಧರಿಸರ 


SS 


Songs , 


Soc 


ಇತಿರ 
ಆಟ - Sex Sದ 
. 
GGOಆ ದಂಡಿಸಲು XVIII ವ ದಾದವಗd CSA 

ರಾಜನಿಗೂ ಅಸೆಂಬ್ಲಿ ಗೂ ತೀಕ್ಷವಿರೋಧ 
ಓಂ ಆರಂಭದಲ್ಲಿಯೇ ಹೊಸ ಅಸೆಂಬ್ಲಿ ಗೂ ರಾಜನಿಗೂ ವಿರೋಧ ವು 
ಅಂಕುರಿಸಿತು. ರಾಜನು ಅಸೆಂಬ್ಲಿಯಿಂದ ತೀರಾನವಾದ ನಿರ್ಣಯಗಳನ್ನು 
ತಿರಸ್ಕರಿಸುತ್ತಾ ಬಂದನು, ಮುಖ್ಯವಾಗಿ ಪಾದ್ರಿಗಳ ವಿಷಯದಲ್ಲಿ ಅಸೆಂ 
ಬಿ ಯು ಮಾಡಿದ ತಿಸ್ಪ್ಯಾನಗಳನ್ನೆಲ್ಲಾ ರಾಜನು ರದ್ದು ಮಾಡುತ್ತಾ 
ಬಂದನು ಫ್ರಾನ್ಸಿನ ಹೊರಗಡೆ ಕಾ೦ತಿಸರ್ಕಾರಕ್ಕೆ ವಿರೋಧವಾಗಿ ಕಾರ್ಯ 
ಭಾಗಗಳನ್ನು ನಡೆಸುತ್ತಿದ್ದ ಶ್ರೀಮಂತರಿಗೆ ವಿರೋಧವಾಗಿ ಅಸೆಂಬ್ಲಿಯು 
ಮಾಡಿದ ತೀರಾನಗಳನ್ನು ರಾಜನು ರದ್ದು ಮಾಡಿದನು. ಅಸೆಂಬ್ಲಿಗೆ ಬಹಳ 
ಬೇಜಾರಾಯಿತು. ರಾಜ್ಯಾಂಗ ರಚನೆಯನ್ನು ಬದಲಾಯಿಸಿ ರಾಜನಿಗೆ 
ಇರುವ ವಿಟೋ ಅಧಿಕಾರವನ್ನು , ( ಅಸೆಂಬ್ಲಿಯ ತೀರಾನವನ್ನು ರದ್ದು ಮಾ 
ಡುವ ಅಧಿಕಾರ) ತಪ್ಪಿಸಬೇಕೆಂಬ ಯೋಚನೆಯು ಅಸೆಂಬ್ಲಿಗೆ ಉಂಟಾಯಿತು. 
ಅಸೆಂಬ್ಲಿಯು ರಾಜನ ಚಲನವಲನಗಳನ್ನು ಸಂದೇಹ ದೃಷ್ಟಿಯಿಂದ 
ನೋಡುತ್ತಾ ಅವನ ಸೈನ್ಯವನ್ನೂ ಅವನ ಪರಿವಾರವನ್ನೂ ಕಡಮೆಮಾಡುತ್ತಾ 
ಬಂದಿತು . 


* ಈ ಮಧ್ಯೆ ಪ್ಯಾರಿಸ್ಸಿನ ಮುನಿಸಿಪಾಲಿಟಿಯ ಹೊಸ ಚುನಾವಣೆಯ 
ನವೆಂಬರಿನಲ್ಲಿ ನಡೆದು ಜಾಕರ್ಬಿ ಕ್ಲಬ್ಬಿನವರು ಬಹು ಸಂಖ್ಯೆಯಲ್ಲಿ ಚುನಾ 
ಯಿತರಾದರು , ಪೇಟಿರ್ಯ ಎಂಬುವನು ಅಧ್ಯ ಕನಾದನು . ರ್ಡ್ಯಾರ್ಟ ಎಂಬು 
ವನು ಕೂಡಾ ಈ ಮುನಿಸಿಪಾಲಿಟಿಯಲ್ಲಿದ್ದನು. ಮುನಿಸಿಪಲ್ ಅಧ್ಯಕ್ಷ 
ನಾದ ಹೇಟಿಯನ್ನನು ಫ್ರಾನ್ಸಿನ ಜನಗಳಿಗೆ ಬಹಳ ಬೇಕಾದವನಾಗಿ ಅವರು 
ಕೇಳಿದ್ದನ್ನೆಲ್ಲಾ ಮಾಡಿಕೊಡುತ್ತಿದ್ದನು. ಪ್ಯಾರಿಸ್ಸಿನ ಜನಗಳು ಆಯುಧಗ 
ಇನ್ನು ತಯಾರುಮಾಡಿಕೊಂಡು ಶಸ್ತ್ರಸಜ್ಜಿತರಾಗಿ ತಿರುಗಬಹುದೆಂದೂ 
ಸ್ವಯಂಸೇವಕರ ತಂಡಗಳು ಏರ್ಪಡಿಸಲ್ಪಡಬಹುದೆಂದೂ ಇವನು ಅನುಮತಿ 
ಯಿತ್ತನು. 


ರಾಜನಿಗೂ ಅಸೆಂಬ್ಲಿ ಗೂ ತೀಕ್ಷ ವಿರೋಧ 
ಅಸೆಂಬ್ಲಿಯಲ್ಲಿ ಗಿರಾಂರ್ಡಿ ಎಂಬ ಪಂಗಡವು ಪ್ರಾಬಲ್ಯದಲ್ಲಿತ್ತು . ಈ 
ಪಂಗಡಕ್ಕೆ ಪರರಾಷ್ಟ್ರಗಳ ಮೇಲೆ ಯುದ್ಧವನ್ನು ಮಾಡಿ ಕ್ರಾಂತಿ ಸರ್ಕಾರದ 
ಪ್ರತಿಷ್ಠೆಯನ್ನು ಏರಿಸಬೇಕೆಂಬ ಅಪೇಕ್ಷೆಯಿತ್ತು . ನಾರ್ಬೋ್ರ ಎಂಬುವನು 
ಯುದ್ದದ ಮಂತ್ರಿಯಾಗಿ ನೇಮಿತನಾದಮೇಲೆ ದೇಶದ ಪರಿಸ್ಥಿತಿಯನ್ನು 
ವಿಮರ್ಶಿಸಿ ದೇಶದಲ್ಲಿ ಯುದ್ದಕ್ಕೆ ಸಾಕಾದಷ್ಟು ಸಿದ್ದತೆಯಿದೆ ಎಂಬುದನ್ನು 
ತೀರಾನಿಸಿದನು. ಯುದ್ಧವು ಆರಂಭವಾಗಬೇಕೆಂಬುದು ಫ್ರಾನ್ಸಿನ ಅನೇಕ 
ಪಂಗಡಗಳ ಅಭಿಪ್ರಾಯವಾಗಿತ್ತು . ರಾಣಿಗೂ ಕೂಡ ಅದು ಬೇಕಾಗಿತ್ತು . 
ಏಕೆಂದರೆ ಕ್ರಾ೦ತಿಸರ್ಕಾರವು ಸೈನ್ಯದ ಬಲವಿಲ್ಲದೆ ಸೋತು ಹೋಗುವು 
ದೆಂದೂ ಪರರಾಜರುಗಳ ಮತ್ತೂ ಶ್ರೀಮಂತರ ಸಹಾಯದಿಂದ ರಾಜನ 
ಆಧಿಪತ್ಯವನ್ನು ಫ್ರಾನ್ಸಿನಲ್ಲಿ ಪುನಃ ಸ್ಥಾಪಿಸಲು ಅವಕಾಶವಾಗುವುದೆಂದೂ 
ಅವಳಿಗೆ ಆಶೆಯಿತ್ತು . ಯುದ್ಧವು ಬೇಡವೆಂದು ಅತ್ಯುಗ್ರವಾಗಿ ವಾದಿಸಿದವರ 
ಪೈಕಿ ರಾಬಸ್ಪಿಯರನು ಅತಿಮುಖ್ಯನು ಆದರೆ ಅವನ ಮಾತಿಗೆ ಅ೦ದು 
ಅಷ್ಟು ಬೆಂಬಲವು ದೊರೆಯಲಿಲ್ಲ. ವಂದಿರಾ 
Co (CA (UNS 
ತr ರಪಾದಕರಾದಗ ( 3 ರ 

ರಾಜನು ಮಂತ್ರಿಗಳನ್ನು ನೇಮಿಸುವುದೂ , ತನಗೆ ತೋಚಿದಾಗ ಅವ 
ರನ್ನು ವಜಾಮಾಡುವುದೂ , ಈ ಆಟದಲ್ಲಿಯೇ ಕಳೆಯುತ್ತಿದ್ದನು. ಅಸೆಂ 
ಬ್ಲಿಯು ಪ್ರತಿ ದಿವಸವೂ ರಾಜನ ಮತ್ತು ಮಂತ್ರಿಗಳ ನೀತಿಯನ್ನು ಖಂಡಿ 
ಸುತ್ತಲೇ ಇತ್ತು . ಈ ಸ್ಥಿತಿಯಲ್ಲಿ ೧೭೯೨ನೆ ಮಾರ್ಚಿಯಲ್ಲಿ ರೊಲೆಂಡ್ 
ಮಂತ್ರಿಮಂಡಲವು ಸ್ಥಾಪನೆಯಾಯಿತು. ಈ ಮಂತ್ರಿ ಮಂಡಲಕ್ಕೆ 
ಕ್ರಾಂತಿಯ ಇತಿಹಾಸದಲ್ಲಿ ಒಂದು ಅಗ್ರಸ್ಥಾನವಿದೆ. ಇತರ ಮಂತ್ರಿ ಮಂಡ 
ಲಗಳಿಗೂ ಈ ಮಂತ್ರಿಮಂಡಲಕ್ಕೂ ಬಹಳ ವ್ಯತ್ಯಾಸವಿತ್ತು . ಈ ಮಂತ್ರಿ 
ಮಂಡಲವು ಒಗ್ಗಟ್ಟಿನಿಂದಲೂ ವ್ಯವಸ್ಥೆಯಿಂದಲೂ ಕೆಲಸಮಾಡಿ ಅಸೆಂಬ್ಲಿಯ 
ಮೇಲೆ ತನ್ನ ಪ್ರಭಾವವನ್ನು ಬೀರಿತು, ರೊಲೆಂಡ್ ಎಂಬುವನು ಅಂತರಾ 
ಡಳಿ ಆದ ಮಂತ್ರಿಯಾದನು. ಇವನು ಬಹಳ ಸರಳ ಮನುಷ್ಯ . ಆದರೆ ಇವನ 
ಹೆಂಡತಿಯಾದ ಮ್ಯಾಡಮ ರೊಲೆಂಡ್ ಎಂಬುವಳು ಬಹಳ ಬುದ್ದಿವಂತೆ, 
ರಾಜನೀತಿ ನಿಪುಣೆ, ಕ್ರಾಂತಿಯ ಇತಿಹಾಸದಲ್ಲಿ ಇವಳೊಬ್ಬ ಅಸಾಧಾರಣ 
ವ್ಯಕ್ತಿ . ಇವಳು ತಾನು ಮಂತ್ರಿ ಮಂಡಲದಲ್ಲಿಲ್ಲದಿದ್ದರೂ ಇತರ 


೭೪ 


ರಾಜನಿಗೂ ಅಸೆಂಬ್ಲಿಗೂ ತೀಕ್ಷವಿರೋಧ 
ರಾಜನ ಮೇಲೆಯೂ ಅನುಮಾನದಿಂದ ಅವನ ಸ್ವಂತ ಸಂರಕ್ಷಣೆಗಿದ್ದ 
ಸೈನ್ಯವನ್ನು ಕಡಿಮೆ ಮಾಡಿತು. 


ಹೇಗಾದರೂ ಮಾಡಿ ಫ್ರಾನ್ಸಿನಲ್ಲಿ ಧೈಯ್ಯೋ ತ್ಸಾಹಗಳನ್ನು ಹುಟ್ಟಿಸಿ 
ಶತ್ರುಗಳನ್ನು ಸೋಲಿಸಬೇಕೆಂಬ ದೃಢನಿಶ್ಚಯ ಉಂಟಾಯಿತು. ಅದಕ್ಕಾಗಿ 
` ಯುದ್ದದ ಮಂತ್ರಿಯಾಗಿದ್ದ ಸರ್ವನ್ನನು ಅಸೆಂಬ್ಲಿಯ ಮುಂದೆ ಒಂದು 
ಹೊಸ ಸೂಚನೆಯನ್ನು ತಂದನು , ಜುಲೈ ಹದಿನಾಲ್ಕರಲ್ಲಿ ಬ್ಯಾಸ್ಟಿಲೇ 
ವಿಜಯದ ಎರಡನೆಯ ವಾರ್ಷಿಕೋತ್ಸವವು ನಡೆಯಬೆಕೆ೦ದೂ , ಚಾ೦ಪ್ 
ಡೇ ಮಾರ್ಸ್‌ನಲ್ಲಿ ಕಳೆದ ವರ್ಷ ನಡೆದಂತೆ ಈ ಸಾರಿ ಸಿ೯ ನದಿಯ ದಡದಲ್ಲಿ 
ಜನಗಳು ಸೇರಬೇಕೆಂದೂ ಸವರನ್ನನು ಸೂಚಿಸಿದನು. ಆ ಸಂದರ್ಭದಲ್ಲಿ 
' ಜನಗಳಿಗೆ ಧೈರೋತ್ಸಾಹಗಳನ್ನು ತುಂಬಿ ಯುದ್ಧಕ್ಕೆ ಸಿದ್ದಗೊಳಿಸಬೇ 
ಕೆಂಬುದೇ ಇವನ ಆಶಯವಾಗಿತ್ತು . ಅಸೆಂಬ್ಲಿ ಯೂ ಇವನ ಸೂಚನೆ 
ಯನ್ನು ಸ್ವೀಕರಿಸಿತ್ತು. ಆದರೆ ಡೂಮೀಸಿನಿಗೆ ಈ ಯೋಚನೆಯು ಸರಿಬೀಳ 
ಲಿಲ್ಲ. ಮಂತ್ರಿಮಂಡಲದಲ್ಲಿಯೇ ಭಿನ್ನಾಭಿಪ್ರಾಯ ಉಂಟಾಯಿತು. ರಾಜನು 
'ಇದೇ ಅವಕಾಶವನ್ನು ಕಲ್ಪಿಸಿಕೊಂಡು ಆ ಮಂತ್ರಿಮಂಡಲವನ್ನು ತೆಗೆದು 
ಹಾಕಬೇಕೆಂದು ಯೋಚಿಸಿದನು, ರ್ಜೂ ಹತ್ತರಲ್ಲಿ ಮಂತ್ರಿಯಾದ ರೋಲೆಂ 
ಡನು ರಾಜನಿಗೆ ಒಂದು ತೀಕ್ಷವಾದ ಕಾಗದವನ್ನು ಬರೆದನು. ರಾಜನು 
ಆ ಕಾಗದವನ್ನು ಸುಮ್ಮನೆ ಜೇಬಿನಲ್ಲಿ ಹಾಕಿಕೊಂಡು ರ್ಜೂ ಹದಿಮೂರ 
ರಲ್ಲಿ ರೋಲೆಂಡನನ್ನೂ , ಕ್ಲಾವಿಯರ್ ಮತ್ತು ಸರ್ವನ್ ಎಂಬ ಇತರ 
ಮಂತ್ರಿಗಳನ್ನೂ ವಜಾ ಮಾಡಿದನು . ಡೂಮ್ರಸನು ಯುದ್ದದ ಮಂತ್ರಿ 
' ಯಾದನು. ರೋಲೆಂಡ್ ಮುಂತಾದವರನ್ನು ವಜಾ ಮಾಡಿದ ಸಂಗತಿಯೂ 
ಡೂಮ್ರಸನು ಯುದ್ದದ ಮಂತ್ರಿಯಾದ ಸಂಗತಿಯೂ , ಅಸೆಂಬ್ಲಿಗೆ ಬಹಳ 
ಕ್ರೋಧವನ್ನುಂಟುಮಾಡಿತು . ಡೂಮ್ರಸನು ದೇಶದ್ರೋಹಿಯೆಂಬ ಅಭಿ 
ಪ್ರಾಯವು ಹೊರಟಿತು. ಆದರೆದೂಸನೂ ಕೂಡ ರ್ಜೂ ಹದಿನೈದರಲ್ಲಿ 
ರಾಜೀನಾಮೆ ಕೊಡಬೇಕಾಯಿತು. ಏಕೆಂದರೆ ಅಸೆಂಬ್ಲಿಯು ಪಾಸು 
ಮಾಡಿದ ಎರಡು ಠರಾವುಗಳನ್ನು ರಾಜನು ಮಂಜೂರು ಮಾಡಲು ಒಪ್ಪ 
ಲಿಲ್ಲ. ಮೊದಲನೆಯದು ಫಾನ್ಸಿನ ಹೊಸರಾಜ್ಯಾಂಗರಚನೆಗೆ ಪ್ರಮಾಣ 


ರಾಜನಿಗೂ ಅಸೆಂಬ್ಲಿ ಗೂ ತೀಕ್ಷವಿರೋಧ 

೭೫ 
ತೆಗೆದುಕೊಳ್ಳದೇ ಇದ್ದ ಪಾದ್ರಿಗಳನ್ನು ದೇಶಭ್ರಷ್ಟರನ್ನಾಗಿ ಮಾಡುವುದು. 
ಎರಡನೆಯದು ರ್ಸೀ ನದಿಯ ತೀರದಲ್ಲಿ ಒಂದು ಸ್ವಯಂಸೇವಕ ಕ್ಯಾ೦ಪಿನ 
ಏರ್ಪಾಡಿಗೆ ಅವಕಾಶಕೊಡುವುದು. ಡೂಮ್ರಸನು ಗತ್ಯಂತರವಿಲ್ಲದೆ ರಾಜಿ 
ನಾಮೆ ಯಿತ್ತನು. 


ರಾಜನು ಲಫಾಯಟ್ಟನ ಸಲಹೆಯಂತೆ ಅಪ್ರಖ್ಯಾತರಾದ ಕೆಲವರನ್ನು 
ರ್ಜೂ ಹತ್ತೊಂಭತ್ತರಲ್ಲಿ ಮಂತ್ರಿಮಂಡಲಕ್ಕೆ ನೇಮಿಸಿದನು. ಅದೇ ದಿವಸ 
ಅಸೆಂಬ್ಲಿ ಯು ಪಾಸುಮಾಡಿದಮೇಲೆ, ನಮೂದಿಸಿದ ಎರಡು ತೀರಾನಗಳನ್ನೂ 
ತಾನು ವೀಟೋ ರದ್ದು ಮಾಡಿರುವುದಾಗಿ ಘೋಷಣಪಡಿಸಿದನು . ರೋಲೆಂಡ್ 
ಮಂತ್ರಿಮಂಡಲವನ್ನು ವಜಾಮಾಡಿದ ಸಂಗತಿಯು ಪ್ಯಾರಿಸ್ಸಿನ ಜನಸಮು 
ದಾಯದ ಮೇಲೆ ಬಹಳ ಕೆಟ್ಟ ಪರಿಣಾಮವನ್ನುಂಟುಮಾಡಿತು . ಸ್ವಲ್ಪ 
ಹೆಚ್ಚು ಕಡಿಮೆ ೧೭೮೯ ನೆ ೧೨ ನೆ ಜುಲೈನಲ್ಲಿ ನೆಕರನನ್ನು ವಜಾ ಮಾಡಿ 
ದಾಗ ಏನು ಪರಿಸ್ಥಿತಿಯುಂಟಾಯಿತೋ , ಅದೇ ಪರಿಸ್ಥಿತಿಯು ಪ್ಯಾರಿಸ್ಸಿನಲ್ಲಿ 
ಉದ್ಭವಿಸಿತು. ಅದರ ಪರಿಣಾಮವಾಗಿ ರ್ಜೂ ೨೦ ರಲ್ಲಿ ಪ್ಯಾರಿಸ್ಸಿನ ಜನ 
ಸಮುದಾಯವು ಟೂರ್ ಅರಮನೆಯನ್ನು ಮುತ್ತಿದರು ದೈವ 
ವಶಾತ್ ಯಾರಿಗೂ ಯಾವ ಹಿಂಸೆಯ ಆಗಲಿಲ್ಲ. - - - - - - - 


LOG (0ರಂAಂದ 


ಅವರ ತವಸES 25, 


5 . 


XIX 


- - 


- 


- - 


ರ್K ಇಪ್ಪತ್ತನೆ ತಾರೀಖಿನ ಘಟನೆ. 


ರ್ಜೂ ಇಪ್ಪತ್ತನೇ ತಾರೀಖಿನಲ್ಲಿ ಪ್ಯಾರಿಸ್ಸಿನಲ್ಲಿ ನಡೆದ ಘಟನೆಯು 
ವಿಚಿತ್ರವಾದುದು. ರಾಜನ ಮೇಲೆ ಕೈ ಧವನ್ನು ತೋರಿಸುವುದಕ್ಕಾಗಿ, 
ಪ್ಯಾರಿಸ್ಸಿನ ಪ್ರಜಾಸಮುದಾಯವು ಅರಮನೆಯನ್ನು ಮುತ್ತಿಗೆ ಹಾಕಿತು. 
ಸ್ಯಾಂಟರ್ ಎಂಬುವನ ಮನೆಯಲ್ಲಿ ಜನಗಳು ಸೇರಿ ಒಂದು ಸಭೆಯನ್ನು 
ನಡೆಸಿದರು. ವಜಾಮಾಡಿದ ಮಂತ್ರಿಗಳನ್ನು ಪುನಃ ವಾಪಸ್ಸು ತೆಗೆದು 
ಕೊಳ್ಳುವಂತೆಯೂ , ತಾನು ಮಾಡಿದ ವೀಟೋಗಳನ್ನು ಹಿಂದಕ್ಕೆ ತೆಗೆದು 
ಕೊಳ್ಳುವಂತೆಯೂ , ರಾಜನನ್ನು ಬಲಾತ್ಕರಿಸಬೇಕೆಂದು ನಿಷ್ಕರ್ಷಿಸಿದರು. 
ಆದರೆ ಈ ಉದ್ದೇಶವನ್ನು ಬಹಿರಂಗ ಪಡಿಸುವುದಾದರೂ ಹೇಗೆ ? ಅದನ್ನು 
ಕಾರ್ಯದಲ್ಲಿ ತರುವುದಾದರೂ ಹೇಗೆ ? ಎಂಬ ವಿಷಯದ ಮೇಲೆ ಚರ್ಚೆ 
ಯಾಗಿ ತೀರಾನವಾದ್ದೇನೆಂದರೆ : ೧೭೮೯ ನೆ ಇಸವಿಯಲ್ಲಿ ಟೆನ್ನಿಸ್ ಕೋರ್ಟಿ 
ನಲ್ಲಿ ತೆಗೆದುಕೊಂಡ ಪ್ರಮಾಣದ ವಾರ್ಷಿಕೋತ್ಸವದ ಸಂಬಂಧವಾಗಿ ಆ 
ದಿವಸ ರಾಜನಿಗೂ ಮತ್ತೂ ಅಸೆಂಬ್ಲಿಗೂ ಒಂದು ಅರ್ಜಿಯನ್ನು ಅರ್ಪಿಸ 
ಬೇಕೆಂದೂ , ಟೆನ್ನಿಸ್ ಕೋರ್ಟಿನ ಪ್ರಮಾಣದ ಜ್ಞಾಪಕವಾಗಿ ಪ್ರೊಯಾ೦ 
ಡ್ನಲ್ಲಿಯೂ , ಟೊಯ್ದ ನಲ್ಲಿಯೂ ಸ್ವಾತಂತ್ರದ ವೃಕ್ಷವನ್ನು ನೆಡ 
ಬೇಕೆಂದೂ , ಇದಕ್ಕಾಗಿ ಒಂದು ಪ್ರದರ್ಶನವನ್ನು ತೆಗೆಯಬೇಕೆಂದೂ ತೀರಾ 
ನವಾಯಿತು. ಮುನಿಸಿಪಲ್ ಅಧ್ಯಕ್ಷನಾದ ಹೇಟಿರ್ಯ ಎಂಬುವನು, ಈ 
ಪ್ರದರ್ಶನಕ್ಕೆ ಅಪ್ಪಣೆಯನ್ನಿತ್ತನು. ಪ್ರದರ್ಶನದಿಂದ ಏನೂ ಗಲಾಟೆಯು 
ಸಂಭವಿಸದಂತೆ ನ್ಯಾಷನಲ್‌ಗಾರ್ಡಿನವರಿಗೆ ಶಾಂತಿಸಂರಕ್ಷಣೆಯ ಕಾರ್ಯವು. 
ವಹಿಸಲ್ಪಟ್ಟಿತು. 


ಇಪ್ಪತ್ತನೆಯ ತಾರೀಖಿನ ದಿವಸ ಜನಗಳ ಮೆರವಣಿಗೆಯು ಸ್ಯಾ೦ಟರನ 
ಮುಂದಾಳುತನದಲ್ಲಿ ಅಸೆಂಬ್ಲಿಗೆ ಬಂದೇ ಬಂದಿತು . ೭೦೦೦ ಜನ ಅರ್ಜಿ 
ದಾರರಿದ್ದರು. ಆದರೆ ಅವರ ಜತೆಯಲ್ಲಿಯೇ ತಮಾಷೆಗಾಗಿ ಬಂದಿದ್ದ 


ರ್ಜೂ ಇಪ್ಪತ್ತನೇ ತಾರೀಖಿನ ಘಟನೆ 
ಹೆಂಗಸರೂ , ಮಕ್ಕಳೂ ಬಹಳವಾಗಿದ್ದ ರು . ಶಾ೦ತಿರಕ್ಷಣೆಗಾಗಿ ನ್ಯಾಷನಲ್ 
ಗಾರ್ಡಿನವರೂ ಇದ್ದರು. ಅರ್ಜಿಯನ್ನು ಸ್ವೀಕರಿಸಬೇಕೆ , ಬೇಡವೆ ', ಎಂಬ 
ಬಗ್ಗೆ ಅಸೆಂಬ್ಲಿಯಲ್ಲಿ ಬಹಳ ಹೊತ್ತು ಚರ್ಚೆಯಾಯಿತು. ಈ ಮಧ್ಯೆ 
ಹೊರಗಡೆ ಜನಗಳ ಗುಂಪು ಬಹಳವಾಯಿತು. ಅಸೆಂಬ್ಲಿಯ ಹತ್ತಿರ 
ಜಾಗ ಸಾಲದೆ ಜನಗಳ ನುಗ್ಗಾ ಟವು ಬಹಳವಾಯಿತು. ರಾಜನ ಸುಂದರ 
ವಾದ ತೋಟದ ಬಾಗಿಲನ್ನು ತೆರೆಯಲಾಯಿತು. ಜನಗಳ ಗುಂಪು ಆ 
ಕಡೆಗೆ ನುಗ್ಗಿ ತು . ಸತ ಬಡedಲೆ 3 . 5 0 


ಅಸೆಂಬ್ಲಿಯಲ್ಲಿ ಅರ್ಜಿಯನ್ನು ಸ್ವೀಕರಿಸಬೇಕೆಂದು ತಿಗ್ಯಾನವಾಯಿತು, 
ಹೊಗೆನಿಸ್ ಎಂಬುವನು ಜನಗಳ ಪರವಾಗಿ ಒಂದು ರಾಜಹಕರ 
ಭಾಷಣ ಮಾಡಿದನು ಅಸೆಂಬ್ಲಿಯ ಒಳಕ್ಕೆ ಸ್ತ್ರೀಯರು ತಂಡತಂಡವಾಗಿ 
ನುಗ್ಗಿ ದರು. ಅಧ್ಯಕ್ಷ ಪೀಠದ ಬಳಿ ನಿಂತಿದ್ದ ಸ್ಯಾ೦ಟರನು ಅರ್ಜಿದಾರರೆಲ್ಲ 
ರಿಗೂ ಜಾಗಮಾಡಿಕೊಟ್ಟು ಅವರು ಒಂದು ಕಡೆಯಿಂದ ಪ್ರವೇಶಿಸಿ 
ಇನ್ನೊಂದು ಕಡೆಯಿಂದ ಹೊರಟು ಹೋಗುವಂತೆ ಏರ್ಪಡಿಸಿದನು . ಅರ್ಜಿ 
ದಾರರ ಪ್ರವೇಶ ಮತ್ತು ನಿಷ್ಠ ಮಣ ಇವು ಮೂರೂವರೆ ಘಂಟೆಯ ಕಾಲ 
ನಡೆದುವು. 


ಅರ್ಜಿದಾರರ ಗುಂಪು ಅನಂತರ ಅರಮನೆಯ ಕಡೆ ನುಗ್ಗಿ ತು . ಒಳ 
ಗಿದ್ದ ರಾಜನು ಮುವ್ವತ್ತು ಅರ್ಜಿದಾರರನ್ನು ಸ್ವೀಕರಿಸುವುದಾಗಿ ಹೇಳಿ 
ದನು. ಅದರಂತೆ ಮೂವ್ವತ್ತು ಅರ್ಜಿದಾರರು ರಾಜನ ಮುಂದೆ ಕರೆತರಲ್ಪ 
ಟ್ಟರು. ಈ ಮಧ್ಯೆ ಜನಗಳು ಅರಮನೆಯೊಳಕ್ಕೆ ನುಗ್ಗಿ ಪ್ರತಿಯೊಂದು ಕೊಠ 
ಡಿಗೂ ನುಗ್ಗಿ ದಾಂಧಲೆ ಮಾಡಲಾರಂಭಿಸಿದರು. ರಾಜನಾದರೋ ಒಂದು 
ಹಾಲಿನಲ್ಲಿ ತನ್ನ ಮೂರು ಮಂತ್ರಿಗಳೊಡನೆಯೂ , ಕೆಲವು ಸ್ನೇಹಿತರೊಡ 
ನೆಯೂ ತವಕ ಪಡುತ್ತಾ ಕುಳಿತಿದ್ದನು ಜನಗಳ ಗುಂಪು ಒಳಕ್ಕೆ ನುಗ್ಗಿ ತು . 
ರಾಜನ ಪಕ್ಕದಲ್ಲಿದ್ದ ಅವನ ಸೇವಕರಲ್ಲೊಬ್ಬನು ರಾಜನನ್ನು ಕುರಿತು : 
<- ಭಯಪಡಬೇಡಿ, ಪ್ರಭೋ ” ಎಂದನು. ರಾಜನು ಇಲ್ಲಿ ನೋಡು, 
ನನ್ನ ಎದೆಯನ್ನು ನೋಡು, ಎಷ್ಟು ಶಾಂತವಾಗಿದೆ” ಎಂದನು ಅರ್ಜಿದಾ 


೭೮ 

ರ್ಜೂ ಇಪ್ಪತ್ತನೇ ತಾರೀಖಿನ ಘಟನೆ 
ರರು ರಾಜನಿಗೆ ಅಪಮಾನಕರವಾದ ಅನೇಕ ಭಾಷಣಗಳನ್ನು ಮಾಡಿದರು . 
ಆ ಪೈಕಿ ಒಂದನ್ನು ಇಲ್ಲಿ ಗಮನಿಸಬಹುದು. ಲೆಜೆಂಡ್ ಎ೦ಬ ಕಟುಕನು, 
ರಾಜನಿಗೆ ಹೇಳಿದ್ದೇನೆಂದರೆ: “ನೀನು ದೇಶದ್ರೋಹಿ, ನೀನು ಯಾವಾ 
ಗಲೂ ನಮ್ಮನ್ನು ಮೋಸಪಡಿಸುತ್ತಿದ್ದೆ , ಈಗಲೂ ಮೊಸಪಡಿಸುತ್ತಿದ್ದೀಯೆ. 
ಇನ್ನು ಮುಂದಾದರೂ ಜಾಗರೂಕನಾಗಿರು, ಜನಗಳನ್ನು ನಿನ್ನ ಆಟದ 
ಬೊಂಬೆಗಳೆಂದು ತಿಳಿಯಬೇಡ, ನಿನ್ನ ಕಾಲದ ಮಿತಿಯು ಪೂರ್ತಿಯಾಗುವ 
ಸಮಯವು ಒದಗಿದೆ. ಈ ರೀತಿಯಾದ ಭಾಷಣಗಳು ಎರಡು ಘಂಟೆಗಳ 
ಕಾಲ ನಡೆದುವು. ರಾಜನ ಎದುರಿಗೇ ಅವನನ್ನು ಅನೇಕರು ಬಹಳ ತುಚ್ಛ 
ವಾಗಿ ಬೈ ದರು. ಅಸೆಂಬ್ಲಿಯ ತೀರಾನಗಳನ್ನು ಮುಂಜೂರು ಮಾಡು 
ದೇಶಾಭಿಮಾನಿಗಳಾದ ಮಂತ್ರಿಗಳನ್ನು ಪುನಃ ನೇಮಿಸು ನಿನ್ನ ಪಾದ್ರಿಗ 
ಳನ್ನು ಹೊರಗೋಡಿಸು , ನೀನು ಏನುಮಾಡುತ್ತೀಯೆ ಎಂಬುದನ್ನು ನಿಷ್ಕ 
ರ್ಪಿಸು ” ಎಂದು ಜನಗಳು ಕೂಗಿಕ್ಕೊಂಡರು. 

ರಾಜನು ಆ ಗಲಾಟೆಗಳಿಗೆಲ್ಲಾ ಶಾಂತವಾಗಿ ಉತ್ತರ ಹೇಳಿದ್ದೆ 
ನೆಂದರೆ: “ನೀವು ಕೇಳುತ್ತಿರುವ ವಿಷಯಗಳನ್ನು ವಿಮರ್ಶಿಸಲು ಇದು 
ಕಾಲವೂ ಅಲ್ಲ, ಸ್ಥಾನವೂ ಅಲ್ಲ. ನೀವು ಕೇಳುವ ರೀತಿಯಾದರೂ ಇದಲ್ಲ. 
ನಿಮ್ಮ ಹಾಗೇ ನನಗೂ ದೇಶಭಕ್ತಿಯಿದೆ. ' ಹೀಗೆಂದು ಹೇಳಿ ತನ್ನ ಪಕ್ಕದಲ್ಲಿದ್ದ 
ಮನುಷ್ಯನ ತಲೆಯಮೇಲಿದ್ದ ಕೆಂಪುಟೋಪಿಯನ್ನು ತೆಗೆದುಕೊಂಡು ತನ್ನ 
ತಲೆಯ ಮೇಲಿಟ್ಟು ಕೊಂಡನು. 
ಆ ರಾಜನ ಈ ಕೃತ್ಯವು ಜನಗಳ ಮನಸ್ಸಿನ ಮೇಲೆ ಅತಿಶಯವಾದ ಪರಿ 
ಣಾಮವನ್ನು ಉಂಟುಮಾಡಿತು. ಅಲ್ಲಿ ಶಖೆಯು ಬಹಳವಾಗಿತ್ತು . ಗುಂಪಿ 
ನಲ್ಲಿದ್ದ ಜನಗಳು - ದ್ರಾಕ್ಷಾರಸವನ್ನು ಕುಡಿಯುತ್ತಿದ್ದರು. ರಾಜನಿಗೂ 
ಒಂದು ಬಟ್ಟಲು ದ್ರಾಕ್ಷಾರಸವು ಕಳುಹಿಸಲ್ಪಟ್ಟಿತು . ಅವನು ಅದನ್ನು 
ವಂದನೆಗಳಿಂದ ಕುಡಿದನು. ಇದು ಜನಗಳಿಗೆ ಸಮಾಧಾನವನ್ನು ೦ಟು 
ಮಾಡಿತ್ತು . ಆದರೆ 

, ರ್ಪತಿ 
18 ಇಷ್ಟು ಹೊತ್ತಿಗೆ ನ್ಯಾಷನಲ್‌ ಗಾರ್ಡ್ ಬಂದಿತ್ತು. ಅವರು ರಾಜನ 
ಸುತ್ತಲೂ ಸ್ವಲ್ಪ ಜಾಗವನ್ನು ಬಿಡಿಸಿದರು. ರಾಜನನ್ನು ನೋಡುವುದಕ್ಕೆ 


ರ್ಜೂ ಇಪ್ಪತ್ತನೆ ತಾರೀಖಿನ ಘಟನೆ 


- 


೭೯ 


ಬಹಳ ಸಂಕಟವಾಗುತ್ತಿತ್ತು . ಅವನ ಮೈಯೆಲ್ಲಾ ಬೆವರು, ತಲೆಯ ಮೇಲೆ 
ಕೆ೦ಪುಟೋಪಿ, ಕೈಯಲ್ಲಿ ದ್ರಾಕ್ಷಾರಸದ ಬಟ್ಟಲು, ಮನಸ್ಸಿನೊಳಗೆ ಬೇಗೆಯು 
ಬೇಯುತ್ತಿದ್ದ ರೂ , ರಾಜನು ತೋರಿಕೆಗಾಗಿ ಜನಗಳ ಸಮಾಧಾನಕ್ಕೋಸ್ಕರ 
ಮುಗುಳಗೆಯಿಂದ ಕೂಡಿದ್ದನು. 
- ಇಷ್ಟು ಹೊತ್ತಿಗೆ ಅಸೆಂಬ್ಲಿ ಯಿಂದ ವಿರ್ನಿಯಾಡ್ ಎಂಬುವನು 
ಬಂದನು. ಇವನು ಒಿವಾಗಿ , ತನ್ನ ಭಾಷಣದಿಂದ ಜನಗಳನ್ನು ಚದುರಿ 
ಸುವುದು ಸಾಧ್ಯವೆಂದು ಇವನು ತಿಳಿದಿದ್ದನು. ಆದರೆ ಇವನು ಮಾತನಾಡ 
ಲಾರಂಭಿಸಿದಕೂಡಲೆ ಜನರು ಇವನನ್ನು ತಿರಸ್ಕರಿಸಿದರು. 


- ಕಡೆಗೆ ಆರು ಘಂಟೆಯ ಹೊತ್ತಿಗೆ ಮುನಿಸಿಪಲ್ ಅಧ್ಯಕ್ಷನಾದ ಪೇಟಿ 
ಯನ್ನನು ಒಳ್ಳೆಯ ಉಡುಪನ್ನು ಧರಿಸಿಕೊಂಡು ಒಂದು ಗಾಡಿಯಲ್ಲಿ 
ಅರಮನೆಗೆ ಬಂದನು . ರಾಜನನ್ನು ಕಂಡ ಕೂಡಲೇ “ ಅಯ್ಯೋ , ಸಂಗ 
“ತಿಯು ನನಗೆ ಈಗತಾನೇ ತಿಳಿಯಿತು. ಅದು ತಿಳಿದ ಕೂಡಲೆ ನಾನು. 
ಊಟವನ್ನು ಕೂಡ ಬಿಟ್ಟು ಇಲ್ಲಿಗೆ ಬಂದೆನು ” ಎಂದನು . ರಾಜನು 
“ ಆಶ್ಚರ್ಯ! ಆಶ್ಚರ್ಯ! ಎರಡು ಘಂಟೆಗಳಿ೦ದ ಈ ಗಲಾಟೆ ನಡೆಯುತ್ತಿದೆ. 
ಈಗತಾನೇ ನಿಮಗೆ ಇದು ತಿಳಿಯಿತೋ ? ಇದಕ್ಕೆಲ್ಲಾ ನೀವೇ ಜವಾಬ್ದಾ 
ರರು ” ಎಂದು ಕೋಧದಿಂದ ಗದರಿಸಿದನು. ಕೂಡಲೆ ಪೇಟಿಯನ್ನನು 
ಜನಗಳ ಕಡೆಗೆ ತಿರುಗಿ “ ದಯವಿಟ್ಟು ಹೊರಟುಹೊಗಿ ” ಎಂದು ಕೇಳಿ 
ಕೊಂಡನು . ಪೇಟಿಯನ್ನನ ವಿಷಯದಲ್ಲಿ ಜನಾನುರಾಗವು ಬಹಳ ಚೆನ್ನಾ 
ಗಿತ್ತು . ಅವನು ಕೇಳಿಕೊಂಡ ಕೂಡಲೇ ಜನಗಳು ಹೊರಡಲು ಉದು 
ಕರಾದರು. ಆದರೆ ಕೆಲವರು ರಾಜನಿಂದ, ಅರ್ಜಿಯಂತೆ ನಡೆಸಿಕೊಡು 
ತೇನೆಂಬ ವಾಗ್ದಾನವನ್ನು ಪಡೆಯಬೇಕೆಂದು ಒತ್ತಾಯಪಡಿಸಿದರು. ಆದರೆ 
ಹೇಟಿಯನ್ನನು ಜನಗಳಿಗೆ ಪುನಃ ಬೋಧಿಸಿ ರಾಜನಿಂದ ಬಲಾತ್ಕಾರವಾದ 
ವಾಗ್ದಾನವನ್ನು ತೆಗೆದುಕೊಂಡಹಾಗಿರಬಾರದೆಂದನು. ಜನಗಳು ಹೊರಟು 
ಹೋದರು. 

ಈ ಮಧ್ಯೆ ರಾಣಿಯು ಬಹಳ ದುರವಸ್ಥೆಗೆ ಸಿಕ್ಕಿದಳು, ರಾಜನಿದ್ದ 
ಕಡೆ ಬಹಳ ಗಲಾಟೆಯೆಂದು ತಿಳಿದು ರಾಣಿಯೂ ಅವನ ಬಳಿಗೆ ಹೋಗಲು 


ರ್ಜೂ ಇಪ್ಪತ್ತನೇ ತಾರೀಖಿನ ಘಟನೆ 
ಯತ್ನಿಸಿದಳು. ಆದರೆ ಮಂತ್ರಿಗಳು ಒಡಂಬಡಲಿಲ್ಲ. ತನ್ನ ಮಗನಾದ 
ಡಾಫಿನ್ನ ನೊಡನೆ ಒಂದು ಕೊಠಡಿಯಲ್ಲಿದ್ದಳು. ಅವಳ ಪ್ರಾಣಕ್ಕೆ ಬಹಳ 
ಅಪಾಯವಿತ್ತು . ಸ್ಯಾ೦ಟರನು ರಾಣಿಯ ಬಳಿಗೆ ಹೋಗಿ, ಜನಗಳಿ೦ದ 
ಅವಳಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳುವುದಕ್ಕೋಸ್ಕರ ಅಲ್ಲಿಯೇ 
ಕಾದಿದ್ದನು. ರಾಣಿಯು ಯಾರೋ ಒಬ್ಬ ಹೆಂಗಸು ತನಗೆ ತಂದುಕೊಟ್ಟ 
ಒ೦ದು ಕೆಂಪು ಟೋಪಿಯನ್ನು ತನ್ನ ಮಗನ ತಲೆಯಮೇಲೆ ಇಟ್ಟಳು . 
ನನ ರಾತ್ರಿ ೮|| ಘಂಟೆಯ ಹೊತ್ತಿಗೆ ಜನಗಳೆಲ್ಲ ಚದುರಿದರು. ರಾಜ 
ನೂ ರಾಣಿಯೂ ಪರಸ್ಪರ ಆಲಿಂಗಿಸಿದರು. ಅಲ್ಲಿದ್ದವರ ಕಣ್ಣಿನಲ್ಲಿ ಲಾ 
ನೀರು ತುಂಬಿತು. ಅಂತೂ ಒಂದು ರೀತಿಯಾಗಿ ರಾಜನಿಗೂ ರಾಣಿಗೂ 
“ಒದಗಿದ್ದ ಒಂದು ಗಂಡವು ತಪ್ಪಿತು. ನಿಗೆ ಒಂದು 

ಇಪ್ಪತ್ತೊಂದನೆ ತಾರೀಖಿನ ದಿವಸ ಪೇಟಿಯನ್ನನು ರಾಜನ ಬಳಿಗೆ 
ಬಂದನು. ರಾಜನು ಅವನನ್ನು ಇಂದು ಪ್ಯಾರಿಸ್ಸು ಹೇಗಿದೆ ? ” ಎಂದು 
ಕೇಳಿದನು . ಪೇಟಿಯನ್ನನ ಮುಗುಳ್ಳಗೆಯಿಂದ ಜನಗಳು ತಮಗೆ ಅಹ 
ವಾಲುಗಳನ್ನು ಹೇಳಿಕೊಂಡರು . ಈಗ ತೃಪ್ತರಾಗಿದ್ದಾರೆ ಎಂದನು. 
ರಾಜನು “ ನೆನ್ನೆ ಒಂದು ಹೇಸಿಗೆಯಾದ ಕೆಲಸವು ನಡೆಯಿತು. ಮುನಿಸಿ 
ಪಾಲಿಟಿಯು ಅದನ್ನು ತಡೆಯಲು ಏನೂ ಮಾಡಲಿಲ್ಲ . ಆ ತಪು 
ನಿಮ್ಮದು” ಎಂದನು. ಹೇಟಿಯನ್ನನು “ ಸ್ವಾಮಿ , ಮುನಿಸಿಪಾಲಿಟಿಯು 
ಏನೇನು ಮಾಡಬೇಕಾಗಿತ್ತೋ ಅದನ್ನೆಲ್ಲಾ ಮಾಡಿಯೇ ಮಾಡಿತು. ಪ್ರಜೆ 
ಗಳಿಗೆ ಅದು ಚೆನ್ನಾಗಿ ಗೊತ್ತಿದೆ ” ಎಂದು ಉತ್ತರವಿತ್ತನು. ರಾಜನು 
ಪ್ಯಾರಿಸ್ಸು ಈಗ ಹೇಗಿದೆಯೆಂದು ಕೇಳಿದನು . ( ಶಾಂತವಾಗಿದೆ' ಎಂಬ 
ಉತ್ತರವು ಬಂದಿತು. ರಾಜನು “ ಸುಳ್ಳು ” ಎಂದನು. “ಸ್ವಾಮಿಾ ?? 
ಎಂದು ಹೇಟಿಯನ್ನ ನು ಬಾಯಿ ತೆರೆದನು. “ಸುಮ್ಮನಿರಿ ” ಎಂದು 
ರಾಜನು ಮುಖವನ್ನು ತಿರುಗಿಸಿಕೊಂಡನು. ರಾಜನು ೨೩ ನೇ ತಾರೀ 
ಖಿನ ದಿವಸ ಹೊರಡಿಸಿದ ಪ್ರಕಟನೆಯಲ್ಲಿ ೨೦ ನೇ ತಾರೀಖಿನ ಘಟನೆಗೆಲ್ಲಾ 
ಪ್ಯಾರಿಸ್ ಮುನಿಸಿಪಾಲಿಟಿಯೆ ಜವಾಬ್ದಾರಿಯಾದುದು ಎಂದು ಘೋಷಣ 
ಮಾಡಿದನು. 


ಭಾಜನಿಗೆ ಲಫಾಯಟ್ಟ ನಿಂದ ಸಹಾಯದ ವಾಗ್ದಾನ, 

ಮತ್ತು ಅದರ ತಿರಸ್ಕಾರ, 


ಮಾಬೆಗ್ ಎಂಬಲ್ಲಿ ತನ್ನ ಸೈನ್ಯದೊಡನಿದ್ದ ಲಫಾಯಟ್ಟನು ರ್ಜೂ 
೨೦ರಲ್ಲಿ ನಡೆದದ್ದನ್ನು ಕೇಳಿ ಬಹಳ ಭಯಪಟ್ಟು ಪ್ಯಾರಿಸ್ಸಿಗೆ ಓಡಿಬಂದನು. 
ಯಾರು ಯಾರಿಗೆ ರ್ಜೂ ೨೦ನೆ ತಾರೀಖಿನ ಘಟನೆಗಳು ಒಪ್ಪಲಿಲ್ಲವೋ , 
ಅವರೆಲ್ಲರೂ ಇವನೊಡನೆ ಸಹಕರಿಸುವರೆಂಬ ನಿರೀಕ್ಷಣೆಯಿತ್ತು . ಇದೇ 
ಸಮಯದಲ್ಲಿ ತನಗೆ ವಿರೋಧವಾದ ಜಾಕರ್ಬಿ ಕಬ್ಬನ್ನು ಕೊನೆಗಾಣಿಸ 
ಬೇಕೆಂದು ಲಫಾಯಟ್ಟನು ಸಂಕಲ್ಪಿಸಿದನು . ರ್ಜೂ ೨೮ ರಲ್ಲಿ ಇವನು 
ಅಸೆಂಬ್ಲಿಗೆ ಬಂದು ೨೦ನೆ ತಾರೀಖಿನ ದಿವಸ ನಡೆದ ದುರ್ಘಟನೆಗೆ ಬೆಂಬಲ 
ಕೊಟ್ಟವರೆಲ್ಲರನ್ನೂ ಖಂಡಿಸಿದನು , ಅವರನ್ನೆಲ್ಲಾ ಶಿಕ್ಷಿಸಬೇಕೆಂದು 
ಅಸೆಂಬ್ಲಿಗೆ ಸೂಚಿಸಿದನು. ಇವನ ಭಾಷಣವು ಸೌಮ್ಯ ಮತ್ತು ಸಾಮಾನ್ಯ 
ಮನೋಭಾವದವರ ಮೇಲೆ ಬಹಳ ಪರಿಣಾಮವನ್ನುಂಟುಮಾಡಿತ್ತು ಲಫಾ 
ಯಟ್ಟನ ಹಿಂದೆ ಅವನ ಸೈನ್ಯವೂ ಬಂದಿರಬಹುದೆಂದು ಅನೇಕರಿಗೆ 
ಭೀತಿಯಿತ್ತು ಆದರೆ ಅವನು ಹಾಗೆ ಬಂದಿರಲಿಲ್ಲ. ಇವನು ಸೈನ್ಯವನ್ನು 
ತನ್ನೊಡನೆ ತಂದಿದ್ದರೆ ಬಹಳ ಉಪಯೋಗವಾಗುತ್ತಿತ್ತೆಂಬುದರಲ್ಲಿ ಸಂಶಯ 
ವಿಲ್ಲ. ಉಗ್ರಪಂಗಡದವರಾದ ಜಾಕೋಬಿನ್ನರು ಇವನ ಪ್ರಾಬಲ್ಯವನ್ನು 
ಹೇಗಾದರೂ ತಪ್ಪಿಸಬೇಕೆಂದು ಹವಣಿಸಿದರು . ಗುವಾಡೆಟ್ ಎಂಬ ಆ 
ಪಕ್ಷದ ಒಬ್ಬ ಸದಸ್ಯನು ಲಫಾಯಟ್ಟನನ್ನು ಖಂಡಿಸಿ ಸೈನ್ಯವನ್ನು 
ಅಸೆಂಬ್ಲಿಯ ಅಪ್ಪಣೆಯಿಲ್ಲದೆ ಬಿಟ್ಟು ಬಂದುದು ತಪ್ಪೆಂದೂ ಈ ವರ್ತನೆಯು 
ಶಿಸ್ತಿಗೆ ಭಂಗವನ್ನು ತರುವಂತಹುದೆಂದೂ ಒಂದು ಠರಾವನ್ನು ತಂದನು. 
ಓಟು ತೆಗೆದುಕೊಳ್ಳಲ್ಪಟ್ಟಾಗ ಈ ಠರಾವಿಗೆ ಬಹುಮತವು ದೊರೆಯದೇ 
ಅದು ಬಿದ್ದುಹೋಯಿತು. ಜಾಕೊರ್ಬಿ ಪಂಗಡದವರಿಗೆ ಅಸೆಂಬ್ಲಿಯಲ್ಲಿ 


೮೨ ರಾಜನಿಗೆ ಲಫಾಯಟ್ಟಿನಿಂದ ಸಹಾಯದ ವಾಗ್ದಾನ, ತಿರಸ್ಕಾರ 


ಲಫಾಯಟ್ಟನಿಗೆ ಬಹುಮತದ ಬೆಂಬಲವು ದೊರೆತುದು ಬಹಳ ಉದ್ರೇಕ 
ವನ್ನುಂಟುಮಾಡಿತು. ರಾಬಸ್ಪಿಯರನು , ಡೆಲಿನ್ಸನೂ ಆ ರಾತ್ರಿ 
ಜಾಕೋರ್ಬಿ ಕ್ಲಬ್ ನಲ್ಲಿ ಲಫಾಯಟ್ಟನನ್ನು ದೇಶದ್ರೋಹಿ ಮುಂತಾದ 
ಅಪಶಬ್ದ ಗಳಿ೦ದ ಮನಸೋಇಚ್ಛೆ ಖಂಡಿಸಿದರು . 


ಲಫಾಯನು ಅಸೆಂಬ್ಲಿಯಲ್ಲಿ ತನಗೆ ವಿಜಯವಾದ ಮೇಲೆ ಅರಮ . 
ನೆಗೆ ಹೋದನು. ಅಲ್ಲಿ ರಾಜನೂ ರಾಣಿಯೂ ಇವನನ್ನು ಬಹಳ ತಿರಸ್ಕಾರ 
ವಾಗಿ ಕಂಡರು. ಅವರನ್ನು ಸಂರಕ್ಷಿಸುವುದಾಗಿ ಇವನು ವಾಗ್ದಾನಮಾಡಿದ 
ಸಹಾಯವನ್ನು ರಾಜನು ತಿರಸ್ಕರಿಸಿದನು. ಲಫಾಯಟ್ ಮುಂತಾದವ 
ರಿಂದ ಸಂರಕ್ಷಣೆಯನ್ನು ಮಾಡಿಕೊಳ್ಳುವ ಬದಲಾಗಿ “ ನಾವೇ ನಾಶವಾಗು 
ವುದು ಲೇಸು” ಎಂದು ರಾಣಿಯು ಬಹಳ ಬೇಜಾರಿನಿಂದ ಉತ್ತರ ಹೇಳಿ 
ಕಳುಹಿಸಿದಳು. 


ಲಫಾಯಟ್ಟನಿಗೆ ಹೀಗೆ ತಿರಸ್ಕಾರವಾದುದು ಮಾತ್ರವೇ ಅಲ್ಲದೇ , 
ದ್ರೋಹವೂ ಆಚರಿಸಲ್ಪಟ್ಟಿತು. ಇವನು ತನ್ನ ಸೈನ್ಯದ ಸಹಾಯದಿಂದ 
ಜಾಕೋರ್ಬಿ ಕಬ್ಬನ್ನು ನಿರ್ಮೂಲ ಮಾಡಬೇಕೆಂದು ಹೂಡಿದ ಪ್ರಯತ್ನ ವು 
ಬಯಲು ಮಾಡಲ್ಪಟ್ಟಿತು. ಲಫಾಯಟ್ಟನು ಹೀಗೆ ನಿರುತ್ಸಾಹಗೊಂಡು | 
ತಾನು ಪ್ಯಾರಿಸ್ಸಿಗೆ ಬಂದ ನಲವತ್ತು ಘಂಟೆಗಳ ಒಳಗಾಗಿ ಅದನ್ನು ಬಿಟ್ಟು 
ಹೊರಟು ಹೋದನು. ಅವನು ಪ್ಯಾರಿಸ್ಸನ್ನು ಬಿಟ್ಟ ಸಾಯಂಕಾಲವೇ ಆ 
ಊರಿನಲ್ಲಿ ವಿರೋಧಿಗಳಿ೦ದ ಅವನ ಚಿತ್ರವು ಬಹಿರಂಗವಾಗಿ ಸುಡಲ್ಪಟ್ಟಿತು, 
ರಾಜನು , ಲಫಾಯಟ್ಟನಿಂದ ವಾಗ್ದಾ ನವಾದ ಸಹಾಯವನ್ನು ಸ್ವೀಕರಿಸಿ, 
ದ್ದರೆ ಬಹಳ ಚೆನ್ನಾಗಿತ್ತು . ಈ ಸಾರಿಯೂ ರಾಜನು ತನಗೆ ದೊರೆತಿದ್ದ ಅವ 
ಕಾಶವನ್ನು ಕಳೆದುಕೊಂಡನು. 


XXI 


ಯುದ್ಧದ ಸಿದ್ಧತೆ. 
ರ್ಜೂ ೨೦ರಿಂದ ಆಗಸ್ಟ್ ಹತ್ತರವರೆಗೆ - ಈ ಐವತ್ತು ದಿವಸಗಳು 
ಫಾನ್ಸಿನಲ್ಲಿ ಅನೇಕ ವಿಚಿತ್ರ ಸಂಗತಿಗಳು ನಡೆದುವು. ಆಗಸ್ಟ್ ಹತ್ತರಲ್ಲಿ 
ಪ್ಯಾರಿಸ್ಸಿನ ಜನ ಸಮುದಾಯವು ಅರಮನೆಯ ಮೇಲೆ ನುಗ್ಗಿ ರಾಜನ ಸೈನ್ಯ 
ದೊಡನೆ ಹೋರಾಡಿ ರಾಜನೂ ರಾಣಿಯ ಅಸೆಂಬ್ಲಿಗೆ ಓಡಿಹೋಗಿ ತಮ್ಮ 
ಪ್ರಾಣಗಳನ್ನು ಉಳಿಸಿಕೊಳ್ಳುವ ಸ್ಥಿತಿಗೆ ಬಂದಿತು. ಈ ಘಟನೆಯನ್ನು 
ಪ್ರಸ್ತಾಪಿಸುವ ಮೊದಲು ಆ ದಿನದವರೆಗೂ ಪ್ಯಾರಿಸ್ಸಿನಲ್ಲಿ ಒಂದರಮೇಲೊಂದು 
ಕೂಡಿಕೊಂಡು ಬಂದ ಸಂಗತಿಗಳನ್ನು ವಿವರಿಸಬೇಕಾಗುತ್ತದೆ. ಜುಲೈ 
ಮೂರರಲ್ಲಿ ಅಸೆಂಬ್ಲಿಯಲ್ಲಿ ರ್ಜೀ ಡೆ ಬಿ ಎಂಬುವನು ಫ್ರಾನ್ಸಿನ ಆಗಿನ 
ಸ್ಥಿತಿಯ ವಿಷಯವಾಗಿ ಚರ್ಚೆಯನ್ನು ಆರಂಭಿಸಿದನು. ಅವನ ಅನಂತರ 
ವರ್ಗ್ನಿಯಾಡ್ ಎಂಬುವನು ಭಾಷಣಮಾಡಿದನು. ಇವನು ಬಹಳ ಪ್ರಭಾವ 
ಶಾಲಿಯಾದ ವಾಗ್ನಿ , ಇವನ ಭಾಷಣವು ಅಚ್ಚಾದ ಮೇಲೆ ಫ್ರಾನ್ಸಿನಲ್ಲೆಲ್ಲಾ 
ಬಹಳ ಅಲ್ಲೋಲ ಕಲ್ಲೋಲವಾಯಿತು. ಅವನು ರಾಜನನ್ನು ಬಹಳ 
ಜೋರಾಗಿ ಖಂಡಿಸಿ ಹೊರಗಿನವರು ಫ್ರಾನ್ಸಿನ ಮೇಲೆ ಕೈಮಾಡಿರುವುದು 
ರಾಜನಿಗೋಸ್ಕರವಾಗಿಯೇ ಎಂದೂ , ಹೊಸದಾಗಿ ಫ್ರಾನ್ಸಿಗೆ ದೊರೆತಿರುವ 
ಪ್ರಜಾಸ್ವಾತಂತ್ರವನ್ನು ನಿರ್ಮೂಲ ಮಾಡುವುದೇ ಅವರ ಉದ್ದೇಶವೆಂದೂ 
ತನ್ನ ಭಾಷಣದಲ್ಲಿ ತಿಳಿಸಿದನು. ಹೊರಗಿನ ಸೈನ್ಯದಿಂದ ಫ್ರಾನ್ನನ್ನು ಸಂರಕ್ಷಣೆ 
ಮಾಡಿಕೊಳ್ಳುವುದಕೋಸ್ಕರ ಸೈನ್ಯವನ್ನು ಶೇಖರಿಸಿಬೇಕೆಂಬ ಯೋಚನೆಯು 
ಬಂದಿತು. ಅದರಂತೆ ಜುಲೈ ೧೧ರಲ್ಲಿ ೮೫ , ೦೦೦ ಸ್ವಯಂಸೇವಕರು ಅಪಾಯ 
- ಸ್ಥಿತಿಯಲ್ಲಿರುವ ದೇಶದ ರಕ್ಷಣೆಗಾಗಿ ಸೇರಿಸಲ್ಪಡಬೇಕೆಂಬ ತೀರಾನವೂ 

ಅಸೆಂಬ್ಲಿಯಲ್ಲಿ ಪಾಸಾಯಿತು. 


ಈ ಮಧ್ಯೆ ರಾಜನು ರ್ಜೂ ಇಪ್ಪತ್ತರಲ್ಲಿ ನಡೆದ ಘಟನೆಗಳಿಗಾಗಿ 
- ಪ್ಯಾರಿಸ್‌ನ ಮುನಿಸಿಪಾಲಿಟಿಯ ಅಧ್ಯಕ್ಷನಾದ ಪೇಟಿರ್ಯ ಮತ್ತು ಇನ್ನೊಬ್ಬರು 


೯ 


೮೪ 

ಯುದ್ದದ ಸಿದ್ದತೆ 
ಮೇನಿಯರ್‌ ಎಂಬುವರು ಜವಾಬ್ದಾರರೆಂದು ಅವರೀರ್ವರನ್ನು ಅವರವರು 
ಪದವಿಗಳಿಂದ ವಜಾಮಾಡಿಸಿದನು . ಅಸೆಂಬ್ಲಿಗೆ ಈ ಸಂಗತಿಯು ತಿಳಿ 
ಯಿತು. ಪೇಟಿಯನ್ನನ ವಿಷಯವಾಗಿ ಪ್ಯಾರಿಸ್ಸಿನಲ್ಲಿ ಅತ್ಯಂತ ಪ್ರಜಾನುರಾ 
ಗವೂ ಗೌರವವೂ ಇತ್ತು . ಅವರ ಪ್ರಶಂಸೆಯನ್ನು ಮಾಡಿ ಅನೇಕ ಪುಸ್ತಕ 
ಗಳು ಹೊರಬಿದ್ದು ವು . ಪೇಟಿಯನ್ನನನ್ನು ಮುನಿಸಿಪಲ್ ಅಧ್ಯಕ್ಷಪದವಿ. 
ಯಿಂದ ವಜಾಮಾಡಿದ ಸಂಗತಿಯು ಪ್ಯಾರಿಸ್ಸಿನ ಜನಸಮುದಾಯಕ್ಕೆ 
ಬಹಳ ಕ್ರೋಧವನ್ನುಂಟುಮಾಡಿತು. ಅಸೆಂಬ್ಲಿಯಲ್ಲಿ ರಾಜನು ಮಾಡಿದುದು. 
ತಪ್ಪೆಂದೂ ಪೇಟಿಯನ್ನನು ನಿರಪರಾಧಿಯೆಂದೂ ತೀರ್ಪಾಗಿ ಜುಲೈ ಹದಿ 
ಮೂರರಲ್ಲಿ ಅವನು ಪುನಃ ತನ್ನ ಪದವಿಗೆ ನಿಯುಕ್ತನಾದನು. ಈ ಮಧ್ಯೆ 
ರಾಜನ ಮಂತ್ರಿಗಳು ರಾಜೀನಾಮೆಯನ್ನು ಕೊಟ್ಟರು. ರಾಜನು ದಿಕ್ಕು 
ತೋಚದವನಾಗಿ ಪೇಟೆಯನ್ನ ನನ್ನು ಅವನ ಸ್ಥಾನಕ್ಕೆ ಪುನಃ ನೇಮಿಸಬೇ 
ಕಂದು ಅಸೆಂಬ್ಲಿಯು ಮಾಡಿದ ತೀರಾನಕ್ಕೆ ತನ್ನ ರುಜು ಹಾಕಿದನು, 
ಇನ್ನೊ೦ದು ಬಾಬಿನಲ್ಲಿಯೂ ರಾಜನು ಇಳಿಯ ಬೇಕಾಯಿತು, ಜುಲೈ 
ಹದಿನಾಲ್ಕರಲ್ಲಿ ಬ್ಯಾಸ್ಟಿಲೇ ವಿಜಯದ ಉತ್ಸವವನ್ನು ಪ್ಯಾರಿಸ್ಸಿನಲ್ಲಿ ನಡೆಸ 
ಕೂಡದೆಂದು ರಾಜನು ಆಜ್ಞೆ ಮಾಡಿದ್ದನು. ಈಗ ಆ ಆಜ್ಞೆಯನ್ನು ಅವನು | 
ವಾಪಸ್ಸು ತೆಗೆದುಕೊಳ್ಳ ಬೇಕಾಯಿತು. ಏಕೆಂದರೆ, ಅಸೆಂಬ್ಲಿಯು ಈ ಉತ್ಸ | 
ನವು ಆಗಲೇ ಬೇಕೆಂದು ತೀರಾನಿಸಿತು. 


ಜುಲೈ ೧೪ರಲ್ಲಿ ಯುದ್ಧಕ್ಕಾಗಿ ಸೇರಿಸಲ್ಪಟ್ಟ ಸ್ವಯಂಸೇವಕರು ಬ್ಯಾಸ್ಟಿ | 
ಲೇಯ ವಾರ್ಷಿಕೋತ್ಸವವನ್ನು ನಡೆಸಿದರು. ಆದರೆ ಈ ವರ್ಷದ ಉತ್ಸವವು| 
ಹಿಂದಿನವರ್ಷದ ಉತ್ಸವದೊಡನೆ ಹೋಲಿಸುವಹಾಗಿರಲಿಲ್ಲ. ರಾಜಭಕ್ತಿಯು 
ಬಹಳ ಕಡಮೆಯಾಗಿತ್ತು . ರಾಜನು ಅಸೆಂಬ್ಲಿಯ ಅಧ್ಯಕ್ಷನ ಎಡಭಾಗದಲ್ಲಿ 
ಒಬ್ಬನೇ ಕುಳಿತಿದ್ದನು. ರಾಜಭಕ್ತಿಯ ಕೂಗು ಒಂದಾದರೂ ಕೇಳಬರಲಿಲ್ಲ. 
ಈ ಉತ್ಸವವು ರಾಜನ ಪರಾಭವವನ್ನು ಬಹಳ ಚೆನ್ನಾಗಿ ಸೂಚಿಸಿತ್ತು, 


ಏತನ್ಮಧ್ಯೆ ರಾಜನನ್ನು ಪದಚ್ಯುತನನ್ನಾಗಿ ಮಾಡಬೇಕೆಂಬ ಪ್ರಯ 
ತ್ಯವು ಬಹಳ ಜೋರಾಗಿ ನಡೆಯುತ್ತಿತ್ತು . ಫ್ರಾನ್ಸಿನ ಸಂರಕ್ಷಣೆಗಾಗಿಯೂ 


ಯುದ್ದದ ಸಿದ್ದತೆ 
ಕ್ಷೇಮಕ್ಕಾಗಿಯೂ ಇದು ಅತ್ಯಾವಶ್ಯಕವೆಂದು ಹಲವರು ವಾದಿಸತೊಡಗಿ 
ದರು. ಏಕೆಂದರೆ, ರಾಜನೇ ಆಗಿನ ಯುದ್ಧಕ್ಕೆ ಕಾರಣನೆಂದೂ , ಅವನೇ 
ಪರಕೀಯರೊಡನೆ ಸಂಧಾನಗಳನ್ನು ನಡೆಸಿ ಅವರನ್ನು ಫ್ರಾನ್ಸಿನ ಮೇಲೆ 
ದಂಡೆತ್ತಿ ಬರುವಂತೆ ಮಾಡಿದನೆಂದೂ ಅಭಿಪ್ರಾಯವು ಬಲವಾಗುತ್ತಿತ್ತು . 
ಅಸೆಂಬ್ಲಿಯಲ್ಲಿ ಈ ವಿಷಯವಾಗಿ ಏಕಾಭಿಪ್ರಾಯವಿಲ್ಲದಿದ್ದರೂ , ಹೊರಗಂತೂ 
ಜನಗಳು ಜಾಕೋರ್ಬಿಕ್ಲಬ್ಬಿನಿಂದ ಪ್ರೇರಿತರಾಗಿ ರಾಜನನ್ನು ಸಿಂಹಾಸನ 
ದಿಂದ ಇಳಿಸಲೇಬೇಕೆಂದು ಕೂಗುತ್ತಿದ್ದರು. 


ಯುದ್ದದ ತಯಾರಿಯು ದಿನದಿನಕ್ಕೂ ಜೋರಾಗಿ ಸಾಗುತ್ತಿತ್ತು . 
ಸ್ವಯಂ ಸೇವಕರು ಫ್ರಾನ್ಸಿನ ಎಲ್ಲಾ ಕಡೆಯಿಂದಲೂ ಪ್ಯಾರಿಸ್ಸಿಗೆ ಬರ 
ಲಾರಂಭಿಸಿದರು. ಮಾರ್ಸೆಲಸ್‌ನಿಂದ ಸ್ಥಿರಸಂಕಲ್ಪರಾದ ೫೦೦ ಗಟ್ಟಿ 
ಮುಟ್ಟಾದ ಆಳುಗಳು ಪ್ಯಾರಿಸ್ಸಿಗೆ ಕಾಲುನಡೆಯಲ್ಲಿ ಬಂದರು . ಇವರು 
ದಿನ ಒಂದಕ್ಕೆ ೧೮ ಮೈಲಿಗಳಂತೆ ೫೦೦ ಮೈಲಿಗಳ ದೂರ ಪ್ರಯಾಣ 
ಮಾಡಿದರು . ಅವರ ರಣಗೀತವು ಫ್ರಾನ್ಸಿನಲ್ಲಿ ಈಗಲೂ ನಾಳೆಗೂ 
ರೋಮಾಂಚವನ್ನು ಉಂಟುಮಾಡುತ್ತದೆ. ಇವರು ಪ್ಯಾರಿಸ್ಸನ್ನು ಸುಮಾರು 
ಜುಲೈ ೨೯ ನೇ ತಾರೀಖಿನ ಹೊತ್ತಿಗೆ ಮುಟ್ಟಿದರು. ಜುಲೈ ೩೦ ರ 
ಹೊತ್ತಿಗೆ ಪ್ಯಾರಿಸ್ಸಿನಲ್ಲಿ ೫೦೦೦ ಕ್ಕಿಂತಲೂ ಹೆಚ್ಚಾಗಿ ಸ್ವಯಂ ಸೇವಕರು 
ನೆರೆದರು. ಜಾಕೊರ್ಬಿ ಕ್ಲಬ್ಬಿನವರಾದ ರಾಬಸ್ಪಿಯರ್‌ ಮುಂತಾದವರು 
ಈ ಸ್ವಯಂಸೇವಕರಿಗೆ ಬೇಕಾದಷ್ಟು ಆತಿಥ್ಯವನ್ನು ನಡೆಸುತ್ತಿದ್ದರು. ಪ್ಯಾರಿ 
ಸ್ಸಿನಲ್ಲಿ ಪ್ರತಿಯೊಂದು ಬೀದಿಯಲ್ಲಿಯೂ ಯುದ್ದದಕೂಗೇ ಕೂಗಾಯಿತು. 
ರಾಜನನ್ನು ಅವನ ಪದವಿಯಿಂದ ಕಿತ್ತು ಹಾಕಬೇಕೆಂಬ ಕೂಗು ಪ್ರಬಲ 
ವಾಯಿತು. ಈ ಸ್ವಯಂಸೇವಕರು ರಾಜನನ್ನು ಪದಚ್ಯುತನನ್ನಾಗಿ ಮಾಡ 
ಬೇಕೆಂದು ಅಸೆಂಬ್ಲಿಗೆ ಒಂದು ಭಾರಿ ಅರ್ಜಿಯನ್ನು ಕೊಟ್ಟರು. 


- ಪ್ಯಾರಿಸ್ ನಗರವು ಜ್ವಾಲಾಮುಖಿಯಂತೆ ಕಂಡುಬಂದಿತು. ಅಸೆಂ 
ಬಿಗೆ ಬಹಳ ಭೀತಿಯುಂಟಾಯಿತು. ಪುನಃ ರೋಲೆಂಡ್ ಮುಂತಾದವ 
ರನ್ನು ಮಂತ್ರಿ ಪದವಿಗೆ ನೇಮಿಸಿದರೆ ಪರಿಸ್ಥಿತಿಯು ಸ್ವಲ್ಪ ಹದಕ್ಕೆ ಬರಬಹು 


ಯುದ್ಧದ ಸಿದ್ಧತೆ 
ದೆಂದು ಅಸೆಂಬ್ಲಿ ಯು ರಾಜನಿಗೆ ಸೂಚಿಸಿತು. ಆದರೆ ದುರದೃಷ್ಟನಾದ 
ರಾಜನು ಈ ಸೂಚನೆಯನ್ನು ಒಪ್ಪಲಿಲ್ಲ . ಯಾರೋ ಕೆಲವರು ಅನಾನು 
ಧೇಯರನ್ನು ಮಂತ್ರಿಗಳನ್ನಾಗಿ ನಿಯಮಿಸಿದನು. 


ಪ್ಯಾರಿಸ್ ನಗರವು ನಾನಾಪ್ರಕಾರವಾದ ಪ್ರಚಂಡಮಾರುತಗಳಿಗೆ 
ಸಿಕ್ಕಿರುವಾಗ ಜುಲೈ ೨೫ ರಲ್ಲಿ ಪ್ರಷ್ಯಾದ ರಾಜನು ಫ್ರಾನ್ಸಿನ ಮೇಲೆ 
ಮಾಡಿದ ಯುದ್ಧದ ಘೋಷಣವು ಆ ನಗರವನ್ನು ಮುಟ್ಟಿತು. ಡ್ಯೂಕ್ 
ಆಫ್ ಬ್ರನ್ಸ್‌ವಿಕ್ ಎಂಬುವನು ಈ ಘೋಷಣವನ್ನು ತನ್ನ ಹೆಸರಿನಲ್ಲಿ 
ಹೊರಡಿಸಿದ್ದ ನು ಫ್ರಾನ್ಸಿನ ರಾಜನಿಗಾಗಲೀ , ರಾಣಿಗಾಗಲಿ ಅಥವಾ 
ರಾಜಮನೆತನದವರಿಗೆ ಇನ್ನಾರಿಗೇ ಆಗಲಿ ಸ್ವಲ್ಪವಾದರೂ ಅಪಾಯ ಸಂಭ! 
ವಿಸಿದರೆ ಪ್ರಷ್ಯಾದ ರಾಜನು ಪ್ಯಾರಿಸ್ ನಗರವನ್ನು ಸುಟ್ಟು ಭಸ್ಮಮಾಡು. 
ವುದಾಗಿ ಆಘೋಷಣದಲ್ಲಿ ಒಂದು ಪ್ರತಿಭಟನೆಯು ಪ್ಯಾರಿಸ್ ನಗರದ 
ಮೇಲೆ ಎಸೆಯಲ್ಪಟ್ಟಿತ್ತು . ಸಹಜವಾಗಿ ಈ ಘೋಷಣವು ಪ್ಯಾರಿಸ್ ನಗ? 
ರದಲ್ಲಿ ಜನಸಾಮಾನ್ಯರಿಗೆ ಉದ್ರೇಕವನ್ನು ೦ಟುಮಾಡಿತು. ರಾಜನನ್ನು 
ಖಂಡಿತವಾಗಿಯೂ ಸಿಂಹಾಸನದಿಂದಿಳಿಸಲೇಬೇಕೆಂದು ಜನಗಳು ನಿನ್ನ 
ರ್ಷಿಸಿದರು. 


XXII 


ಆಗಸ್ಟ್ ಹತ್ತನೆ ತಾರೀಖಿನ ಘಟನೆ. 


ಬ್ರನ್ಸ್ ವಿಕ್ಕಿನ ಘೋಷಣವು ರಾಜನನ್ನು ಪದಚ್ಯುತನನ್ನಾಗಿ ಮಾಡ 
ಬೇಕೆನ್ನುವವರಿಗೆ ಬಹಳ ಬಲವನ್ನು ಕೊಟ್ಟಿತು. ಆಗಸ್ಟ್ ಮೂರನೆ ತಾರೀ 
ಖಿನ ದಿವಸ ಪೇಟಿಯನ್ನನು ರಾಜನನ್ನು ಪದಚ್ಯುತನನ್ನಾಗಿ ಮಾಡ ಬೇ 
ಕೆಂದು ಒಂದು ಅರ್ಜಿಯನ್ನು ಅಸೆಂಬ್ಲಿಗೆ ಹಾಜರಾಡಿದನು. ವರ್ಗಿ 
ಯಾಡನು ಈ ವಿಷಯದಮೇಲಿನ ಚರ್ಚೆಯನ್ನು ಮುಂದಕ್ಕೆ ಹಾಕಿಸಿದನು. 
ಪುನಃ ೪ ನೇ ತಾರೀಖಿನ ದಿವಸ ಇನ್ನೂ ಕೆಲವರು ಮೇಲಿನ ರೀತಿಯ 
ಮತ್ತೊಂದು ಅರ್ಜಿಯನ್ನು ಅಸೆಂಬ್ಲಿಗೆ ಹಾಜರಾಡಿದರು. ಅಸೆಂಬ್ಲಿಯಲ್ಲಿ 
ಈ ಪ್ರಶ್ನೆಯು ಪುನಃ ಪುನಃ ಬರಲಾರಂಭವಾಯಿತು. ಅಸೆಂಬ್ಲಿ ಯು ತನ್ನ 
ಜವಾಬ್ದಾರಿಯನ್ನು ನಿರ್ವಹಿಸಲು ಶಕ್ತಿಯಿಲ್ಲದೆ ಆ ಸಮಸ್ಯೆಯನ್ನು ಬಗೆ 
ಹರಿಸದೆ ಮುಂದು ಮುಂದಕ್ಕೆ ಹಾಕುತ್ತಿತ್ತು . 


ಈ ಮಧ್ಯೆ ಪ್ಯಾರಿಸ್ಸಿನಲ್ಲಿ ಸ್ಥಿತಿಗತಿಗಳು ಬಹಳ ಮುಂದು ಮುಂದಕ್ಕೆ 
ಹೋಗುತ್ತಿದ್ದು ವು. ಜಾಕೊರ್ಬಿ ಪಂಗಡದವರು ರಾಜನನ್ನು ಪದಚ್ಯುತ 
ನನ್ನಾಗಿ ಮಾಡಲೇಬೇಕೆಂದು ಸಂಕಲ್ಪಿಸಿ ಜನಗಳಲ್ಲಿ ಆ ಅಭಿಪ್ರಾಯವನ್ನು 
ಬಲಪಡಿಸಿದರು. ಅಸೆಂಬ್ಲಿ ಯು ಮುಂದೆ ದಂಗೆ ಮೊದಲಾದವುಗಳು ನಡೆ 
ಯಬಹುದೆಂದು ಶಂಕಿಸಿ ರಾಜನ ಪ್ರಾಣಕ್ಕೆ ಅಪಾಯ ಬರಬಹುದೆಂದು 
ಭಾವಿಸಿ ಅವನಿಗೆ ಓಡಿಹೋಗಬೇಕೆಂದು ರಹಸ್ಯವಾಗಿ ಸಲಹೆಯನ್ನು 
ಕೊಟ್ಟಿತು. ಆದರೆ ರಾಜನು ಈ ಸಲಹೆಯನ್ನು ಉಪಯೋಗಿಸಿಕೊಳ್ಳಲಿಲ್ಲ. 


s 


. 


ಜಾಕೊರ್ಬಿ ಪಂಗಡದ ಡ್ಯಾರ್ನ್ಸ, ಮ್ಯಾರಟ್ , ರಾಬಸ್ಪಿಯರ್ 
ಮುಂತಾದವರು ರಹಸ್ಯವಾಗಿ ದಂಗೆಯನ್ನು ಎಬ್ಬಿಸುವ ಪ್ರಯತ್ನಗಳನ್ನು 
ನಡೆಸುತ್ತ ಬಂದರು. ಅಸೆಂಬ್ಲಿ ಯು ರಾಜನನ್ನು ಪದಚ್ಯುತನನ್ನಾಗಿ 


ಆಗಸ್ಟ್ ಹತ್ತನೆ ತಾರೀಖಿನ ಘಟನೆ 


ಮಾಡಲು ಒಪ್ಪಿದ್ದರಿಂದ ದೊಂಬಿಯ ಹೊರತು ಬೇರೆ ದಾರಿಯೇ ಇಲ್ಲವೆಂದು 
ರಾಬಸ್ಪಿಯರ್‌ ಮುಂತಾದವರು ನಿಷ್ಕರ್ಷಿಸಿದರು. ಆಗಸ್ಟ್ ಹತ್ತನೆಯ 
ತಾರೀಖಿನ ಹೊತ್ತಿಗೆ ದಂಗೆಯ ಸಿದ್ಧತೆಗಳೆಲ್ಲವೂ ಆದಹಾಗೆ ಕಂಡುಬಂದುವು. 
ಆ ಕಾಲಕ್ಕೆ ಸರಿಯಾಗಿ ಎರಡು-ಮೂರು ದಿವಸಗಳಿಗೆ ಮುಂಚೆ ಮಾರ್ಸ 
ಲಿಸಿನಿಂದ ಕಟ್ಟುಮುಟ್ಟಾದ ದೇಶಾಭಿಮಾನಿಗಳಾದ ೫೦೦ ಸ್ವಯಂಸೇವ 
ಕರು ಬಂದಿದ್ದರು. ಇವರ ಸಂಯಮವೂ , ಸ್ಫೂರ್ತಿಯೂ ಅಸದೃಶವಾಗಿ 
ದ್ದು ವು. ರಾಜನಿಗೂ ಅಲ್ಪ ಸ್ವಲ್ಪ ದಂಗೆಯಾಗಬಹುದೆಂಬ ತಿಳುವಳಿಕೆ 
ಯುಂಟಾಯಿತು. ಆದರೆ ಅವನು ನಿಸ್ಸಹಾಯನಾಗಿದ್ದನು. ಅಂತೂ 
ಒಂದು ರೀತಿಯಲ್ಲಲ್ಲ ಒಂದು ರೀತಿಯಲ್ಲಿ ಎಲ್ಲರಿಗೂ ೧೦ ನೇ ತಾರೀಖಿನ 
ದಿವಸ ದಂಗೆಯು ನಡೆಯುವುದೆಂದು , ಪ್ಯಾರಿಸ್ಸಿನ ಜನಗಳು ಅರಮನೆಯ 
ಮೇಲೆ ಹಲ್ಲಾ ಮಾಡುವರೆಂದೂ ಗೊತ್ತಿತ್ತು . 


ಆಗಸ್ಟ್ ಹತ್ತನೆ ತಾರೀಖಿನ ಘಟನೆಯನ್ನು ವಿವರಿಸುವ ಸಂದರ್ಭ 
ದಲ್ಲಿ ಪ್ಯಾರಿಸ್ಸಿನ ಸ್ಥಿತಿಯನ್ನು ಸ್ವಲ್ಪ ವರ್ಣಿಸಬೇಕಾಗಿದೆ. ರಾಜನೂ 
ರಾಣಿಯೂ ಅವರ ಪರಿವಾರವೂ ಒಂದು ಕಡೆ,ಟೂರ್ ಅರಮನೆಯಲ್ಲಿ 
ಜನಾನುರಾಗವನ್ನು ಕಳೆದುಕೊಂಡು ಪ್ರತಿ ಕ್ಷಣದಲ್ಲಿಯೂ ದಂಗೆಯ 
ಮನೋಭಾವದ ಪ್ಯಾರಿಸ್ಸಿನ ಜನಸಮುದಾಯದಿಂದ ಅಪಾಯಕ್ಕೆ ಗುರಿಯಾ 
ಗಿದೆ. ಇನ್ನೊಂದು ಕಡೆ ಅಸೆಂಬ್ಲಿ ಯು ರಾಜನಮೇಲೆ ಅಸಮಾಧಾನವನ್ನು 
ಹೊಂದಿದ್ದರೂ ಪ್ಯಾರಿಸ್ಸಿನ ಜನಗಳ ಕೋರಿಕೆಯಂತೆ ಅವನನ್ನು ಪದಚ್ಯುತ 
ನನ್ನಾಗಿ ಮಾಡಲು ಒಡಂಬಡದೇ ತನ್ನ ಮನೋಭಿಪ್ರಾಯವನ್ನು ಪ್ಯಾರಿ 
ಸ್ಸಿನ ಜನಗಳ ಮೇಲೆ ಪರಿಣಾಮಕಾರಿಯಾಗಿ ಒತ್ತುವ ಸಾಮರ್ಥ್ಯವನ್ನು 
ಹೊಂದದೆ , ನಿರ್ವಿಯ್ರವಾಗಿಯೂ , ನಿಸ್ಸಹಾಯವಾಗಿಯೂ ಕಾಲವನ್ನು 
ಕಳೆಯುತ್ತಿದೆ. ಮತ್ತೊಂದುಕಡೆ ಪ್ಯಾರಿಸ್ಸಿನ ಮುನಿಸಿಪಾಲಿಟಿ, ಇಲ್ಲಿ ಸೇಟ 
ಯನ್ನನ ಪ್ರಭಾವವೇ ಜಾಸ್ತಿ . ಇವನೂ ಡ್ಯಾರ್ನ್ಸ, ರಾಬಸ್ಪಿಯರ್ ಮುಂತಾ 
ದವರೂ ರಾಜನನ್ನು ಪದಚ್ಯುತನನ್ನಾಗಿ ಮಾಡಲು ದೀಕ್ಷಾಬದ್ದರಾಗಿದ್ದಾರೆ. 
ಅಸಮಾಧಾನದಿಂದಲೂ , ಉದ್ರೇಕದಿಂದಲೂ ಕೂಡಿದ ಪ್ಯಾರಿಸ್ಸಿನ ಜನ 
ಸಮುದಾಯವನ್ನು ಹುರಿದುಂಬಿಸಿ ದಂಗೆಯನ್ನು ಎಬ್ಬಿಸಬೇಕೆಂದು ಅನೇಕ 


ಆಗಸ್ಟ್ ಹತ್ತನೆ ತಾರೀಖಿನ ಘಟನೆ 


ದಿವಸಗಳಿಂದಲೂ ಕಾದುಕ್ಕೊಂಡಿದ್ದಾರೆ. ಇದೂ ಅಲ್ಲದೇ ಯುದ್ಧದ ಸಿದ್ದ 
ತೆಗಾಗಿ ಸೇರಿಸಲ್ಪಟ್ಟಿದ್ದ ಸಾವಿರಾರು ಸ್ವಯಂಸೇವಕರು ಪ್ಯಾರಿಸ್ಸಿನಲ್ಲಿ ವಿರಾ? 
ವೇಶದಿಂದ ಬಂದು ಸೇರುತ್ತಿದ್ದಾರೆ. ಈ ಸ್ವಯಂಸೇವಕರ ಮೇಲೆ ರಾಬ 
ಸ್ಪಿಯರ್ ಮುಂತಾದ ಜಾಕೊರ್ಬಿ ಪಂಗಡದವರ ಪ್ರಭಾವವೇ ಜಾಸ್ತಿ . 
ಫ್ರಾನ್ಸಿನ ಇತಿಹಾಸದಲ್ಲಿ ಅತ್ಯಂತ ವೀರನಾಮವನ್ನು ಪಡೆದ ಮಾರ್ಸಲೀಸ್‌ನ 
೫೦೦ ಕಟ್ಟಾಳುಗಳು ದೇಶಭಕ್ತಿಯಿಂದ ಪ್ರೇರಿತರಾಗಿ ದೇಶದ ಹಿತಕ್ಕಾಗಿ 
ತಮ್ಮ ಪ್ರಾಣವನ್ನೂ ಅರ್ಪಿಸಲು ಸಿದ್ದರಾಗಿದ್ದಾರೆ. ಆಗಸ್ಟ್ ಹತ್ತನೆಯ 
ತಾರೀಖಿನ ದಿವಸ ಪೇಟರ್ಯ, ಡ್ಯಾರ್ನ್ಸ ಮುಂತಾದವರು ಸ್ವಯಂಸೇವಕರ 
ಸಹಾಯದಿಂದ ದಂಗೆಯನ್ನು ಎಬ್ಬಿಸಿ ಯಶಸ್ವಿಯಾಗಿ ರಾಜನನ್ನೂ ಅಸೆಂಬ್ಲಿ 
ಯನ್ನೂ ಗೆದ್ದರು. . 


ಆಗಸ್ಟ್ ೯ನೆ ತಾರೀಖು ಅರ್ಧರಾತ್ರಿಯಲ್ಲಿ ಗಂಟೆಯು ಹೊಡೆಯಲ್ಪ 
ಡುವುದೆಂದೂ , ದಂಗೆಗೆ ಆರಂಭವಾಗುವುದೆಂದೂ ಎಲ್ಲರಿಗೂ ತಿಳಿದಿತ್ತು . 
ರಾಜನಿಗೂ ಕೂಡ ಇದು ಗೊತ್ತಿತ್ತು . ಅದಕ್ಕಾಗಿಯೇ ರಾಜನು ತನ್ನ ಸಂರ 
ಕ್ಷಣೆಯ ವಿಷಯವನ್ನಾಲೋಚಿಸುವುದಕ್ಕಾಗಿ ತನ್ನ ಮಂತ್ರಿಗಳನ್ನೂ ರೋಡರ್ 
ಎಂಬುವನನ್ನೂ , ನ್ಯಾಷನಲ್ ಗಾರ್ಡಿನ ಸೇನಾನಾಯಕನಾದ ಮಾಂಡೆಟ್ 
ಎಂಬುವನನ್ನೂ , ಪ್ಯಾರಿಸ್ಸಿನ ಮುನಿಸಿಪಲ್ ಅಧ್ಯಕ್ಷನಾದ ಪೇಟಿಯನ್ನ ನನ್ನೂ 
ಕರೆಸಿದನು . ಅವರೆಲ್ಲರೂ ಬಂದರು. ಪೇಟಿಯನ್ನನು ಬಹಳ ಲಾಘವವಾಗಿ 
“ ಈ ದೊಂಬಿಯಿಂದ ಭೀತಿಪಡಲು ಕಾರಣವಿಲ್ಲ. ಎಲ್ಲಾ ಹೊಗೆಯಲ್ಲಿ 
ಅಡಗುವುದು ” ಎಂದು ಹೇಳಿದನು ಈ ಮಾತಿನಿಂದ ರಾಜನ 
ಮನಸ್ಸಿಗೆ ಬಹಳ ಜಗುಪ್ಪೆಯಾಯಿತು. ರೊಡರನು ಆ ಸಾಯಂಕಾಲ 
ಅಸೆಂಬ್ಲಿಗೆ ಹೋಗಿ ಸದಸ್ಯರುಗಳಿಗೆ ದೊಂಬಿಯು ನಡೆಯಬಹುದೆಂಬ ಸಂಗ 
ತಿಯನ್ನು ತಿಳಿಸಿದನು . ಕೆಲವು ಸದಸ್ಯರು ಮುನಿಸಿಪಲ್ ಅಧ್ಯಕ್ಷನಾದ ಪೇಟ 
ಯನ್ನ ನನ್ನು ಕರೆಸಿ ದೊಂಬಿಯನ್ನು ಅಡಗಿಸಲು ಸಿದ್ದತೆಯು ಸಾಕಾದ 
ಷ್ಟಿದೆಯೆ ? ಎಂದು ಕೇಳಿದರು. ಅವನು, ಎಲ್ಲಾ ಸರಿಯಾಗಿದೆ ” ಎಂದು 
ಹೇಳಿ ತನ್ನ ಮನೆಗೆ ಹೊರಟು ಹೋದನ್ನು ಪೇಟಿಯನ್ನನ ವರ್ತನೆಯು 
ರಾಜನಿಗೂ ರಾಣಿಗೂ ತಿಳಿದು ಅವರಿಗೆ ಬಹಳ ಕಳವಳ ಉಂಟಾಯಿತು. 


ಆಗಸ್ಟ್ ಹತ್ತನೆ ತಾರೀಖಿನ ಘಟನೆ 


ಆದಾಗ್ಯೂ ನ್ಯಾಷನಲ್ ಗಾರ್ಡಿನ ಸೇನಾನಾಯಕನಾದ ಮ್ಯಾ೦ಡೆ 
ಟೂನು ವಿಯೋಮೆನಿಲ್ ಮತ್ತು ಹೇರ್‌ವಿಲ್ಲಿ ಎಂಬುವರ ಸಹಾಯದಿಂದ ಅರ 
ಮನೆಯ ರಕ್ಷಣೆ ಏರ್ಪಾಡನ್ನು ಮಾಡಿದ್ದನು. ಸ್ವಿಸ್ಸಿಪಾಯಿಗಳು 
ಸುಮಾರು ( ೧೮೦೦ ಜನರಿರಬಹುದು) ಶಸ್ತ್ರಸಜ್ಜಿತರಾಗಿ ಅರಮನೆಯ ಕಾವ 
ಲನ್ನು ಮಾಡಿದರು . ಮ್ಯಾಂಡೆಟ್ಟನು ದಂಗೆಕೋರರು ಒಟ್ಟಿಗೆ ಸೇರದಂತೆ 
ಅಡ್ಡಿ ಪಡಿಸುವುದಕ್ಕಾಗಿ ಅರಮನೆಯ ಹತ್ತಿರ ಇದ್ದ ಒಂದು ಸೇತುವೆಯ ಬಳಿ 
ಎರಡು ಫಿರಂಗಿಗಳನ್ನು ಸಿದ್ದ ಮಾಡಿಟ್ಟು ಕ್ಯಾರ್ಸ್ಟರಾಬರ್ ಎಂಬುವನನ್ನೂ 
ಇನ್ನೂ ಕೆಲವು ಜನಗಳನ್ನೂ ಅಲ್ಲಿ ಕಾವಲಿಟ್ಟನು. 


- ಈ ಮಧ್ಯೆ, ರಾತ್ರಿ ಡ್ಯಾನ್ಸನ್ನನೂ ಕ್ಯಾಮಿಲೇ ಎಂಬುವನೂ ಪ್ರಜೆಗಳ 
ಕಡೆಯ ಸ್ವಯಂಸೇವಕರನ್ನು ಹುರಿದುಂಬಿಸಿ ರಾತ್ರಿ ಒ೦ದು ಘ೦ಟೆಯ 
ಹೊತ್ತಿಗೆ ತಮ್ಮ ತಮ್ಮ ಮನೆಗಳಿಗೆ ಹೋದರು. ಇವರ , ಏರ್ಪಾಡು, ರಾತ್ರಿ 
ದೊಂಬಿಯೆಲ್ಲಾ ನಡೆದ ಮೇಲೆ ಮರುದಿನ ಪ್ರಾತಃಕಾಲ ಸೈನ್ಯದೊಂದಿಗೆ 
ಅಸೆಂಬ್ಲಿಗೆ ಹೋಗಿ ಅವರನ್ನು ಹೆದರಿಸಿ ರಾಜನನ್ನು ಪದಚ್ಯುತನನ್ನಾಗಿ 
ಮಾಡಿ ಅಧಿಕಾರವನ್ನು ತಮ್ಮ ಕೈಗೆ ತೆಗೆದುಕ್ಕೊಳ್ಳಬೇಕೆಂಬುದೇ ಆಗಿತ್ತು . 


ರಾತ್ರಿ ಒಂದು ಗಂಟೆಯ ಹೊತ್ತಿಗೆ ಮುನಿಸಿಪಾಲಿಟಿ ಇಬ್ಬರು ಸದ 
ಸ್ಯರು ಅರಮನೆಯ ಹತ್ತಿರದ ಸೇತುವೆಯ ಬಳಿ ಬಂದು ಸುಸಜ್ಜಿತವಾಗಿದ್ದ 
ಫಿರಂಗಿಯನ್ನು ಕದಲಿಸಬೇಕೆಂದು ಕ್ಯಾಪ್ಟನ್‌ ರಾಬರ್ಟನಿಗೆ ಆಜ್ಞಾಪಿಸಿದರು. 
ಕ್ಯಾಪ್ಟನ್ನನು ಇವರ ಮಾತನ್ನು ನಡೆಸಲಿಲ್ಲ. ಆದಾಗ್ಯೂ ಜನಗಳ ಕಡೆಯ 
ಸಿಪಾಯಿಗಳು ಫಿರಂಗಿಗಳನ್ನು ಒಂದು ಕಡೆಗೆ ಎಳೆದರು. ಭೀತಿಯ ಗುಂಡು 
ಹಾರಿಸಲ್ಪಟ್ಟಿತು. ಇನ್ನೇನು ದಂಗೆಗೆ ಆರಂಭವಾಯಿತೆಂದು ಎಲ್ಲರೂ ಎಣಿಸಿ 
ದರು . 


ರಾಜನು ಅರಮನೆಯಲ್ಲಿಯೇ ಬಹಳ ಭಯಗ್ರಸ್ತನಾಗಿ ಕಾಲವನ್ನು 
ಕಳೆಯುತ್ತಿದ್ದನು. ಹಾಗೂ ಹೀಗೂ ಬೆಳಗಾಯಿತು. ಬೆಳಿಗ್ಗೆ ಆರು ಘಂಟೆಗೆ 
.ರಾಜನು ಮಾಂಡೆಟ್ಟನ ಕೋರಿಕೆಯಂತೆ ಟೊಯ್ದರ್ ತೋಟದಲ್ಲಿದ 


೯೧ 


ಆಗಸ್ಟ್ ಹತ್ತನೆ ತಾರೀಖಿನ ಘಟನೆ 
ನ್ಯಾಷನಲ್‌ ಗಾರ್ಡ್ ಸಿಪಾಯಿಗಳಿಗೆ ಧೈರಹೇಳಿದನು. ಅವರು ಪ್ರತಿಯಾಗಿ 
ರಾಜಭಕ್ತಿಯನ್ನು ತೋರಿಸಿದರು . ರಾತ್ರಿಯು ಸಮಾಧಾನದಿಂದ ಕಳೆದಿದ್ದು 
ರಾಜನಿಗೂ ರಾಣಿಗೂ ಸ್ವಲ್ಪ ತೃಪ್ತಿಯನ್ನುಂಟುಮಾಡಿತು. ರಾಣಿಯ ಸಖಿ 
ಯಾದ ಮಾಡಮ ಎಲಿಜಬೆತ್ತಳು ರಾಣಿಗೆ ಉದಯವಾಗುತ್ತಿದ್ದ ಸೂರ್ಯ 
ನನ್ನು ತೋರಿಸಿ “ಸಹೋದರಿಯೇ ,” ನೋಡು, ನೋಡು, ಸೂರ್ಯನಾರಾ 
ಯಣನನ್ನು ನೋಡು” ಎಂದಳು . ರಾಣಿಯಾದ ಮೇರಿ ಆನ್ಸಾಯ್ಕ ಟ್ಟಳು 
ಸೂರ್ಯನನ್ನು ದರ್ಶಿಸಿದಳು, ರಾಣಿಯಾಗಿ ಸ್ವತಂತ್ರಳಾಗಿ ಅದೇ ಅವಳ 
ಕಡೆಯ ಪ್ರಾತಃಸೂರ್ಯದರ್ಶನ. ರಾಜನು ರಾತ್ರಿಯೆಲ್ಲಾ ನಿದ್ದೆಯಿಲ್ಲದ 
ರಿಂದ ಸ್ವಲ್ಪ ವಿಶ್ರಾಂತಿಗಾಗಿ ಮಲಗಲು ಹೋದನು , 


ಏತನ್ಮಧ್ಯೆ ಡ್ಯಾನ್ಸನ್ನನು ಬೆಳಗಾಗುತ್ತಲೂ ರ್ಟೌಹಾಲನ್ನು ಆಕ್ರಮಿಸಿ 
ಮುನಿಸಿಪಾಲಿಟಿಯನ್ನು ಸ್ವಾಧೀನಪಡಿಸಿಕೊಂಡು ಮ್ಯಾಂಡಟ್ಟನಿಗೆ ಹೇಳಿ 
ಕಳುಹಿಸಿದನು. ಬೆಳಿಗ್ಗೆ ೬ ಘಂಟೆಯ ಹೊತ್ತಿಗೆ ಮುನಿಸಿಪಾಲಿಟಿಯಿಂದ 
ಮಾಂಡೆಟ್ಟನು ಬೇಗ ಬರಬೇಕೆಂದು ಒಂದು ಕಾಗದವು ಬಂದಿತು. ಮಾ೦ಡೆ 
ಟೂನು ಅರಮನೆಯಲ್ಲಿ ರಾಜನ ಹತ್ತಿರವಿದ್ದನು. ಈ ಕಾಗದವನ್ನು ನೋಡಿ 
ರಾಜನ ಮಂತ್ರಿಗಳು ಏನೋ ಅಪಾಯವಿದೆಯೆಂದು ತಿಳಿದು ಹೋಗಬೇಡ 
ಎಂದರು. ಆದರೆ ರಾಜನು ಅವಿವೇಕದಿಂದ ಮಾಂಡಟ್ಟನಿಗೆ ಹೋಗಲು 
ಅಪ್ಪಣೆಯಿತ್ತನು, ಮಾಂಡಟ್ಟನು ರ್ಬೌಹಾಲನ್ನು ಪ್ರವೇಶಿಸಿದ ಕೂಡಲೇ 
ಮುನಿಸಿಪಲ್ ಕೌನ್ಸಿಲಿನ ಸದಸ್ಯರು ತಲಾ ಒಬ್ಬೊಬ್ಬರು ಇವನನ್ನು ಪ್ರಶ್ನೆ 
ಮಾಡತೊಡಗಿದರು . ದಂಗೆಗೆ ವಿರೋಧವಾಗಿ ಏಕೆ ಕಾರ್ಯಭಾಗಮಾಡಿದೆ ? 
ರಾಜನನ್ನು ಏಕೆ ಸಂರಕ್ಷಿಸಿದೆ ? ಸೇತುವೆಯ ಹತ್ತಿರ ಫಿರಂಗಿಗಳನ್ನು ಏಕೆ 
ಸಿದ್ಧ ಮಾಡಿಟ್ಟೆ ? ಇವನ್ನೆಲ್ಲಾ ನೀನು ಯಾರ ಅಪ್ಪಣೆಯ ಮೇಲೆ ಮಾಡಿದೆ ? 
ಅರಮನೆಯಲ್ಲಿ ಎಷ್ಟು ಸೈನ್ಯವಿದೆ ? ಎಂಬ ಇವೇ ಮೊದಲಾದ ಪ್ರಶ್ನೆಗೆ 
“ಳನ್ನು ಕೇಳಿದರು. ಅವನು ಅವುಗಳಿಗೆ ಉತ್ತರವನ್ನು ಕೊಡಲು ತಿರ 
ಸ್ಮರಿಸಿಸಲು ಮುನಿಸಿಪಾಲಿಟಿಯವರು ಅವನನ್ನು ನ್ಯಾಷನಲ್ ಗಾರ್ಡಿನ 
ಸೈನ್ಯಾಧಿಪತಿಯ ಪದವಿಯಿಂದ ವಜಾಮಾಡಿ ಸ್ಯಾಂಟರ್ ಎಂಬುವನನ್ನು 
ನೇಮಿಸಿದರು. ಮಾಂಡೆಟ್ಟನು ಪದಚ್ಯುತನಾಗಿ ರ್ಟೌಹಾಲಿನಿಂದ ಹೊರಗೆ 


೯೨ 


ಆಗಸ್ಟ್ ಹತ್ತನೆ ತಾರೀಖಿನ ಘಟನೆ 


ಬರುತ್ತಿರುವಾಗ್ಗೆ ಅವನಿಗೆ ಗುಂಡಿನೇಟೂ ಕತ್ರಿಯೇಟೂ ಬಿದ್ದ ವು . ಕೂಡಲೇ 
ಅವನು ಅಲ್ಲಿಯೇ ಮೃತಪಟ್ಟನು. ಇದಾದ ಸ್ವಲ್ಪ ಹೊತ್ತಿನಲ್ಲಿ ಸ್ಯಾಂಟರನು 
ಜನಗಳ ಗುಂಪಿನೊಡನೆಯೂ ಮಾರ್ಸಲೀಸಿನಿಂದ ಬಂದಿದ್ದ ಸ್ವಯಂಸೇವಕ 
ರೊಡನೆಯೂ ರ್ಟೌಹಾಲಿಗೆ ಬಂದು ತನ್ನ ಹೊಸ ಅಧಿಕಾರವನ್ನು ಸ್ವೀಕರಿಸಿ 
ಅರಮನೆಯ ಕಡೆಗೆ ಹೊರಟನು . 


ಇತ್ತಲಾಗಿ ಅರಮನೆಯಲ್ಲಿ ಮ್ಯಾಂಡೆಟ್ಟನು ಹಿಂತಿರುಗದೇ ಇದ್ದು ದೂ , 
ಜನಗಳ ಗುಂಪು ಹೆಚ್ಚಾದ್ದೂ , ರಾಜನಿಗೂ ರಾಣಿಗೂ ಮನಸ್ಸಿನಲ್ಲಿ ಕಳವಳ 
ವನ್ನು ಹೆಚ್ಚಿಸಿತು. ರಾಜನಿಗೆ ತನ್ನ ಪ್ರಾಣಕ್ಕೂ ಸಂಚಕಾರ ಬರಬಹುದೆಂಬ 
ಭೀತಿಯುಂಟಾಯಿತು. ರೆಡರರ್ ಎಂಬುವನ ಸೂಚನೆಯಂತೆ ರಾಜನೂ 
ರಾಣಿಯೂ ಇತರರೂ ಅಸೆಂಬ್ಲಿಯಲ್ಲಿ ಆಶ್ರಯವನ್ನು ಪಡೆಯಬೇಕೆಂದು 
ತೀರಾನವಾಯಿತು. ರಾಣಿಯು ಬಡ ಬೆಟ್ಟಗೆ ಈ ಸಲಹೆಯನ್ನು ಒಪ್ಪಲಿಲ್ಲ. 
“ ನಮ್ಮ ಹತ್ತಿರ ಸ್ವಲ್ಪ ಸೈನ್ಯವಿದೆಯಲ್ಲಾ , ನಾವು ಏತಕ್ಕೆ ಸಂರಕ್ಷಣೆ ಮಾಡಿ 
ಕೊಳ್ಳ ಬಾರದು ? ” ಎಂದು ಕೇಳಿದಳು ,ರೋಡರನು ಉತ್ತರವಾಗಿ " ತಾಯಿ , 
ನಮ್ಮ ಹತ್ತಿರ ಇರುವ ಸೈನ್ಯವು ಸಾಲದು. ಪ್ಯಾರಿಸ್ಸಿಗೆ ಪ್ಯಾರಿಸ್ಸೇ ನಮ್ಮ 
ಮೇಲೆ ಬರುತ್ತಿದೆ. ಅದರ ಮುಂದೆ ನಾವು ನಿಲ್ಲಲಾರೆವು. ಇನ್ನು ತಡೆಮಾಡಿ 
ದರೆ ಕೆಲಸ ಕೆಟ್ಟತು ” ಎಂದನು. ರಾಜನು ರಾಣಿಗೆ ( ಸುಮ್ಮನೆಕಾಲಹರಣ 
ಮಾಡಿದರೆ ಪ್ರಯೋಜನವಿಲ್ಲ. ನಾವು ಹೊರಡೋಣ'' ಎಂದನು ರಾಜನು 
ಯಾವ ಪ್ರಯತ್ನವೂ ಮಾಡದೆಸೋಲುಮುಖದಿಂದ ತನ್ನ ಅರಮನೆಯನ್ನು 
ಬಿಟ್ಟಿದ್ದು ಬಹಳ ತಪ್ಪೆಂದು ಭಾವಿಸಲ್ಪಟ್ಟಿದೆ. ಇವನ ಸಂರಕ್ಷಣೆಗಾಗಿ ೧೮೦೦ 
ಜನರಿದ್ದರು . ಅವರೆಲ್ಲಾ ಒಳ್ಳೆ ಪರಾಕ್ರಮಿಗಳು ರಾಜನೂ ಅವರೂ ಕಾದಾಡಿ. 
ಯುದ್ಧದಲ್ಲಿ ಮಡಿದಿದ್ದರೆ ಚೆನ್ನಾಗಿತ್ತೆಂದು ನೆಪೋಲಿರ್ಯ ಮುಂತಾದವರು 
ಅಭಿಪ್ರಾಯ ಪಟ್ಟಿದ್ದಾರೆ. 


ಏನೇ ಆಗಲಿ, ರಾಜನೂ ರಾಣಿಯೂ ಪರಿವಾರವೂ ಬೆಳಿಗ್ಗೆ ಸುಮಾರು 
೮ - ೮|| ಘಂಟೆಯ ಹೊತ್ತಿಗೆ ಅರಮನೆಯನ್ನು ಬಿಟ್ಟರು ಈಗ ಅರಮನೆ 
ಯನ್ನು ಬಿಟ್ಟದ್ದು ಪುನಃ ಅವರು ಹಿಂತಿರುಗಲೇ ಇಲ್ಲ. ಅಸೆಂಬ್ಲಿಗೆ ಹೋಗು 


ಆಗಸ್ಟ್ ಹತ್ತನೆ ತಾರೀಖಿನ ಘಟನೆ 

೯೩ 
ವಾಗ ದಾರಿಯಲ್ಲಿ ಯುವರಾಜನು ಗಿಡದಿಂದ ಕೆಳಗೆ ಬಿದ್ದ ಎಲೆಗಳನ್ನು 
"ಒದೆಯುತ್ತಾ ಹೋಗುತ್ತಿದ್ದನು. ರಾಜನು ಅದನ್ನು ನೋಡಿ “ ಓಹೋ 
ಇದೇನು ಈವರ್ಷ ಗಿಡಗಳಿಂದ ಎಲೆಗಳು ಇಷ್ಟು ಬೇಗ ಉದುರಿನೆ ? ೨ 
ಎಂದನು, ಟೂರ್ ಅರಮನೆಯ ತೋಟದ ಗಿಡಗಳ ಚಿಗುರೆಲೆಗಳನ್ನು 
ಮುಂದೆ ನೋಡುವ ಸೌಭಾಗ್ಯವು ಅವನಿಗೆ ಒದಗಲೇ ಇಲ್ಲ. 


ರಾಜನು ಅಸೆಂಬ್ಲಿಗೆ ಬರುತ್ತಿದ್ದಾನೆಂದು ತಿಳಿದಕೂಡಲೆ ಅಸೆಂಬ್ಲಿಯ 
ಒಂದು ರಾಯಭಾರವು ಅವನನ್ನು ಗೌರವವಾಗಿ ಎದುರುಗೊಂಡಿತು. 
ರಾಜನೂ ರಾಣಿಯ ಅಧ್ಯಕ್ಷರ ಕುರ್ಚಿಯ ಎಡಭಾಗದಲ್ಲಿ ಕುಳಿತರು . 
ವರ್ಗಿ ಯಾಡ್ ಎಂಬುವನು ಅಧ್ಯಕ್ಷನಾಗಿದ್ದನು. ರಾಜನಿಗೆ ಮರಣ 
ದಂಡನೆ ವಿಧಿಸಿದಾಗಲೂ ಇವನೇ ಅಧ್ಯಕ್ಷನಾಗಿದ್ದನು. ರಾಜನು ತನ್ನ 
ಶೋಚನೀಯ ಸ್ಥಿತಿಯನ್ನು ವರ್ಣಿಸಿ ಅಸೆಂಬ್ಲಿ ಯ ಆಶಯಕ್ಕೆ ತಾನು ಬಂದಿ 
ರುವುದಾಗಿ ತಿಳಿಸಿದನು . ಅಸೆಂಬ್ಲಿಯಲ್ಲಿ ರಾಜನು ಬಂದಾಗ ಬಹಳ ಸ್ವಲ್ಪ 
ಮೆಂಬರುಗಳು ಹಾಜರಿದ್ದರು . ಅವರೆಲ್ಲರ ಪರವಾಗಿ ಅಧ್ಯಕ್ಷನು ರಾಜನಿಗೆ 
ಅಭಯದಾನವನ್ನು ಮಾಡಿದನು ಅಸೆಂಬ್ಲಿಯಲ್ಲಿ ರಾಜನಿಗೆ ಸ್ಥಾನವಾವುದು 
ಎಂಬುದು ಗೊತ್ತುಮಾಡಲು ಸ್ವಲ್ಪ ಕಾಲ ಹಿಡಿಯಿತು. ಆಗಿನ ಕಟ್ಟು ಪಾಡಿ 
ನಂತೆ ರಾಜನ ಸಮ್ಮುಖದಲ್ಲಿ ಅಸೆಂಬ್ಲಿ ಯು ತನ್ನ ಕೆಲಸ ಕಾರ್ಯಗಳನ್ನು 
ನಡೆಸುವಹಾಗಿರಲಿಲ್ಲ. ಅದಕ್ಕಾಗಿ ರಾಜನೂ ರಾಣಿಯೂ ಪತ್ರಿಕಾ ಪ್ರತಿನಿ 
ಧಿಗಳೂ ಕೂಡುವಜಾಗದಲ್ಲಿ ಕೂತರು. ೪೮ ಘಂಟೆಗಳ ಕಾಲ ರಾಜನೂ 
ರಾಣಿಯೂ ಅಸೆಂಬ್ಲಿಯಲ್ಲಿಯೇ ಇದ್ದರು. 


ರಾಜನು ಅರಮನೆಯನ್ನು ಬಿಟ್ಟ ಸ್ವಲ್ಪಹೊತ್ತಿಗೆ ಸ್ಯಾಂಟರನು ಜನ 
ಗಳ ಸೈನ್ಯವನ್ನು ತೆಗೆದುಕೊಂಡು ಅರಮನೆಯ ಬಳಿಗೆ ಬಂದನು . ಅಲ್ಲಿ ಜನ 
ಗಳ ಸೈನ್ಯಕ್ಕೂ , ಅರಮನೆಯ ರಕ್ಷಣೆಯಲ್ಲಿದ್ದ ಸ್ವಿಸ್ ಸಿಪಾಯಿಗಳಿಗೂ 
ಹೊಡೆದಾಟಕ್ಕೆ ಆರಂಭವಾಯಿತು. ಸ್ವಿಸ್ ಸಿಪಾಯಿಗಳು ಬಹಳ ಧೈರ್ಯ 
ವಾಗಿ ಕಾದಾಡಿದರು. ಆದಾಗ್ಯೂ ಪ್ರಯೋಜನವಾಗಲಿಲ್ಲ. ೮೦೦ ರಿಂದ ೧೫೦೦ 
ಜನಗಳವರೆಗೂ ಸತ್ತರು, ಅರಮನೆಯ ಒಳಕ್ಕೆ ರೋಷಾವೇಶಗಳಿಂದ 


ಆಗಸ್ಟ್ ಹತ್ತನೆ ತಾರೀಖಿನ ಘಟನೆ 


ಕೂಡಿದ ಜನಗಳು ನುಗ್ಗೆ ಸಾಮಾನುಗಳನ್ನೆಲ್ಲಾ ನಾಶಪಡಿಸಿದರು. ಕನ್ನಡಿ 
ಮೊದಲಾದ ಅಲಂಕಾರ ವಸ್ತುಗಳನ್ನೊಡೆದರು , ರಾಜನ ಅಡಿಗೆಯವರನ್ನೂ 
ಇತರ ನೌಕರರನ್ನೂ ಕ್ರೂರವಾಗಿ ಕೊಂದರು ರಕ್ತವನ್ನು ಚೆಲ್ಲುವುದೆಂದರೆ 
ಜನಗಳಿಗೆ ಲಕ್ಷವಿಲ್ಲದಂತಾಯಿತು. 


ಸಾಯಂಕಾಲದ ಹೊತ್ತಿಗೆ ಜನಗಳ ಗುಂಪು ಅಸೆಂಬ್ಲಿಯ ಬಳಿ 
ಬಂದಿತು . ಅಸೆಂಬ್ಲಿಯು ಸಾಕುಮಾಡಲ್ಪಡಬೇಕೆಂದೂ ಹೊಸ ರಾಜ್ಯಾಂಗ 
ರಚನೆಯ ನಿರ್ಮಾಣಕ್ಕಾಗಿ ಕನ್ವೆಂಷನ್ನು ಸೇರಿಸಲ್ಪಡಬೆಕೆಂದೂ ಉಗ್ರ 
ಗಾಮಿಗಳು ಅಸೆಂಬ್ಲಿಗೆ ಆಜ್ಞೆ ಮಾಡಿದರು. ರಾತ್ರಿ ಹತ್ತು ಘಂಟೆಯ 
ವರೆಗೂ ಇದೇ ವಾಗ್ವಾದ ನಡೆಯಿತು, ಅಸೆಂಬ್ಲಿಯ ಅಧ್ಯಕ್ಷರು 
ಜನಗಳನ್ನು ಉಪಾಯಮಾಡಿ ಕಳುಹಿಸಿಕೊಡಬೇಕೆಂದು ಎಷ್ಟೋ ಯತ್ನಿಸಿ 
ದನು , ಆದರೆ ಫಲವಾಗಲಿಲ್ಲ. ಉಗ್ರಗಾಮಿಗಳು ರಾಜನನ್ನು ಪದಚ್ಯುತ 
ನನ್ನಾಗಿ ಮಾಡಲೇಬೇಕೆಂದು ಹಠ ಹಿಡಿದರು. ಅಸೆಂಬ್ಲಿಯು ಪೂರ್ತಿ 
ಯಾಗಿ ರಾಜನನ್ನು ಪದಚ್ಯುತನನ್ನಾಗಿ ಮಾಡದೇ ಹೋದರೂ ಹಂಗಾಮಿ 
ಯಾಗಿ ಹೊಸ ಕನ್ವೆಂಷನ್ ಸೇರುವವರೆಗೆ ಪದಚ್ಯುತನನ್ನಾಗಿ ಮಾಡಲು 
ಒಪ್ಪಿತು. ಹೊಸ ಕನ್ವೆಂಷನ್ನು ಸೇರಿ ರಾಜನನ್ನು ಸ್ಥಿರವಾಗಿ ಪದಚುತ್ಯ 
ನನ್ನಾಗಿ ಮಾಡಬೇಕೇ , ಬೇಡವೇ ಎಂಬ ವಿಷಯವನ್ನು ತೀರಾನಿಸಬೇಕೆಂದು 
ಒಪ್ಪಂದವಾಯಿತು. ಈ ಚರ್ಚೆಯೆಲ್ಲಾ ಆಗುವಾಗ ರಾಜನೂ ರಾಣಿಯ 
ಪರಿವಾರವೂ ಅಸೆಂಬ್ಲಿಯಲ್ಲಿ ಪತ್ರಿಕಾಪ್ರತಿನಿಧಿಗಳ ಆಸನದಲ್ಲಿಯೇ ಕುಳಿ' 
ತಿದ್ದರು. ರಾತ್ರಿ ಹತ್ತು ಘಂಟೆಯಾಗುತ್ತಲೂ ರಾಜನನ್ನೂ ರಾಣಿಯನ್ನೂ 
ಪರಿವಾರವನ್ನೂ ಪಕ್ಕದಲ್ಲಿದ್ದ ಒಂದು ಕಾನ್ವೆಂಟಿನಲ್ಲಿ ಮಲಗಲು ಅಸೆಂಬ್ಲಿಯು 
ಏರ್ಪಾಡನ್ನು ಮಾಡಿತು. 


ಮರುದಿನ ಪ್ರಾತಃಕಾಲ ರಾಜನನ್ನು ಎಲ್ಲಿಡಬೇಕೆನ್ನುವ ಬಗ್ಗೆ ಅಸೆಂ 
ಬ್ಲಿಯಲ್ಲಿ ಬಲವಾದ ಚರ್ಚೆಯಾಯಿತು. ಲಕ್ಸೆಂಬರ್ ಎಂಬಲ್ಲಿ ನಿರ್ಬಂಧ 
ದಲ್ಲಿಡಬೇಕೆಂದು ಅಸೆಂಬ್ಲಿ ಯು ಆಲೋಚಿಸಿತು . ಆದರೆ ಅಲ್ಲಿಂದ ಎಲ್ಲಿ 
ಗಾದರೂ ತಪ್ಪಿಸಿಕೊಂಡು ಹೋಗಲು ಅವಕಾಶವಿತ್ತು . ಆದುದರಿಂದ 


೯೫ 


ಆಗಸ್ಟ್ ಹತ್ತನೆ ತಾರೀಖಿನ ಘಟನೆ 
ಅವನನ್ನು ಟೆಂಪಲ್ ಎಂಬಲ್ಲಿ ನಿರ್ಬಂಧದಲ್ಲಿಡಬೇಕೆಂದು ತೀರಾನವಾಯಿತು. 
ಪ್ಯಾರಿಸ್ ಮುನಿಸಿಪಾಲಿಟಿಯು ರಾಜನಮೇಲಿನ ಯಾಜಮಾನ್ಯವು ತನಗೆ 
ಸೇರಿದ್ದೆಂದು ಅದನ್ನು ತಾನೇ ವಹಿಸಿತು. ಅಸೆಂಬ್ಲಿಯು ತನಗೆ ಶರಣಾ, 
ಗತರಾಗಿ ಬಂದ ರಾಜನನ್ನೂ ರಾಣಿಯನ್ನೂ ಅವನ ಪರಿವಾರವನ್ನೂ ಮುನಿ 
ಸಿಪಾಲಿಟಿಯ ಸ್ವಾಧೀನಪಡಿಸಿತು. ಇಷ್ಟೇ ಅಲ್ಲದೆ ರಾಜ್ಯದಮೇಲಿನ ಅಧಿ 
ಕಾರವನ್ನೂ ಅಸೆಂಬ್ಲಿ ಯು ಡ್ಯಾನ್ಸನ್ನನಿಗೆ ಒಪ್ಪಿಸಬೇಕಾಯಿತು. ಆಗಸ್ಟ್ 
ಹತ್ತನೆ ತಾರೀಖಿನ ಘಟನೆಯು ಫ್ರಾನ್ಸಿನಲ್ಲಿ ರಾಜನ ಪ್ರಭುತ್ವವನ್ನು ಮಣ್ಣು 
ಗೂಡಿಸಿದ್ದಲ್ಲದೆ ಅಸೆಂಬ್ಲಿಯಲ್ಲಿದ್ದ ಗಿರಾಂರ್ಡಿ ಪಂಗಡದ ಪ್ರಾಬಲ್ಯವನ್ನು 
ಮುರಿಯಿತು. 


ಹೊಸ ಕನ್ವೆಂಷನ್ ಸೇರುವವರೆಗೆ ಪ್ಯಾರಿಸ್ಸಿನ ಮುನಿಸಿಪಾಲಿಟಿಯೆ ? 
ಸರ್ವಾಧಿಕಾರದಿಂದ ಫಾನ್ಸಿನ ಪ್ರಭುತ್ವವನ್ನು ನಡೆಸಿತು. ರೊಲೆಂಡ್ 
ಮುಂತಾದ ಮಂತ್ರಿಗಳಿದ್ದರೂ ಡ್ಯಾನ್ಸನ್ನನ ಪ್ರಾಬಲ್ಯವೇ ಜಾಸ್ತಿಯಾಗಿತ್ತು . 
ಅಸಿಂಬ್ಲಿ ಯು ಮುನಿಸಿಪಾಲಿಟಿಯ ಕೈಗೊಂಬೆಯಂತೆ ವರ್ತಿಸುತ್ತಿತ್ತು . 
ರಾಬಸ್ಪಿಯರ್ , ಮ್ಯಾರಟ್ ಮುಂತಾದವರು ಮುನಿಸಿಪಾಲಿಟಿಯ ಮೇಲೆ 
ಬಹಳ ಪ್ರಭಾವವನ್ನು ಹೊಂದಿದ್ದರು. ಹೊಸ ಕನ್ವೆಂಷನ್ನಿಗೆ ೨೫ ವರ್ಷ 
ವಯಸ್ಸಿನ ಅಥವಾ ಅದಕ್ಕೆ ಮಾರಿದ ಪ್ರತಿಯೊಬ್ಬ ಫ್ರೆಂಚ್ ಪಜೆಗೂ 
ಚುನಾಯಿತನಾದ ಸದಸ್ಯನಾಗಲು ಅಧಿಕಾರವಿತ್ತು . ಹಿಂದಿನ ಅಸೆಂಬ್ಲಿ 
ಗಿದ್ದ ನಿರ್ಬಂಧಗಳಾವುವೂ ಇದಕ್ಕಿರಲಿಲ್ಲ. ಹಿಂದಿನ ಅಸೆಂಬ್ಲಿಯ ಮೆಂಬರು, 
ಗಳು ಕೂಡ ಹೊಸ ಕನ್ನೆಂಷನ್ನಿಗೆ ಚುನಾಯಿತರಾಗಲು ಅಧಿಕಾರವಿತ್ತು . 


XXIII 
ಸೆಪ್ಟೆಂಬರಿನ ಕೊಲೆಗಳು . 
ಆಗಸ್ಟ್ ಹತ್ತರಿಂದ ಪ್ಯಾರಿಸ್ಸಿನಲ್ಲಿ ಅನಾಯಕತ್ವವು ಉಲ್ಬಣಿಸಿತು. 
ಡ್ಯಾನ್ಸನ್ನನು ಸರ್ವ ಪರಾಕ್ರಮಿಯಾಗಿದ್ದರೂ , ಅನೇಕ ಕ್ರೂರಕೃತ್ಯಗಳನ್ನು 
ತಡೆಯಲಾರದೇ ಹೋದನು. ರಾಜನು ಹಂಗಾಮಿಯಾಗಿ ಪದಚ್ಯುತ 
ನಾದಮೇಲೆ ರಾಜ್ಯಾಡಳಿತವನ್ನು ನಡೆಸಲು ಒಂದು ಕಾರ್ಯನಿರ್ವಾಹಕ 
ಸಮಿತಿಯು ಏರ್ಪಟ್ಟಿತು. ಅದರಲ್ಲಿ ಅತ್ಯಂತ ಮುಖ್ಯ ಸ್ಥಾನವು ಅತ್ಯಂತ 
ಹೆಚ್ಚು ಓಟುಗಳನ್ನು ಪಡೆದ ಡ್ಯಾನ್ಸನ್ನನಿಗೆ ದೊರೆಯಿತು. ರೋಲೆಂಡ್ , 
ಸವರ್ರ ಮುಂತಾದವರು ಈ ಸಮಿತಿಯಲ್ಲಿದ್ದರು. ರೋಲೆಂಡನ ಹೆಂಡತಿ 
ಯಾದ ಮೇಡಮರೋಲೆಂಡಳಿಗೆ ಡ್ಯಾನ್ಸನ್ನನನ್ನು ಕಂಡರೆ ಆಗುತ್ತಿರಲಿಲ್ಲ. 
ಡ್ಯಾನ್ಸನ್ನನು ಫ್ರಾನ್ಸಿನ ಹೊರಗೆ ವಿಜಯವನ್ನು ಸಂಪಾದಿಸಿ ಆ ದೇಶಕ್ಕೆ 
` ಒಳ್ಳೆಯ ಕೀರ್ತಿಯನ್ನು ತರಬೇಕೆಂದು ಅ ಭಿ ಪಾ ಯ ಪ ಟ್ಟಿ ದ್ದ ರು . 
ಇದರ ಸಾಧನೆಗಾಗಿ ಪ್ಯಾರಿಸ್ಸಿನ ಕ್ರಾ೦ತಿಮಯ ಪರಿಸ್ಥಿತಿಯನ್ನು ಉಪ 
ಯೋಗಿಸಿದನು. 

ಏತನ್ಮಧ್ಯೆ ಲಫಾಯಟ್ಟನು ಪ್ಯಾರಿಸ್ಸಿನಲ್ಲಿ ರಾಜನು ಹಂಗಾಮಿಯಾಗಿ 
ಪದಚ್ಯುತನಾಗಿ ಅನಾಯಕತ್ವವು ವ್ಯಾಪಿಸಿರುವ ಸ್ಥಿತಿಯನ್ನು ತಿಳಿದು ತಾನು 
ಪ್ಯಾರಿಸ್ಸಿಗೆ ಬಂದು ಎಲ್ಲವನ್ನೂ ಕ್ರಮಪಡಿಸಬೇಕೆಂದು ತನ್ನ ಸೈನ್ಯವನ್ನು 
ಸೇರಿಸಲು ಪ್ರಯತ್ನಿಸಿದನು. ಆದರೆ ಇವನು ತನ್ನ ಪ್ರಯತ್ನದಲ್ಲಿ ವಿಫಲನಾಗಿ 
. ಹಾಲೆಂಡಿಗೆ ಓಡಿಹೋಗಬೇಕಾಯಿತು. ಅಲ್ಲಿ ಅವನು ಆಸ್ಪಿಯನ್ನರ ಕೈಗೆ 
ಸಿಕ್ಕಿ ೧೭೯೭ರ ವರೆಗೂ ಬಂದೀಖಾನೆಯಲ್ಲಿಡಲ್ಪಟ್ಟಿದ್ದು ನೆಪೋಲಿಯನ್ನ ನಿಂದ 
ಬಿಡಿಸಲ್ಪಟ್ಟನು. ಕ್ರಾಂತಿಯ ಒಬ್ಬ ಪ್ರಭಾವಶಾಲಿಯಾದ ವ್ಯಕ್ತಿಯು ಈ 
- ಪರ್ಯವಸಾನವನ್ನು ಹೊಂದಿದನು. 

ಫ್ರಾನ್ಸಿನ ಹೊರಗೆ ಫ್ರಾನ್ಸಿನ ಸೈನಿಕರು ಕೆಲವುಸಾರಿ ಗೆಲ್ಲುವುದೂ ಕೆಲವು 
ಸಾರಿ ಸೋಲುವುದು, ಈ ರೀತಿಯಲ್ಲಿತ್ತು . ಆಗಸ್ಟ್ ೨೦ ರಲ್ಲಿ ಲಾಂಗ್ವಯಂ 


ಸೆಪ್ಟೆಂಬರಿನ ಕೊಲೆಗಳು 


೯೭ 


' ಬಲ್ಲಿಯೂ , ಸೆಪ್ಟೆಂಬರ್ ಎರಡರಲ್ಲಿ, ನೆರ್ಡೆ೦ ಎಂಬಲ್ಲಿಯೂ ಫ್ರೆಂಚ್ ಸೈನ್ಯವು 
ಸೋತಿತು. ಈ ಸೋಲುಗಳು ಪ್ಯಾರಿಸ್ಸಿನಲ್ಲಿ ಬಹಳ ಭಯಂಕರ ಪರಿಣಾಮಗ 
ಇನ್ನು ೦ಟುಮಾಡಿದುವು. ಶತ್ರುಗಳು ಪ್ಯಾರಿಸ್ಸನ್ನೆ ಎಲ್ಲಿ ಆಕ್ರಮಣ ಮಾಡು 
ವರೋ ಎಂಬ ಭೀತಿಯು ಉಂಟಾಯಿತು. ಮೇಲಿನ ಸೋಲುಗಳಿಗೆಲ್ಲಾ ದೇಶ 
ದ್ರೋಹಿಗಳಾದ ಶ್ರೀಮಂತರೂ , ಪಾದ್ರಿಗಳೂ ಕಾರಣರೆಂಬುದಾಗಿ ಪ್ಯಾರಿಸ್ಸಿ 
ನಲ್ಲಿ ಜನಗಳು ಹೇಳತೊಡಗಿದರು . ಆಗಸ್ಟ್ ೧೫ರಲ್ಲಿ ಅಸೆಂಬ್ಲಿಯು ಒಂದು 
ವಿಚಿತ್ರ ಠರಾವನ್ನು ಪಾಸುಮಾಡಿತ್ತು ಶತ್ರುಗಳೊಡನೆ ಸೇರಿ ದೇಶದ್ರೋಹದ 
ಲ್ಲಿರುವವರ ಸಂಬಂಧಿಗಳೆಲ್ಲರೂ ಬಂಧಿಸಲ್ಪಡಬೇಕೆಂಬುದೇ ಆ ತೀರಾನ. 
ಹೊಸ ರಾಜ್ಯಾಂಗರಚನೆಗೆ ಪ್ರಮಾಣವನ್ನು ಮಾಡದ ಪಾದ್ರಿಗಳೆಲ್ಲರೂ 
ಬಂದೀಖಾನೆಗಳಲ್ಲಿ ಇಡಲ್ಪಡಬೇಕೆಂಬ ಮತ್ತೊಂದು ಠರಾವು ಪಾಸಾಯಿತು. 
ಡ್ಯಾನ್ಸನ್ನನು ಮತ್ತೊಂದು ಅಪ್ಪಣೆಯನ್ನು ಹೊರಡಿಸಿದನು ದೇಶದ್ರೋಹಿಗ 
ಳೆಂದು ಗುಮಾನಿಯಾದವರ ಎಲ್ಲರ ಮನೆಗಳಿಗೂ ನುಗ್ಗಿ ಅವರನ್ನು ಹಿಡಿದು 
ತರಬೇಕೆಂಬುದೇ ಈ ಅಪ್ಪಣೆ. 


ಸೆಪ್ಟೆಂಬರ್ ಎರಡನೆ ತಾರೀಖು ಪ್ರಾತಃಕಾಲ ವೆರ್ಡನ್ನಿನಲ್ಲಿ ಫ್ರೆಂಚ್ 
ಸೈನ್ಯವು ಸೋತಸಮಾಚಾರವು ಪ್ಯಾರಿಸ್ಸನ್ನು ಮುಟ್ಟಿತು. ಒಂದನೆಯ ತಾರೀಖು 
ರಾತ್ರಿ ದೇಶದ್ರೋಹಿಗಳೆಲ್ಲಾ ಕೊಲೆಮಾಡಲ್ಪಡಬೇಕೆಂದು ಒಂದು ಹಸ್ತಪತ್ರಿ 
ಕೆಯು ಹೊರಟಿತು. ಒಂದು ಟ್ರಿಬ್ಯೂನಲ್ ನೇಮಿಸಲ್ಪಟ್ಟಿತು ಮೇಲಾರ್ಡ್ 
ಎಂಬುವನೂ ಮತ್ತೊಬ್ಬನೂ ಜಡ್ಡಿಗಳಾದರು. ವಿಚಾರಣೆಯ ನಾಟಕವಾ 
ಯಿತು, ೧೬೧೪ ಜನರು ಕೊಲೆಮಾಡಲ್ಪಟ್ಟರು. ಹೆಣಗಳನ್ನು ಚಿತ್ರವಿಚಿತ್ರ 
ವಾದ ಅವಮಾನಗಳಿಗೆ ಗುರಿಮಾಡಿದರು, ಸೆಪ್ಟೆಂಬರ್ ಎರಡನೆ ತಾರೀಖು 
ಮಧ್ಯಾನ್ನ ಮೊದಲಾದು ರಾತ್ರಿಯವರೆಗೂ ಕೊಲೆಗಾರರ ಗುಂಪು ಬಂದಿ: 
ಖಾನೆಗೆ ನುಗ್ಗಿ ಗುಮಾನಿಯಾದವರನ್ನೆಲ್ಲಾ ಕೊಲೆಮಾಡಿತು. ೬ನೆ ತಾರೀ 
ಖಿನ ವರೆಗೂ ಈ ಕೊಲೆಗಳು ನಡೆಯುತ್ತಲೇ ಇದ್ದು ವು. ಅನಂತರ ಅಧಿಕಾ 
ರಿಗಳು ಈ ಕೊಲೆಗಳನ್ನು ಖಂಡನೆಮಾಡುವ ಬದಲು ಅವನ್ನು ಸರಿ ಎಂದು 
ಪ್ರತಿಪಾದಿಸಿದರು. ಈ ಕೊಲೆಗಳಲ್ಲಿ ಅನೇಕ ಗಣ್ಯರಾದವರು ಮೃತರಾದರು. 
ಪ್ರಿನ್ಸೆಸ್ ಡೆಲ್ಯಾಂಬೆಟ್ ಎಂಬುವಳು ರಾಜಮನೆತನಕ್ಕೆ ಸೇರಿದವಳು, ಕೊಲೆಗಾ 


ಸೆಪ್ಟೆಂಬರಿನ ಕೊಲೆಗಳು 
ರರು ಬಂದೀಖಾನೆಯಲ್ಲಿದ್ದ ಇವಳನ್ನು ರಾಜನಿಗೆ ವಿರೋಧವಾದ ಪ್ರಮಾ 
ಣವನ್ನು ಮಾಡು ಎಂದು ಕೇಳಿದರು. ಅದಕ್ಕೆ ಅವಳು ಒಪ್ಪಲಿಲ್ಲ. ಆದುರ 
ರಿಂದ ಅವಳನ್ನು ಕೊಂದು ಅವಳ ಹೆಣವನ್ನು ಈಟಿಗೆ ಸಿಕ್ಕಿಸಿಕ್ಕೊಂಡು 
ರಾಜನೂ ರಾಣಿಯೂ ಇದ್ದ ಟೆಂಪಲ್ ಎಂಬಲ್ಲಿಗೆ ಒಯ್ದ ರು . ಮೇಡಮ್ 
ಡೇಸ್ವಾಲ್ ಎಂಬುವಳೂ ಕೊಲ್ಲಲ್ಪಟ್ಟಳು. ಒಟ್ಟಿನಲ್ಲಿ ಸೆಪ್ಟೆಂಬರಿನ ಕೊಲೆಗಳ 
ಕ್ರಾಂತಿಯ ಇತಿಹಾಸಕ್ಕೆ ಬಹಳ ಕಳಂಕವನ್ನು ತಂದವು. 


XXIV 

ಹೆಣಸ ಕನೈ೧ಷನ್ . 
ಕನ್ವೆಂಷನ್ನಿಗೆ ಚುನಾವಣಿಯ ಓಡಿಯಾಟವು ಸೆಪ್ಟೆಂಬರ್ ೫ ರಿಂದ 
೨೦ ವರೆವಿಗೆ ನಡೆಯಿತು. ಪ್ಯಾರಿಸ್ಸಿನಲ್ಲಿಯೇ ಈ ಚುನಾವಣೆಗೆ ವಿಶೇಷ ಆಸಕ್ತಿ 
ಯಿತ್ತು , ಪಂಗಡಗಳ ಪರಸ್ಪರ ಸ್ಪರ್ಧೆಯು ಇದ್ದರೂ ಇಲ್ಲೇ , ರಾಬಸ್ಪಿಯರ್, 
ಪೇಟಿರ್ಯ, ಡ್ಯಾರ್ನ್ಸ, ಮ್ಯಾರೆಟ್ , ರೋಲೆಂಡ್ ಮುಂತಾದವರೆಲ್ಲರೂ 
ಚುನಾಯಿತರಾದರು . ಈ ಸಭೆಯ ಒಟ್ಟು ಸರಾ ಸರೀ ಸಂಖ್ಯೆ ೭೫೦. ಈ 
ಕನ್ವೆಂಷನ್ನಿಗೆ ಹಿಂದಿನ ಎರಡು ಅಸೆಂಬ್ಲಿ ಗಳ ಅತ್ಯಂತ ಪ್ರಖ್ಯಾತ ಮನುಷ್ಯ 
ರೆಲ್ಲರೂ ಚುನಾಯಿಸಲ್ಪಟ್ಟರು. 


ಕನ್ವೆಂಷನ್ನಿನ ಕಾರ್ಯ ಕಲಾಪಗಳನ್ನು ವಿಮರ್ಶಿಸುವ ಮುಂಚೆ 
ಹಿಂದಿನ ಲೆಜಿಸ್ಟ್ರೇಟಿವ್ ಅಸೆಂಬ್ಲಿಯ ವಿಷಯವಾಗಿ ಕೆಲವು ಕಡೆಯ ಮಾತುಗ 
ಳನ್ನು ಹೇಳಬಹುದು. ಈ ಅಸೆಂಬ್ಲಿಯು ಬಹಳ ಕೆಟ್ಟ ಹೆಸರನ್ನು ಸಂಪಾದಿ 
ಸಿತು . ಅನವಶ್ಯಕವಾಗಿ ಹೊರಗಿನ ಶತ್ರುಗಳೊಡನೆ ಯುದ್ಧವನ್ನು ಹೂಡಿತು . 
ದೇಶದ ಒಳಗೇ ಇದ್ದ ದೊಂಬಿಗಳನ್ನು ಅಡಗಿಸಿಕೊಳ್ಳಲು ಸಮರ್ಥವಾಗದೇ 
ರಾಜನನ್ನೂ ತನ್ನನ್ನೂ ಬಹಳ ಹೀನಾಯಸ್ಥಿತಿಗೆ ಇಳಿಸಿಕ್ಕೊಂಡಿತು. 


ಏತನ್ಮಧ್ಯೆ ಕನ್ವೆಂಷನ್ನು ಚುನಾವಣೆಯಾಗಿ ಕಾರ್ಯಕಲಾಪಗಳನ್ನು , 
ಆರಂಭಮಾಡುವ ಕಾಲಕ್ಕೆ ಸರಿಯಾಗಿ ನೆಲ್ಕಿ ಎಂಬಲ್ಲಿ ಡೂಮ್ರಸ್ ಎಂಬ 
ಸೇನಾಪತಿಯ ನೇತೃತ್ವದಲ್ಲಿ ಕ್ರಾಂತಿಸರ್ಕಾರದ ಸೈನ್ಯವು ಶತ್ರುಗಳನ್ನು ಸೋಲಿ 
ಸಿತು. ಇದು ಕನ್ವೆಂಷನ್ನಿಗೆಶುಭದಾಯಕವಾಗಿ ಪರಿಣಮಿಸಿತು. ಡೂಮ್ರ 
ಸನು ಪರಕೀಯ ಸೈನ್ಯಗಳನ್ನು ಒಂದಾಗುತ್ತಲೂ ಒಂದನ್ನು ಸೋಲಿಸುತ್ತಾ 
ಬಂದನು. ದಬ್ಬಾಳಿಕೆಯಿಂದ ಸ್ವತಂತ್ರವಾಗುವ ದೇಶಗಳಿಗೆಲ್ಲಾ ಫ್ರಾನ್ಸಿನ 
, ಸ್ವತಂತ್ರ ಸೈನ್ಯವು ಸಹಾಯಮಾಡುವುದಾಗಿ ಇವನು ಸಾರಿಸಿದನು. 


ಹೊಸ ಕನ್ವೆಂಷನ್ 


ಈ ಪರಿಸ್ಥಿತಿಯಲ್ಲಿ ಕನ್ವೆಂಷನ್ನು ತನ್ನ ಕೆಲಸಕ್ಕೆ ಆರಂಭಿಸಿತು. ಈ ಸಭೆ 
ಯಲ್ಲಿ ಮೂರು ಪಂಗಡಗಳಿದ್ದವು. ಇದರಲ್ಲಿ ಗಿರಾಂರ್ಡಿ ಪಂಗಡದವರಿಗೆ 
ಮೊಟ್ಟ ಮೊದಲು ಬಹು ಸಂಖ್ಯೆಯಿತ್ತು . ನರ್ಗ್ನಿಯಾಡ್ ಮುಂತಾದವರು 
ಈ ಪಂಗಡಕ್ಕೆ ಸೇರಿದವರು . ಅನಂತರ ಮಾಂರ್ಟ ಎಂಬ ಪಂಗಡದವರಿಗೆ 
ಬಹು ಸಂಖ್ಯೆಯಿತ್ತು . ಈ ಪಂಗಡಕ್ಕೆ ರಾಬಸ್ಪಿಯರ್, ಡ್ಯಾ೦ರ್ಟ , ಮಾರಮ್ 
ಮುಂತಾದವರು ಸೇರಿದ್ದರು. ಈ ಎರಡು ಪಂಗಡಗಳಿಗೂ ಸೇರದೇ ಇದ್ದ 
ಮಾರ್ಷ್ ಅಥವಾ ಪ್ಲೇಯ ಎಂಬ ಒಂದು ಪಂಗಡವಿತ್ತು . ಈ ಪೈಕಿ ಗಿರಾ೦ 
ಡಿನರು ಪರಸ್ಪರ ಐಕಮತ್ಯವನ್ನು ಹೊಂದಿರಲಿಲ್ಲ. ಇವರು ಅಷ್ಟು ಬಲಶಾ 
ಲಿಗಳಲ್ಲ. ಮಾಂಟನ್ ಪಂಗಡದವರೇ ರಾಬಸ್ಪಿಯರನ ಮುಖಾಂತರ ಪ್ಯಾರಿ 
ಸ್ಪಿನಮೇಲೆ ತಮ್ಮ ಪ್ರಭಾವವನ್ನು ಬೀರಿ ಫ್ರಾನ್ಸಿನ ಮುಂದಿನ ಘಟನೆಗಳಿಗೆ 
ಕಾರಣ ಕರ್ತರಾದರು. ರಾಬಸ್ಪಿಯರನು ಬೀಳುವವರೆಗೂ ಈ ಪಂಗಡದವ 
ರದೇ ಪ್ರಾಧಾನ್ಯತೆ ಯಿತ್ತು. ರಾಬಸ್ಪಿಯರನ ಕ್ರೂರ ಆಡಳಿತವು ಮುಗಿದು 
ಅವನು ಕೊಲ್ಲಲ್ಪಟ್ಟಮೇಲೆ ಮಾರ್ಷ್ ಪಂಗಡದವರು ಮುಂದೆ ಬಂದು 
ಕ್ರೌರ್ಯದಿಂದ ತಲ್ಲಣಿಸಿದ್ದ ಫ್ರಾನ್ಸಿನಲ್ಲಿ ಶಾಂತಿಯನ್ನೂ , ವ್ಯವಸ್ಥೆಯನ್ನೂ 
ಏರ್ಪಡಿಸಿದರು . 


ಕನ್ವೆಂಷನ್ನು ಸೆಪ್ಟೆಂಬರ್ ೨೧ ರಲ್ಲಿ ತಾನು ಸೇರಿದಕೂಡಲೇ ರಾಜನನ್ನು 
ವಜಾಮಾಡಿತು. ಸೆಪ್ಟೆಂಬರ್ ೨೫ ರಲ್ಲಿ ಫ್ರಾನ್ನು ರಿಪಬ್ಲಿಕ್ ಅಥವ ಪ್ರಜಾ 
ಪ್ರಭುತ್ವವಾಗಿದೆಯೆಂದು ಜಗತ್ತಿಗೆ ಸಾರಿತು. ಫ್ರಾನ್ಸಿನ ಪ್ರಜಾ ಪ್ರಭುತ್ವವು 
ಸ್ಥಾಪನೆ ಯಾದುದೂ ಫ್ರಾನ್ಸಿನ ಸೈನ್ಯಗಳು ಪರಕೀಯ ಸೈನ್ಯಗಳನ್ನು ಸೋಲಿ 
ಸುತ್ತಿರುವುದೂ ಹೊರದೇಶಗಳಲ್ಲಿ ಬಹಳ ಪರಿಣಾಮವನ್ನುಂಟುಮಾಡಿತ್ತು . 
ಇಂಗ್ಲೆಂಡು ಫ್ರಾನ್ಸಿನ ಸ್ಥಿತಿಗತಿಗಳನ್ನು ಬಹಳ ಸೂಕ್ಷ್ಮವಾಗಿ ಪರಿಶೀಲಿಸಲು 
ಉಪಕ್ರಮಿಸಿತ್ತು 


XXV 


ರಾಜನ ವಿಚಾರಣೆ ಮತ್ತು ಮರಣದಂಡನೆ . 


ರಾಜನನ್ನು ವಿಚಾರಣೆಗೆ ಗುರಿಮಾಡಿ ಮರಣದಂಡನೆಯನ್ನು ಕೊಡ 
ಬೇಕೆಂಬುದೇ ಮೌಂರ್ಟ ಪಂಗಡದ ರಾಬಸ್ಪಿಯರ್‌ ಮುಂತಾದವರ ಅಭಿ 
ಪ್ರಾಯವಾಗಿತ್ತು . ಆದರೆ ಗಿರಾಂರ್ಡಿ ಪಂಗಡದವರು ಕನ್ನೆಂಷನ್ನಿಗೆಕೋರ್ಟಿ 
ನಂತೆ ವಿಚಾರಣೆಯ ಅಧಿಕಾರವಿಲ್ಲವೆಂದು ಅಭಿಪ್ರಾಯಪಟ್ಟರು. ರಾಜನ 
ವಿಚಾರಣೆಗಾಗಿ ನ್ಯಾಯಾಧೀಶರು ನೇಮಿಸಲ್ಪಟ್ಟರು. ೧೭೯೧ನೆ ರಾಜ್ಯಾಂಗ 
ರಚನೆಯ ಪ್ರಕಾರ ರಾಜನ ಮಂತ್ರಿಗಳೇ ಯಾವ ತಪ್ಪಿ ತಗಳಿಗೂ ಜವಾಬ್ದಾ 
ರರೇ ಹೊರತೂ ರಾಜನು ಜವಾಬ್ದಾರನಾಗಿರಲಿಲ್ಲ. ರಾಜನು ಈ ತತ್ವದ 
ನಂಬಿಕೆಯ ಮೇಲೆನಿರ್ಯೋಚನೆಯಾಗಿದ್ದನು. ಆದರೂ ಜಡ್ಡಿಗಳ ಮುಂದೆ 
ತಾನು ಹಾಜರಾಗದೆ ಹೋದರೆ ಜನಗಳು ತನ್ನ ನಿವಾಸದ ಮೇಲೆ ಎಲ್ಲಿ 
ದಂಡೆತ್ತಿ ಬಂದು ಹಿಂದೆ ನಡೆಸಿದ ಧಾಂಧಲೆಗಳನ್ನು ಉಂಟುಮಾಡುವರೋ 
ಎಂದು ಕಳವಳದಿಂದ ಜಡ್ಡಿಗಳ ಮುಂದೆ ಹಾಜರಾಗಲು ನಿಶ್ಚಯಿಸಿದನು . 
ಈ ನಿಶ್ಚಯವನ್ನು ಮಾಡಿದಾಗ ತನಗೆ ಮುಂದೆ ಮರಣ ದಂಡನೆಯು ಸಂಭ 
ವಿಸ ಬಹುದೆಂಬ ಸಂಶಯವು ಇವನಿಗಿರಲಿಲ್ಲ . 


ಏತನ್ಮಧ್ಯೆ ರಾಜನಮೇಲೆ ದೇಶದ್ರೋಹದ ಆಪಾದನೆಗಳಿಗಾಗಿ ಕಾಗದ 
ಪತ್ರಗಳ ಶೋಧನೆಯು ಬಹಳ ಚುರುಕಾಗಿ ನಡೆಯಲುಸಕ್ರಮವಾಯಿತು. 
ರಾಜನು ತಾನು ಟೊಯ್ದ ರೀಸ್ ಅರಮನೆಯಲ್ಲಿದ್ದಾಗ ತನ್ನ ರಹಸ್ಯವಾದ 
ಕಾಗದ ಪತ್ರಗಳನ್ನೆಲ್ಲಾ ಒಂದು ಕಬ್ಬಿಣದ ಪೆಟ್ಟಿಗೆಯಲ್ಲಿಟ್ಟು ಬೀಗ ಹಾಕಿ 
ದನು. ರಾಜನಿಗೆ ಬೀಗದ ರಿಪೇರಿಯಲ್ಲಿ ಬಹಳ ಆಸಕ್ತಿಯಿತ್ತೆಂದು ಹಿಂದೆಯೆ 
ತಿಳಿಸಲ್ಪಟ್ಟಿದೆಯಷ್ಟೆ . ಅದರಂತೆ ರಾಜನು ಫ್ರಾಂಕಾಯ ಗಾಮೆನ್ ಎಂಬ 
ಬೀಗದ ರಿಪೇರಿಯವನ ಸಹಾಯದಿಂದ ಸ್ವಲ್ಪ ಕೆಲಸವನ್ನು ಕಲಿತಿದ್ದನು. 
ಅವನಿಗೆ ಈ ಕಬ್ಬಿಣದ ಪೆಟ್ಟಿಗೆಯ ರಹಸ್ಯವುಗೊತ್ತಿತ್ತು. ಅವನು ರೋಲೆಂ 


೧೦೨ ರಾಜನ ವಿಚಾರಣೆ ಮತ್ತು ಮರಣದಂಡನೆ 
ಡನ ಬಳಿಗೆ ಹೋಗಿ ರಾಜನ ಕಬ್ಬಿಣದ ಪೆಟ್ಟಿಗೆಯ ರಹಸ್ಯವನ್ನು ಬಯಲು 
ಮಾಡಿದನು. ರೋಲೆಂಡನು ಆ ಬೀಗದ ರಿಪೇರಿಯವನೊಂದಿಗೆ ಟೂ 
ರೀಸ್ ಅರಮನೆಗೆ ಹೋಗಿ ಆ ಕಬ್ಬಿಣದ ಪೆಟ್ಟಿಗೆಯನ್ನು ಸ್ವಾಧೀನ ಪಡಿಸಿ 
ಕೊಂಡನು . ಅದರಲ್ಲಿ ಅನೇಕಾನೇಕ ರಹಸ್ಯವಾದ ಕಾಗದಪತ್ರಗಳು ದೊರ 
ಕಿದುವು. ಮಿರಾಬೋ , ಲ ಫಾಯಟ್ , ಬಾರ್ನವೆ ಮುಂತಾದವರು ರಾಜನಿಗೆ 
ಬರೆದ ಕಾಗದಗಳು ದೊರೆತವು. ಈ ಕಾಗದಗಳಲ್ಲಿ ರಾಜನಿಗೆ ಮೇಲಣವರ 
ಸಹಾಯವು ನಾಗಾ ನವಾಗಿತ್ತು . ಕಡೆಗೆ ಅಸೆಂಬ್ಲಿಯಲ್ಲಿ ಐದು ವಾರಗಳ 
ಚರ್ಚೆಯಾಗಿ ಡಿಸೆಂಬರ್ ಹನ್ನೊಂದರಲ್ಲಿ ರಾಜನ ವಿಚಾರಣೆಯು ಆಗ 
ಬೇಕೆಂದು ತೀರಾನವಾಯಿತು . 


ರಾಜನು ವಿಚಾರಣೆಗಾಗಿ ಗಾಡಿಯಲ್ಲಿ ಹೋದ ದೃಶ್ಯವು ಬಹಳ ಹೃದ 
ಯವಿದ್ರಾವಕವಾಗಿತ್ತು . ಒಂದು ಹಸುರು ಗಾಡಿಯಲ್ಲಿ ಮುನಿಸಿಪಲ್ 
ಅಧ್ಯಕ್ಷನ ಸಮೇತ ನ್ಯಾಷನಲ್ ಗಾರ್ಡಿನ ಸಿಪಾಯಿಗಳೊಡನೆ ಸುತ್ತುಗಟ್ಟಿ 
ಹಿಂದೆಮುಂದೆ ಸೈನ್ಯ ಸಮೇತನಾಗಿ ಕನ್ವೆಂರ್ಷ ಭವನಕ್ಕೆ ರಾಜನು ತೆರಳಿ 
ದನು. ಈ ಸೈನ್ಯ ಮುಂತಾದುವುಗಳು ರಾಜನ ಮರ್ಯಾದೆಗೊಸ್ಕರವಲ್ಲ. 
ರಾಜನು ಸಿಂಹಾಸನಭ್ರಷ್ಟನಾಗಿ ಹೋಗಿದ್ದನು. ರಾಜನ ಮೇಲೆ ಪ್ರಜೆಗಳ 
ಪ್ರಭುತ್ವವು ಎಷ್ಟರಮಟ್ಟಿಗಿದೆ ಎಂಬುದನ್ನು ತೋರಿಸುವುದಕ್ಕಾಗಿ ಈ ಪ್ರದ 
ರ್ಶನವು ನಡೆಯಿತು, ಮಾರ್ಸೆಲೀಸಿನ ವೀರರು ರಣಗಿತವನ್ನು ಹಾಡುತ್ತಾ 
ಮುಂದೆ ನಡೆದರು , ಪ್ಯಾರಿಸ್ಸಿನ ಜನಗಳು ಆಶ್ಚರ್ಯಚಕಿತರಾಗಿ ರಾಜನ ಈ 
ಸ್ಥಿತಿಯನ್ನು ನೋಡಿದರು . 


ರಾಜನು ಮೌನವಾಗಿ ಸ್ಯಾ೦ಟರಿನಿಂದ ಕೈಯಲ್ಲಿ ಹಿಡಿಯಲ್ಪಟ್ಟವ 
ನಾಗಿ ಕನ್ವೆಂಷನ್ ಭವನಕ್ಕೆ ಒಯ್ಯಲ್ಪಟ್ಟನು, ರಾಜನು ಭವನವನ್ನು ಪ್ರವೇ 
ಸಿದಕೂಡಲೇ ಎಲ್ಲ ಕಡೆಯೂ ಮೌನವಾಯಿತು. ರಾಜನು ಸುತ್ತಲೂ 
ಶಾಂತವಾಗಿ ನೋಡಿದನು. ಸಭಾ ಭವನವೇನೋ ಅದೇನೇ , ಆದರೆ ಪರಿಸ್ಥಿ 
ತಿಯು ಬಹಳವಾಗಿ ಮಾರ್ಪಾಟಾಗಿದೆ. ರಾಜನ ಕಾಲುಗಳು ಕೊಳೆಯಾಗ 
ದಂತೆ ಅವನು ನಡೆಯುವ ಜಾಗದಲ್ಲಿ ಮಖಮಲ್ಲನ್ನು ಹಾಕಿ ಅವನು ಬಂದ 


ರಾಜನ ವಿಚಾರಣೆ ಮತ್ತು ಮರಣದಂಡನೆ ೧೦೩ 
ಕೂಡಲೇ ಸರ್ವಸದಸ್ಯರೂ ಎದ್ದು ತಮ್ಮ ರಾಜಭಕ್ತಿಯನ್ನು ಪ್ರದರ್ಶಿಸುತ್ತಿದ್ದ 
ಕಾಲನೆಲ್ಲಿ ? ಆಪಾದಿತನಾಗಿ ರಾಜನು ಆ ಸಭೆಯ ಮುಂದೆ ಹೋಗಿ ನಿಲ್ಲುವು 
ದೆಲ್ಲಿ? ರಾಜನಿಗೆ ಈ ವ್ಯತ್ಯಾಸವು ಒಮ್ಮೆಲೇ ಮನಸ್ಸಿನಲ್ಲಿ ವಿದ್ಯುತ್ ವಾಹದಂತೆ 
ಹೊಳೆಯಿತು. ಕನ್ವೆಂಷನ್ನಿನ ಅಧ್ಯಕ್ಷನಾದ ಬಾರೇ‌ ಎಂಬುವನು ರಾಜ 
ನನ್ನು ( ಲೂಯಿ, ಅಲ್ಲಿ ಕೂತುಕೊ , 2” ಎಂದು ಒಂದು ಆಸನದಮೇಲೆ 
ಕುಳ್ಳಿರಿಸಿದನು. ಹೋದಸಾರಿ ಇವನು ರಾಜ್ಯಾಂಗ ರಚನೆಯನ್ನು ಸ್ವೀಕರಿಸಿ 
ತನ್ನ ಸಮ್ಮತಿಯನ್ನು ಸೂಚಿಸಿದ ಆಸನವೂ ಅದೇ . ಈಗ ಆಪಾದಿತನಾಗಿ 
ಕೂರಿಸಲ್ಪಟ್ಟ ಆಸನವೂ ಅದೇ . ಆಸನವು ಒಂದೇ ಆದರೂ , ಆಸಾಮಿಯು 
ಒಬ್ಬನೇ ! ಆದರೆ ಪರಿಸ್ಥಿತಿಯು ಮಾತ್ರ ಬೇರೆಯಾಗಿತ್ತು . 

ರಾಜನು ಶಾಂತ ಮನಸ್ಕನಾಗಿ ಆ ಆಸನದಲ್ಲಿ ಕುಳಿತು , ಗಂಭೀರತೆ 
ಯಿಂದ ವರ್ತಿಸಿದನು ರಾಜನಿಗೆ ೫೭ ಪ್ರಶ್ನೆಗಳು ಕೇಳಲ್ಪಟ್ಟುವು. ಕಬ್ಬಿಣದ 
ಪೆಟ್ಟಿಗೆಯಲ್ಲಿ ಸಿಕ್ಕಿದ ಕಾಗದ ಪತ್ರಗಳು , ಕ್ರಾಂತಿಯಲ್ಲಿ ನಡೆದ ಹಿಂದಿನ ಘಟನೆ 
ಗಳು - ಅವುಗಳ ಸಂಬಂಧವಾಗಿಯೇ ಪ್ರಶ್ನೆಗಳು ಕೇಳಲ್ಪಟ್ಟು ವು . ಅವುಗಳನ್ನು 
ಸಂಗ್ರಹವಾಗಿ ಹೇಳಬೇಕಾದರೆ ಇಷ್ಟೇ , ಲೂಯಿಯೇ ನೀನು ರಾಜನಾಗಿದ್ದ 
ಕಾಲದಲ್ಲಿ ನಿನ್ನ ರಾಜತ್ವವನ್ನು ಉಳಿಸಿಕೊಳ್ಳಲು ಇಂತಿಂತಹ ಕೃತ್ಯಗಳನ್ನು 
ಮಾಡಿ ಇಂತಿಂತಹ ಬರವಣೆಗೆಗಳನ್ನು ಬರೆದು ದೇಶದ್ರೋಹವನ್ನಾಚರಿಸ 
ಲಿಲ್ಲವೆ ? ರಾಜನು ಅವುಗಳಿಗೆಲ್ಲಾ ಬಹಳ ಗಂಭೀರವಾಗಿಯೂ , ಲಲಿತ 
ವಾಗಿಯೂ ಉತ್ತರಗಳನ್ನಿತ್ತನು. ಅನೇಕ ಪ್ರಶ್ನೆಗಳಿಗೆ ಉತ್ತರವಾಗಿ ತಾನು 
ಆ ಕೃತ್ಯಗಳನ್ನು ಮಾಡಲಿಲ್ಲವೆಂದು, ತಾನು ಆ ಕಾಗದ ಪತ್ರಗಳನ್ನು ನೋಡೇ | 
ಇಲ್ಲವೆಂದೂ , ತಾನು ಮಾಡಿದ ಇನ್ನೂ ಕೆಲವು ಕೃತ್ಯಗಳು ಆಗಿದ್ದ ಕಾನೂನಿಗೆ 
ಅನುಗುಣವಾದವೆಂದೂ ಉತ್ತರವಿತ್ತನು, ರಾಜನ ಶಾಂತ ಮತ್ತು ಗಂಭೀರ 
ವರ್ತನೆಯ , ಲಲಿತವಾದ ಉತ್ತರಗಳೂ , ಕನ್ವೆಂಷನ್ನಿನ ಅನೇಕ ಸದಸ್ಯರ 
ಮನಸ್ಸಿನಮೇಲೆ ಬಹಳ ಒಳ್ಳೆ ಪರಿಣಾಮವನ್ನುಂಟುಮಾಡಿದವು. ಕನ್ನಂ 
ಷನ್ನಿನ ೫೭ ಪ್ರಶ್ನೆಗಳಿಗೂ ೧೬೨ ಡಾಕ್ಯುಮೆಂಟುಗಳಿಗೂ ಉತ್ತರಗಳು 
ಮುಗಿದಮೇಲೆ, ಸುಮಾರು ೩ ಘಂಟೆಗಳ ಅನಂತರ ಬ್ಯಾರೇರನು ರಾಜನನ್ನು 
C ಲೂಯಿಯೇ , ನೀನು ಈ ಕನ್ವೆಂಷನ್ ಭವನದಿಂದ ಸ್ವಲ್ಪ ಬಿಟ್ಟು ಹೋಗು ) 
ಎಂದು ಹೇಳಿದನು. 


- ೧೦೪ 


ರಾಜನ ವಿಚಾರಣೆ ಮತ್ತು ಮರಣದಂಡನೆ 


- ಲೂಯಿಯು ಮುನಿಸಿಪಲ್ ಕಾವಲಿನೊಡನೆ ಪಕ್ಕದ ಕಮಿಟಿಕೊಠ 
ಡಿಗೆ ಬಂದನು. ಭವನವನ್ನು ಬಿಡುವಾಗ್ಗೆ ತನ್ನ ವಿಚಾರಣೆಯಲ್ಲಿ ತನ್ನ 
ಲಾಯರುಗಳನ್ನಿಟ್ಟುಕೊಳ್ಳಲು ಅಧ್ಯಕ್ಷನನ್ನು ಕೇಳಿಕೊಂಡನು. ರಾಜನು 
ಆ ರಾತ್ರಿ ಪುನಃ ಟೆಂಪಲ್ ಎಂಬಲ್ಲಿಗೆ ಕರೆತರಲ್ಪಟ್ಟನು. ಅವನಿಗೆ ತನಗೆ 
ಮುಂದೆ ಸಂಭವಿಸಬಹುದಾದ ಮರಣ ದಂಡನೆಯ ಕಳವಳವು ಸ್ವಲ್ಪವೂ 
ಇರಲಿಲ್ಲ . ವಿಚಾರಣೆಯು ಮುಗಿದಮೇಲೆ ತಾನು ಯೂರೋಪಿನಲ್ಲಿ , ಸಂಚಾರ 
ಮಾಡಬೇಕೆಂಬ ಯೋಚನೆಯನ್ನು ಇಟ್ಟು ಕೊಂಡಿದ್ದನು. 


ಲೂಯಿಯು ಈ ಬಾರಿ ರಾಣಿಯಿಂದಲೂ ಅವನ ಇತರ ಪರಿವಾರ 
ದಿಂದಲೂ ಬೇರೆ ಇಡಲ್ಪಟ್ಟನು. ಅವನಿಗೆ ಬಹಳ ಬೇಜಾರಾಯಿತು. ತಾನು 
ಒಬ್ಬನೇ ಕಾಲವನ್ನು ಕಳೆಯುವ ವೇಳೆಯಲ್ಲಿ ಇವನು ತನ್ನ ವುಯಿಲನ್ನು ಬರೆ' 
ದಿಟ್ಟನು. 


ಕನ್ವೆಂಷನ್ನಿನಲ್ಲಿ ಬಹಳ ಚರ್ಚೆಯಾದಮೇಲೆರಾಜನಿಗೆ ಅವನ ಪಕ. 
ವನ್ನು ವಾದಿಸಲು ವಕೀಲರನ್ನು ಇಟ್ಟುಕೊಳ್ಳಲು ಅವಕಾಶವು ದೊರೆಯ 
ಬೇಕೆಂದು ತೀರಾನವಾಯಿತು. ರಾಜನು ಟಾರ್ಜೆಟ್ ಮತ್ತು ಟ್ರಾ೦ಚೆಟ್ " 
ಎಂಬಿಬ್ಬರು ಲಾಯರುಗಳ ಸಹಾಯವನ್ನು ಕೋರಿದನು. ಟಾರ್ಜೆಟ್ಟನು. 
ತಾನು ಮುದುಕನೆಂಬುದಾಗಿ ಸಬೂಬು ಹೇಳಿಕೊಂಡು ರಾಜನ ಕೋರಿಕೆ 
ಯನ್ನು ಈಡೇರಿಸಲಿಲ್ಲ. ಬ್ರಾಂಚೆಟ್ಟನು ಟಾರ್ಜೆಟನಿಗಿಂತಲೂ ಹತ್ತು ವರ್ಷ 
ಹೆಚ್ಚು ವಯಸ್ಕನಾಗಿದ್ದರೂ ಲೆಕ್ಕಿಸದೆ ರಾಜನ ಪಕ್ಷವನ್ನು ವಾದಿಸಲು 
ಬಂದನು . ವೃದ್ಧನಾದ ಮೇಲ್ಪ ರ್ಬೆ ಎಂಬುವನೂ ಯುವಕನಾದ ಡೇಸೇಜ್ರರಿ 
ಎಂಬುವನೂ ಟ್ರಾ೦ಚೆಟ್ಟನ ಸಹಾಯಕ್ಕೆ ಬಂದರು. ಡಿಸೆಂಬರ್ ೨೬ ಕ್ಕೆ 
ರಾಜನ ವಕೀಲರು ಅವನ ಪಕ್ಷವನ್ನು ವಾದಿಸಬೇಕೆಂದು ತೀರಾನವಾಯಿತು. 
ವಕೀಲರು ಇನ್ನೂ ಸ್ವಲ್ಪ ಕಾಲವನ್ನು ಕೇಳಿದರು. ಅದು ಕೊಡಲ್ಪಡಲಿಲ್ಲ.. 
ಡಿಸೆಂಬರ್ ೨೬ ನೆ ತಾರೀಖು ಬುಧವಾರ ಬೆಳಿಗ್ಗೆ ೯ ಘಂಟೆಗೆ ಲೂಯಿಯೂ 
ಅವನ ಮೂರು ವಕೀಲರೂ ವಿಚಾರಣೆಯ ಮಂದಿರವನ್ನು ಪ್ರವೇಶಿಸಿದರು. 
ಡೇಸೇಜನು ಬಹಳ ಗೌರವವಾಗಿ ಮೂರು ಘಂಟೆಗಳಕಾಲ ರಾಜನ ಗುಣಾತಿ, 


ರಾಜನ ವಿಚಾರಣೆ ಮತ್ತು ಮರಣದಂಡನೆ 


೧೦೫ 


ಶಯಗಳನ್ನು ವರ್ಣಿಸಿ ತನ್ನಲ್ಲಿದ್ದ ದಾಖಲೆಗಳಂತೆ ರಾಜನು ನಿರ್ದೋಷಿಯೆಂದು 
ವಾದಿಸಿದನು. ರಾಜನ ವ್ಯಕ್ತಿತ್ವವು ಬಹಳ ಪವಿತ್ರವಾದುದೆಂದೂ ರಾಜ್ಯಾಂಗ 
ರಚನೆಯು ಅದನ್ನು ಕಾಪಾಡಬೇಕೆಂದೂ ವಾದಿಸಿದನು . ಯಾರೇ ಆಗಲಿ 
ಡೇಸೇಜನ ಭಾಷಣವನ್ನು ಓದಿದರೆ ಕನ್ವೆಂಷನ್ನು ರಾಜನನ್ನು ನಿರ್ದೋಷಿ 
ಯೆಂದೇ ತೀರ್ಪು ಮಾಡಬೇಕಾಗಿತ್ತೆಂದು ಹೇಳುವರು . ರಾಬಸ್ಪಿಯರನು 
ಡೇಸೇಜನ ನಾದದ ಪರಿಣಾಮವನ್ನು ನೋಡಿಕೊಂಡು ಕನ್ವೆಂಷನ್ನಿಗೆ 
( ನೀವೇನು ನ್ಯಾಯಾಧಿಪತಿಗಳಲ್ಲ. ನೀವು ರಾಜನೀತಿ ನಿಪುಣರು. ನೀವು 
ಅದಲ್ಲದೆ ಬೇರೆಯಾಗಲಾರಿರಿ ” ಎಂದು ಗಟ್ಟಿಯಾಗಿ ಹೇಳಿದನು . ದೇಸೀ 
ಸನು ತನ್ನ ಗಂಭೀರವಾದ ಭಾಷಣವನ್ನು ಮುಂದರಿಸುತ್ತಾ ಹೇಳಿದ್ದೇನೆಂದರೆ 
“ ನಾನು ಇನ್ನು ಹೆಚ್ಚಾಗಿ ಏನನ್ನೂ ಹೇಳಲಾರೆ, ಇತಿಹಾಸದ ಸಮ್ಮುಖ 
ದಲ್ಲಿ ನಾನು ನಿಲ್ಲುತ್ತೇನೆ. ಇತಿ ಹಾಸನು ನೀವು ಇಂದುಕೊಡುವ ತೀರ್ಪಿನ 
ಮೇಲೆ ತನ್ನ ತೀರ್ಪನ್ನು ಕೊಡುವುದೆಂಬುದನ್ನು ನೆನಪಿನಲ್ಲಿಡಿರಿ, ಇತಿಹಾಸದ 
ತೀರ್ಪೆ ಕಾಲಾನು ಕಾಲಕ್ಕೂ ನಿಲ್ಲುವ ತೀರ್ಪು. ” ಎಂಬುದಾಗಿ ಡೆಸೇಜನು 
ತನ್ನ ವಾದವನ್ನು ಮುಗಿಸಿದನು, ಇವನ ವಾದವು ಮುಗಿದಮೇಲೆಲೂಯಿಯು 
ತಾನು ಸಭಾ ಭವನವನ್ನು ಬಿಡುವುದಕ್ಕೆ ಮುಂಚೆ ಕೆಲವು ಮಾತುಗಳನ್ನು 
ಹೇಳಿದನು . ಅದೇನೆಂದರೆ “ ಆಗಸ್ಟ್ ಹತ್ತನೇ ತಾರೀಖಿನಲ್ಲಿಯಾಗಲಿ 
ಅಥವಾ ಇನ್ನು ಯಾವಾಗಲಾದರೂ ಆಗಲಿ , ನಾನು ಫ್ರೆಂಚ್ ರಕ್ತವನ್ನು 
ಸುರಿದೆನೆಂಬುದಾಗಲಿ ಅಥವಾ ಚೆಲ್ಲಲು ಬಯಸಿದೆನೆಂಬುದಾಗಿಯಾಗಲಿ 
ನನ್ನ ಮೇಲೆ ಆಪಾದನೆಯನ್ನು ಹೊರಿಸಿರುವುದು , ನನ್ನ ಮನಸ್ಸಿಗೆ ಬಹಳ 
ನೋವನ್ನುಂಟುಮಾಡಿದೆ. ” 


ರಾಜನ ನಾದವು ಮುಗಿದಮೇಲೆ ಅಸೆಂಬ್ಲಿಯಲ್ಲಿ ಮುಂದೇನು ಮಾಡ 
ಬೇಕೆಂಬ ಬಗ್ಗೆ ಬಹಳ ಚರ್ಚೆಯುಂಟಾಯಿತು, ಭಿನ್ನಾಭಿಪ್ರಾಯವು ಪ್ರಬ 
ಲಿಸಿತು . ಡಿಸೆಂಬರ್ ೨೮ ನೆ ತಾರೀಖಿನ ದಿವಸ ಗಿರಾಂರ್ಡಿ ಪಂಗಡದ ಸಾಲೇ 
ಎಂಬುವನು , ರಾಜನು, ದೋಷಿಯೆ ನಿರ್ದೋಷಿಯೆ ? ಅವನನ್ನು ಏನುಮಾಡ 
ಬೇಕು? ಎಂಬ ವಿಷಯದ ಬಗ್ಗೆ ಫ್ರಾನ್ಸಿನ ಜನಸಮುದಾಯದ ಅಭಿಪ್ರಾಯ 
ವನ್ನು ತೆಗೆದುಕೊಳ್ಳಬೇಕೆಂದು ಸೂಚಿಸಿದನು . ರಾಬಸ್ಪಿಯರನು ಈ ಸಲಹೆ 


೧೦೬ ರಾಜನ ವಿಚಾರಣೆ ಮತ್ತು ಮರಣದಂಡನೆ 
'ಯನ್ನು ಬಹಳ ಉಗ್ರವಾಗಿ ವಿರೋಧಿಸಿದನು. ಪ್ಯಾರಿಸ್ಸನ್ನು ಬಿಟ್ಟರೆ ಫಾನ್ಸಿನ 
ಇತರ ಭಾಗದವರು ರಾಜನನ್ನು ತಪ್ಪಿತಸ್ಥನೆಂದು ಹೇಳುವರೋ ಇಲ್ಲವೋ 
ಎಂಬ ಸಂದೇಹವಿತ್ತು . ಕನ್ನೆಂಷನ್ನಿನಲ್ಲಿ ಏನು ತೀರಾನವಾಗುವುದೆಂಬು 
ದನ್ನು ತಿಳಿಯಲು ಪ್ಯಾರಿಸ್ಸಿನ ಜನಸಮುದಾಯವು ಬಹಳ ಉತ್ಸುಕತೆಯಿಂದ 
ಕೂಡಿತ್ತು . 

ಜನವರಿ ೮ ರಿಂದ ಹದಿನೈದನೇ ತಾರೀಖಿನವರವಿಗೆ ಕನ್ವೆಂಷನ್ನಿನಲ್ಲಿ 
ಈ ಜಿಜ್ಞಾಸವೇ ನಡೆಯುತ್ತಿತ್ತು . ಹದಿನೈದನೇ ತಾರೀಖಿನ ದಿವಸ ತೀರಾನ 
ನಾಗಿ ಓಟನ್ನು ತೆಗೆದುಕೊಳ್ಳಬೇಕೆಂದು ನಿಷ್ಕರ್ಷೆಯಾಯಿತು. ಲೂಯಿ ಕ್ಯಾಪೆ 
qನು ಪ್ರಜಾ ಸ್ವಾತಂತ್ರಕ್ಕೆ ವಿರೋಧವಾಗಿ ಪಿತೂರಿ ನಡೆಸಿದನೆ ? ನಮ್ಮ 
ತೀಲ್ಯಾನವೇ ಆಖೈರಾದುದೇ ? ಅಥವಾ ಅದನ್ನು ಪ್ರಜೆಗಳಮುಂದಿಟ್ಟು ಅವರ 
ತೀರಾನಕ್ಕೆ ಬಿಡಬೇಕೆ ? ರಾಜನು ದೋಷಿಯೆಂದು ತೀರೈಾನವಾದರೆ ಅವ 
ನಿಗೆ ಯಾವ ಶಿಕ್ಷೆಯನ್ನು ಕೊಡಬೇಕು ? ಎಂಬ ಈ ಪ್ರಶ್ನೆಗಳಮೇಲೆ ಕನ್ವೆಂ 
ಷನ್ನಿನ ಅಭಿಪ್ರಾಯವನ್ನು ತೆಗೆದುಕೊಳ್ಳಬೇಕೆಂದು ನಿಷ್ಕರ್ಷೆಯಾಯಿತು. 
ಕನ್ನೆ೦ರ್ಷ ಸಭಾ ಭವನಕ್ಕೆ ಪ್ಯಾರಿಸ್ಸಿನ ಜನ ಸಮುದಾಯವು ಹೇರಳವಾಗಿ 
ನುಗ್ಗಿ ತು . ಕನ್ವೆಂಷನ್ನಿನ ಅಧ್ಯಕ್ಷನಾದ ಬಾರೇರ್‌ ಎಂಬುವನು ಮೇಲಿನ 
ಪ್ರತಿಯೊಂದು ಪ್ರಶ್ನೆಯ ಮೇಲೆಯೂ ಪ್ರತಿಯೊಬ್ಬ ಸದಸ್ಯನನ್ನೂ ಹೆಸರು 
ಹಿಡಿದು ಕರೆದು ಅವನ ಅಭಿಪ್ರಾಯವನ್ನು ತೆಗೆದುಕೊಂಡನು. ರಾಜನು 
ದೋಷಿ ಎಂಬುದಾಗಿ ಜನವರಿ ಹದಿನೈದರಲ್ಲಿ ಬಹುಮತವು ತೀರಾನಿಸಿತ್ತು . 
೨೮ ಸದಸ್ಯರು ಮಾತ್ರ ಯಾವಕಡೆಗೂ ಓಟುಮಾಡಲಿಲ್ಲ. ಅನಂತರ ಈ ತೀರಾ 
ನವನ್ನು ಪ್ರಜಾಸಮುದಾಯಕ್ಕೆ ಬಿಡಬೇಕೆ ಎಂಬ ಪ್ರಶ್ನೆಯಮೇಲೆ ಅಭಿಪ್ರಾ 
ಯವು ತೆಗೆದುಕೊಳ್ಳಲ್ಪಟ್ಟಿತು. ೪೨೪ ಸದಸ್ಯರು ಅದಕ್ಕೆ ವಿರೋಧವಾಗಿಯೂ 
೨೮೩ ಸದಸ್ಯರು ಅನುಕೂಲವಾಗಿಯೂ ಓಟುಮಾಡಿದರು, ಪ್ರಜಾ ಸಮು 
ದಾಯಕ್ಕೆ ಈ ವಿಷಯದ ತೀರಾನವನ್ನು ಬಿಟ್ಟರೆ ಫ್ರಾನ್ಸಿನಲ್ಲಿಯೇ ಅಂತಃ 
ಕಲಹವು ಪ್ರಾಪ್ತವಾಗುವುದೆಂಬ ಭೀತಿಯು ಕನ್ವೆಂಷನ್ನಿನ ಬಹುಮತದ ಸದ 
ಸ್ಯರಿಗೆ ಅಭಿಪ್ರಾಯವಿತ್ತು . ಆದುದರಿಂದಲೇ ಆ ವಿಷಯವನ್ನು ಜನಾ 
`ಭಿಪ್ರಾಯದ ತೀರಾನಕ್ಕೆ ಬಿಡಕೂಡದೆಂದು ಬಹುಮತವು ತೀರಾನಿ 
ಸಿತು. ೧೫ನೆ ತಾರೀಖು ಮಂಗಳವಾರ ಎರಡು ಪ್ರಶ್ನೆಗಳು ತೀರಾನಿಸಲ್ಪಟ್ಟವು. 


೧೦೭ 


ರಾಜನ ವಿಚಾರಣೆ ಮತ್ತು ಮರಣದಂಡನೆ 
ಇನ್ನು ಉಳಿದಿರುವುದು ಮೂರನೆಯ ಪ್ರಶ್ನೆ, ಪ್ರಜಾಸ್ವಾತಂತ್ರಕ್ಕೆ 
ದ್ರೋಹವನ್ನಾಚರಿಸಿದ ರಾಜನಿಗೆ ಯಾವಶಿಕ್ಷೆಯನ್ನು ಕೊಡಬೇಕೆಂಬುದೇ 
ಆ ಪ್ರಶ್ನೆ . ಜನವರಿ ೧೬ನೆ ತಾರೀಖು ಬುಧವಾರ ಪ್ರಾತಃಕಾಲ ಕನ್ಸೆಂರ್ಷ 
ಸಭೆಯು ಈ ಪ್ರಶ್ನೆಯಮೇಲೆ ಓಟನ್ನು ತೆಗೆದುಕ್ಕೊಂಡಿತು. ವರ್ಗಿ 
ಯಾಡನು ಅಧ್ಯಕ್ಷ ಸ್ಥಾನವನ್ನು ಸ್ವೀಕರಿಸಿದ್ದನು. ಕನ್ವೆಂಷನ್ನಿನ ೨೦ ಸದ 
ಸ್ಯರು ವಿನಹ ಉಳಿದ ೭೪೯ ಮೆಂಬರುಗಳು ಹಾಜರಾಗಿದ್ದರು, ಗಿರಾಂಡಿ 
ನ್ಯರು ಪುನಃ ಚರ್ಚೆಗೆ ಆರಂಭಿಸಿದರು . ಯಾವ ಶಿಕ್ಷೆಯೆಂಬುದನ್ನು ನಿರ್ಧರಿ 
ಸುವುದಕ್ಕೆ ಕನ್ವೆಂಷನ್ನಿನ ಸದಸ್ಯರುಗಳ ಪೈಕಿ ಮುಕ್ಕಾಲುಪಾಲು ಜನರ 
ಬಹುಮತವು ಆ ಅಂಶಕ್ಕೆ ಬರಬಹುದೆಂದು ವಾದಿಸಿದರು. ಡ್ಯಾರ್ನ್ಸ ಮುಂತಾ 
ದವರು ಇದನ್ನು ಘೋರವಾಗಿ ವಿರೋಧಿಸಿದರು . ಬೆಳಗಿನಿಂದ ಸಾಯಂ 
ಕಾಲದವರೆಗೂ ಚರ್ಚೆಯಾಗಿ ಈ ಪ್ರಶ್ನೆಯಮೇಲೆಓಟನ್ನು ತೆಗೆದುಕೊಂಡ 
ನಂತರಲೇ ಆ ಸಭೆಯು ಏಳ ಬೇಕೆಂದು ನಿಷ್ಕರ್ಷೆಯಾಗಿ ರಾತ್ರಿ ೮ ಘಂಟೆಗೆ 
ಪುನಃ ಓಟಿಂಗ್ ಉಪಕ್ರಮವಾಯಿತು. ಪ್ಯಾರಿಸ್ಸಿನ ಜನಸಮುದಾಯ 
ವೆಲ್ಲಾ ಆ ಸಭಾ ಭವನದಲ್ಲಿ ತುಂಬಿತ್ತು . ಪ್ರತಿಯೊಬ್ಬ ಸದಸ್ಯನೂ ತನ್ನ 
ಹೆಸರು ಕರೆಯಲ್ಪಟ್ಟಾಗ ತನ್ನ ಸ್ಥಾನವನ್ನು ಬಿಟ್ಟಿದ್ದು ಅಧ್ಯಕ್ಷರ ವೇದಿಕೆಯ 
ಬಳಿಗೆ ಹೋಗಿ ಅಲ್ಲಿಂದ ಗಟ್ಟಿಯಾಗಿ ಎಲ್ಲರಿಗೂ ಕೇಳಿಸುವಂತೆ ತನ್ನ ಅಭಿ 
ಪ್ರಾಯವನ್ನು ತಿಳಿಸಬೇಕು. ವರ್ಗ್ನಿಯಾಡನೇ ಅಧ್ಯಕ್ಷನು, ಓಟು ತೆಗೆದು 
ಕ್ಕೊಳ್ಳುವಿಕೆಯು ಬುಧವಾರ ರಾತ್ರಿ ಎಂಟು ಘಂಟೆಗೆ ಆರಂಭವಾದದ್ದು . 
ಆ ರಾತಿ), ಗುರುವಾರ ರಾತ್ರಿ ೮ ಘಂಟೆವರೆಗೂ ನಡೆಯಿತು. ಕಾ೦ತಿಯ ಇತಿ 
ಹಾಸದಲ್ಲಿ ರಾಜನ ವಿಚಾರಣೆಯಲ್ಲಿ ಅವನ ಓಟಿನ ಕ್ರಮವು ಇತಿಹಾಸ ಪ್ರಸಿದ್ದ 
ವಾಗಿ ನಿಂತುಹೋಗಿದೆ. ಪ್ರತಿಯೊಬ್ಬನೂ ತನ್ನ ಓಟನ್ನು ಕೊಡುವ ಮುಂಚೆ 
ಕಾರಣವನ್ನು ತಿಳಿಸಿ ಓಟನ್ನು ಕೊಡುತ್ತಿದ್ದನು . ಕೆಲವರು ಮರಣ ಶಿಕ್ಷೆ 
ಯನ್ನೂ , ಕೆಲವರು ದೇಶಭ್ರಷ್ಟತೆಯನ್ನೂ ಮತ್ತೆ ಕೆಲವರು ಆಮರಣಾಂತ 
ಕಾರಾಗೃಹವಾಸವನ್ನೂ ವಿಧಿಸಿದರು. ಗುರುವಾರ ರಾತ್ರಿ ಬಹಳ ಹೊತ್ತಾದ 
ಮೇಲೆ ಅಧ್ಯಕ್ಷನಾದ ವರ್ಗ್ನಿಯಾಡನು ಅತ್ಯಂತ ದುಃಖದಿಂದ ಕನ್ವೆಂಷನ್ನಿನ 
` ಬಹುಮತದ ತೀರಾನವು ಲೂಯಿಕ್ಯಾಸೆಟ್ಟನಿಗೆ ಮರಣದಂಡನೆಯನ್ನು 
ವಿಧಿಸಬೇಕೆಂದು ನಿಷ್ಕರ್ಷೆಯಾಗಿದೆ ಎಂದು ಫಲಿತಾಂಶವನ್ನು ತಿಳಿಸಿದನು. 


೧೦೮ 


ರಾಜನ ವಿಚಾರಣೆ ಮತ್ತು ಮರಣದಂಡನೆ 


ಒಟ್ಟು ಓಟುಮಾಡಿದವರು ೭೨೧ಜನರು. ಮುನ್ನೂರಅರವತ್ತೊಂದು ಜನರು 
ನಿಷ್ಕರ್ಷೆಯಾಗಿ ಮರಣ ದಂಡನೆಯೆ ಆಗಬೇಕೆಂದು ತೀರಾನಿಸಿದರು 
೨೬ ಜನರು ಮರಣದಂಡನೆಗೆ ಅನುಕೂಲವಾಗಿ ಓಟುಮಾಡಿದಾಗ ಆ 
ಶಿಕ್ಷೆಯನ್ನು ಸ್ವಲ್ಪ ಕಾಲವಾದಮೇಲೆ ಜಾರಿಗೆ ತರಬೇಕೆಂದು ಅಭಿಪ್ರಾಯ 
ವಿತ್ತರು. ೩೩೪ ಜನಗಳು ( ಇವರೆಲ್ಲರೂ ಗಿರಾಂಡಿನ್ನ ರು ) ಶಾಂತಿಯ 
ಸ್ಥಾಪನೆಯಾಗುವವರೆಗೆ ರಾಜನನ್ನು ನಿರ್ಬ೦ಧದಲ್ಲಿಟ್ಟು ಅನಂತರ ಅವನನ್ನು 
ದೇಶದಿಂದ ಓಡಿಸಬೇಕೆನ್ನುವ ಅಭಿಪ್ರಾಯವನ್ನು ಸೂಚಿಸಿದರು . ಎಂದ 
ಮೇಲೆ ೩೩೪ ಜನಗಳು ಮರಣ ದಂಡನೆಗೆ ವಿರೋಧವಾಗಿ ೩೬೧ ಜನರು 
ಕೇವಲ ಮರಣದಂಡನೆಗೆ, ೨೬ ಜನಗಳು ಮರಣದಂಡನೆಗನುಕೂಲರಾದರೂ 
ಅದನ್ನು ಮುಂದೆ ಹಾಕಬೇಕೆನ್ನುವವರು . ಈ ೨೬ ಜನಗಳನ್ನು ಕೇವಲ ಮರಣ 
ದಂಡನೆಯವರ ಗುಂಪಿಗೆ ಸೇರಿಸಿದರೆ ಆ ತೀಧ್ಯಾನಕ್ಕೆ ೫೩ ಜನಗಳು ಮರಣ 
ದಂಡನೆಯು ಬೇಡವೆನ್ನುವವರ ಸಂಖ್ಯೆಗಿಂತ ಜಾಸ್ತಿಯಾಗುವರು . ಅದನ್ನು 
ಬಿಟ್ಟು ಆ ೨೬ ಜನರನ್ನು ಕೂಡಲೇ ಮರಣದಂಡನೆಯು ಬೇಡ ಎಂಬ ಭಾವದ 
ಮೇಲೆ ಮರಣದಂಡನೆಗೆ ವಿರೋಧವಾಗಿರುವವರ ಗುಂಪಿಗೆ ಸೇರಿಸಿದರೆ ೩೬೦ 
ಜನಗಳು ಕೂಡಲೇ ಮರಣದಂಡನೆಗೆ ವಿರೋಧವಾಗಿಯೂ , ೩೬೧ ಜನಗಳು 
ಪ್ರತಿಕೂಲವಾಗಿಯೂ ಓಟು ಕೊಟ್ಟಂತಾಯಿತು. ಎಂದರೆ ಕೂಡಲೇ ಮರಣ 
ದಂಡನೆಗೆ ಒಂದೇ ಒಂದು ಓಟು ಜಾಸ್ತಿ . ಆದರೆ ಅಸೆಂಬ್ಲಿಯ ಅಧ್ಯಕ್ಷನಾದ 
ವರ್ಗ್ನಿಯಾಡನು ಆ ಇಪ್ಪತ್ತಾರು ಜನಗಳ ಹೆಸರನ್ನು ಮರಣದಂಡನೆಗೆ 
ಅನುಕೂಲವಾಗಿರುವವರ ಗುಂಪಿಗೆ ಸೇರಿಸಿ ಮರಣ ದಂಡನೆಯು ಬೇಡವೆನ್ನು 
ವವರಿಗಿಂತಲೂ ಮರಣದಂಡನೆಯು ಆಗಬೇಕೆನ್ನುವವರು ಕನ್ವೆಂಷನ್ನಿನಲ್ಲಿ 
೫೩ ಜನರು ಜಾಸ್ತಿಯಾಗಿದ್ದಾರೆಂದು ತೀರಾನ ಹೇಳಿದನು. 


೧ 


ಈ ಓಟಿನ ಫಲಿತಾಂಶವನ್ನು ಅಧ್ಯಕ್ಷನು ತಿಳಿಸಿದ ಕೂಡಲೆ ಲೂಯಿಯ 
ಮೂರು ವಕೀಲರೂ ಸಭೆಗೆ ಬಂದು ತಮ್ಮ ನಿಷೇಧವನ್ನು ಪ್ರಕಟಿಸಿದರು. 
ಮತ್ತು ಕನ್ವೆಂಷನ್ನಿನ ಮೇಲೆ ಪ್ರಜಾಸಮುದಾಯಕ್ಕೆ ರಾಜನ ಪರವಾಗಿ 
ಅಪೀಲು ಮಾಡಲು ತಮಗೆ ಕಾಲವನ್ನು ಕೊಡಬೇಕೆಂದು ಕೇಳಿಕೊಂಡರು. 
ಆದರೆ ಅದು ಕನ್ವೆಂಷನ್ನಿನಲ್ಲಿ ನಿರಾಕರಿಸಲ್ಪಟ್ಟಿತು, ಮರಣ ದಂಡನೆಯನ್ನು 


ರಾಜನ ವಿಚಾರಣೆ ಮತ್ತು ಮರಣದಂಡನೆ ೧೦೯ 
ಸ್ವಲ್ಪ ತಡಮಾಡುವುದರ ಬಗ್ಗೆ ಮರುದಿವಸ ಓಟು ತೆಗೆದುಕೊಳ್ಳಲ್ಪಡುವು 
ದೆಂಬುದಾಗಿ ತಿಳಿಸಲ್ಪಟ್ಟಿತು. ಶುಕ್ರವಾರವೆಲ್ಲಾ ಹಾಗೆ ಹೀಗೆ ಕಳೆಯಿತು. 
ಶನಿವಾರವೆಲ್ಲಾ ಆ ವಿಷಯದಮೇಲೆಓಟು ತೆಗೆದುಕೊಳ್ಳಲ್ಪಟ್ಟಿತು. ಭಾನು 
ವಾರ ಬೆಳಗಿನ ಝಾವ ೩ ಘಂಟೆಯ ಹೊತ್ತಿಗೆ ಓಟೆಲ್ಲಾ ಮುಗಿದು ಮರಣ 
ದಂಡನೆಯು ತಡಮಾಡತಕ್ಕದ್ದಲ್ಲವೆಂದೂ ೨೪ ಘಂಟೆಗಳೊಳಗಾಗಿ ರಾಜನ 
ಶಿರಚ್ಛೇದನವಾಗಬೇಕೆಂದೂ ಬಹುಮತದ ತೀರಾನನಾಯಿತು. ಈ ಸಂದರ್ಭ 
ದಲ್ಲಿ ತಡಮಾಡಬೇಕೆನ್ನುವವರಿಗಿಂತ ತಡಮಾಡಕೂಡದೆನ್ನುವವರ ಸಂಖ್ಯೆಯು 
೭೦ ಜಾಸ್ತಿಯಾಗಿತ್ತು . 


ನ್ಯಾಯಶಾಖೆಯ ಮಂತ್ರಿಯಾದ ಗ್ಯಾರೆಟ್ ಎಂಬುವನು ಟೆಂಪಲ್ 
ಎಂಬಲ್ಲಿಗೆ ಹೋಗಿ ರಾಜನಿಗೆ ಕನ್ವೆಂಷನ್ನಿನ ತೀರಾನವನ್ನು ತಿಳಿಸಿದನು. 
ಲೂಯಿಯು ತನಗೊಬ್ಬ ಆಪ್ತ ಪಾದ್ರಿಯು ಬೆಕೆ೦ದೂ ತನ್ನ ಮರಣಸಿದ್ದತೆ 
ಗಾಗಿ ೩ ದಿನಗಳ ಅವಧಿಯು ಕೊಡಲ್ಪಡಬೇಕೆಂದೂ ಕೇಳಿದನು. ಆಪ್ತ 
ಪಾದ್ರಿಯು ಕೊಡಲ್ಪಟ್ಟನು. ಆದರೆ ಮೂರು ದಿನಗಳ ಅವಧಿಯು ಕೊಡ 
ಲ್ಪಡಲಿಲ್ಲ . 


ರಾಜನ ಪ್ರಾಣವನ್ನುಳಿಸಬೇಕೆಂದು ಕೆಲವು ಪಾದ್ರಿಗಳು ಪ್ರಯತ್ನಿ 
ಸಿದರು. ಕೆಲವು ಪ್ರಕಟನೆಗಳನ್ನು ಮುದ್ರಿಸಿ ಜನಗಳಲ್ಲಿ ಹಂಚಿದರು. 
ಆದರೆ ಅದೇನೂ ಪ್ರಯೋಜನವಾಗಲಿಲ್ಲ. ಅಬಿಎಡ್ವರ್ಡ್ ಎಂಬುವನು 
ಆಪಾದ್ರಿಯಾಗಿ ಕಳುಹಿಸಲ್ಪಟ್ಟನು. ರಾಜನು ಮರಣಕ್ಕೆ ಸಿದ್ಧನಾಗುವ 
ಮುಂಚೆ ತನ್ನ ರಾಣಿಯನ್ನೂ ಮತ್ತು ಮಗನನ್ನೂ ನೋಡಿದನು. ಅವರಿ 
ಬ್ಬರೂ ಅವನ ಇತರ ಸಂಬಂಧಿಗಳೂ ರಾಜನ ಕೊಠಡಿಯನ್ನು ಪ್ರವೇಶಿಸಿ 
ದರು. ಎಲ್ಲರೂ ರಾಜನನ್ನು ತಬ್ಬಿಕ್ಕೊಂಡರು . ಯಾರ ಬಾಯಿನಲ್ಲ 
ಮಾತೇ ಹೊರಡದು. ರಾಣಿಯು ರಾಜನೊಡನೆ ಏನೋ ಗುಟ್ಟಾಗಿ 
ಮಾತನಾಡಲು ಅವನನ್ನು ಒಳಗಿನ ಕೊಠಡಿಗೆ ಕರೆದುಕೊಂಡು ಹೋಗಲು 
ಪ್ರಯತ್ನಿಸಿದಳು. ಇತರಯ್ಯಾರಿಗೂ ಗೊತ್ತಿಲ್ಲದಂತೆ ಆಸ್ತ ಪಾದ್ರಿಯಾದ 
ಎಡ್ವರ್ತನು ಅಲ್ಲಿದ್ದನು. ರಾಜನು ರಾಣಿಯನ್ನು ತಡೆದು ಅಲ್ಲಿ ಬೇಡ 


೧೧೦ 


ರಾಜನ ವಿಚಾರಣೆ ಮತ್ತು ಮರಣದಂಡನೆ 


ನಾವೆಲ್ಲರೂ ಭೋಜನಶಾಲೆಗೆ ಹೋಗೋಣ ನಿಮ್ಮೆಲ್ಲರನ್ನೂ ನಾನಲ್ಲಿಯೇ 
ನೋಡುವೆನು ” ಎಂದುಸಿರಿದನು . 


ಈ ಕಡೆಯ ದೃಶ್ಯವು ಅತ್ಯಂತ ಹೃದಯವಿದ್ರಾವಕವಾಗಿತ್ತು . ರಾಜನು 
ಕೂತುಕೊಂಡನು. ಅವನ ಎಡಭಾಗದಲ್ಲಿ ರಾಣಿಯ ಬಲಭಾಗದಲ್ಲಿ 
ಮೇಡರ್ಮ ಎಲಿಜಬೆತ್ತಳೂ , ಮುಂಭಾಗದಲ್ಲಿ ಮಾಡಮರಾಯಿಲ್ ಎಂಬು 
ವಳೂ ಯುವರಾಜನು ಕಾಲುಗಳ ಮಧ್ಯೆಯೂ ಕೂತುಕೊಂಡರು. ಒಬ್ಬರ 
ನ್ನೊಬ್ಬರು ತಬ್ಬಿಕೊಳ್ಳುವುದೂ ಅಳುವುದೂ ಸುಮಾರು ೧ ಘ೦ಟೆಯ 
ಕಾಲ ನಡೆಯಿತು. ಕಡೆಗೆ ರಾಜನು ( ಸಾಕು ಇನ್ನು ಸುಮ್ಮನೆ ವ್ಯಸನ 
ಪಟ್ಟು ಪ್ರಯೋಜನವೇನು ? ನಾವು ಒಬ್ಬರನ್ನೊಬ್ಬರು ನೋಡುವುದು 
ಇದೇ ಕಡೆ. ನಮ್ಮ ಜೀವಮಾನದಲ್ಲಿ ನಾವು ಪರಸ್ಪರ ಸುಖವನ್ನು ಅನು 
ಭವಿಸಿದೆವು. ಕಷ್ಟವನ್ನನುಭವಿಸಿದೆವು. ಅವುಗಳ ಕೊನೆಯೆಲ್ಲಾ ಈಗ 
ಮುಟ್ಟಿದೆ ” ಎಂದು ಹೇಳಿ ಸುಮಾರು ಎರಡು ಘಂಟೆಗಳಾದಮೇಲೆ ರಾಜನು 
ಬಲಾತ್ಕಾರವಾಗಿ ಅವರನ್ನು ಕಳುಹಿಸಿದನು. ರಾಣಿಯು ಹೋಗುವಾಗ 
“ನೀನು ನಮ್ಮನ್ನು ನಾಳೆ ನೋಡಬೇಕು'' ಎಂದು ಕೇಳಿಕೊಂಡಳು . 
CCಆಗಲಿ ' ಎಂದು ಉತ್ತರವಿತ್ತನು, “ ಆಗಲಿ, ನೀವುಹೋಗಿ ನನಗೊ 
ಸ್ವರವಾಗಿಯೂ , ನಿಮಗೋಸ್ಕರವಾಗಿಯೂ ದೇವರನ್ನು ಪ್ರಾರ್ಥಿಸಿರಿ? ” 
ಎಂದು ಅವರಿಗೆ ಕಡೆಯ ಮಾತನ್ನು ಹೇಳಿದನು . ಮರುದಿವಸ ಅವರನ್ನು 
ನೋಡಕೂಡದೆಂದು ರಾಜನು ನಿಷ್ಕರ್ಷಿಸಿದನು . 


ರಾಜನು ರಾತ್ರಿ ಸುಖವಾಗಿ ನಿದ್ರಿಸಿದನು. ಬೆಳಿಗ್ಗೆ ೫ ಘ೦ಟೆಗೆ 
ಕೇರಿ ಎಂಬುವನು ರಾಜನನ್ನು ಎಬ್ಬಿಸಿದನು. ಅವನ ತಲೆಯನ್ನು 
ಬಾಚಿ ಶೃಂಗರಿಸಿದನು. ಈ ಕ್ರಿಯೆಯು ನಡೆಯುತ್ತಿರುವಾಗ ಲೂಯಿಯು 
ತನ್ನ ಗಡಿಯಾರಕ್ಕೆ ಸಿಕ್ಕಿಸಿದ್ದ ಒಂದು ಉಂಗುರವನ್ನು ತನ್ನ ಬೆರಳಿಗೆ ಹಾಕಿ 
ಕೊಂಡನು , ಅದು ಅವನ ಲಗ್ನದ ಉಂಗುರ. ಅದನ್ನು ಈಗ ಅವನು 
ರಾಣಿಗೆ ಹಿಂತಿರುಗಿ ಕೊಡಬೇಕು . ೬ || ಘಂಟೆಗೆ ಪ್ರಾರ್ಥನೆಯನ್ನು ಮುಗಿಸಿ 
ತನ್ನ ಆಪ್ತ ಪಾದ್ರಿಯೊಡನೆ ದೈವಭಕ್ತಿಯಲ್ಲಿ ಕಾಲ ಕಳೆದನು. ತನ್ನ ಹೆಂಡತಿ 


ರಾಜನ ವಿಚಾರಣೆ ಮತ್ತು ಮರಣದಂಡನೆ 


ಮಕ್ಕಳನ್ನು ನೋಡಬೇಕೆಂಬ ಆಶೆಯು ಬಂದಿತು. ಆದರೆ ಅವರನ್ನು 
ನೋಡಕೂಡದೆಂದು ನಿಷ್ಕರ್ಷಿಸಿದನು. ೮ ಘಂಟೆಗೆ ಮುನಿಸಿಪಲ್ ಕೌನ್ಸಿಲ. 
ರುಗಳು ಬಂದರು. ಅವರಿಗೆ ರಾಜನು ತನ್ನ ಉಯಿಲನ್ನೂ ಕೆಲವು ಸಾಮಾ 
ನುಗಳನ್ನೂ ಕೊಟ್ಟನು. ನ್ಯಾಷನಲ್ ಗಾರ್ಡಿನ ಸೇನಾನಾಯಕನಾದ 
ಸ್ಯಾಂಟೀರನು ೯ ಘಂಟೆಗೆ ಬಂದು ಹೊತ್ತಾಯಿತು ” ಎಂದನು . ರಾಜನು 
ಮೂರು ನಿಮಿಷಗಳ ಕಾಲವನ್ನು ಕೇಳಿದನು . ಮೂರು ನಿಮಿಷಗಳಾದವು. 
ಸ್ವಾ೦ಛೇರನು ಪುನಃ “ಹೊತ್ತಾಯಿತು ” ಎಂದನು . ರಾಜನು ಬಹಳ 
ಉದ್ವೇಗದಿಂದ ತನ್ನ ಬಲಗಾಲನ್ನು ನೆಲದಮೇಲೆ ಅಪ್ಪಳಿಸಿ ಆಗಲಿ, 
ಹೊರಡೋಣ?” ಎಂದನು. ಡೋಳು ಹೊಡೆಯಲು ಆರಂಭವಾಯಿತು. 
ರಾಣಿಯನ್ನು ನೋಡದೆಯೆ ರಾಜನು ಟೆಂಪಲ್ಲನ್ನು ಬಿಟ್ಟನು, ಬೀದಿ 
ಯಲ್ಲಿ ಎಲ್ಲಿ ನೋಡಿದರೂ ಶಸ್ತ್ರಸಜ್ಜಿತರಾದ ಜನರು ! ಅಂಗಡಿಗಳೆಲ್ಲಾ 
ಮುಚ್ಚಿವೆ, ಮನೆಗಳ ಬಾಗಿಲುಗಳೂ ಕಿಟಕಿಗಳೂ ಮುಚ್ಚಿವೆ. ಗಾಡಿ ಮೊದ 
ಲಾದವುಗಳ ಸಂಚಾರವಿಲ್ಲ, ಎಲ್ಲೆಲ್ಲಿಯೂ ನಿಶ್ಯಬ್ದ . ೮೦ ,೦೦೦ ಶಸ್ತ್ರಸಜ್ಜಿತ 
ರಾದ ಸೈನಿಕರು ಮೂರ್ತಿಗಳಂತೆ ರಸ್ತೆಯಲ್ಲಿ ನಿಂತಿದ್ದ ರು , ಫಿರಂಗಿಗಳೂ 
ಗುಂಡುಗಳೂ ತಯಾರಾಗಿದ್ದು ವು. ರಾಜನನ್ನು ಶೂಲಸ್ಥಾನಕ್ಕೆ ಒಯ್ಯುವ 
ಒಂದು ಗಾಡಿಗೆ ಮಾತ್ರ ಅವಕಾಶವಿತ್ತು , ಅದು ನಿಧಾನವಾಗಿ ಹರಿದು 
ಹೋಗುವಾಗ ಮಾಡುವ ಶಬ್ದವೇಶಬ್ದ . ರಾಜನು ಗಾಡಿಯಲ್ಲಿ ಕುಳಿತು, 
ಭಜನಾವಳಿಯನ್ನು ಓದಿ ಮನನಮಾಡುತ್ತಿದ್ದನು. ೧೦ ಘಂಟೆಯ 
ಹೊತ್ತಿಗೆ ರಾಜನ ಗಾಡಿಯು ಶೂಲಸ್ಥಾನವನ್ನು ಮುಟ್ಟಿತು. ರಾಜನ 
ಜೊತೆಯಲ್ಲಿ ಹಿಂದೆಯೂ ಮುಂದೆಯೂ ಸೈನ್ಯವುಹೋಯಿತು. ಸೈನ್ಯಾಧಿ 
ಪತಿಯಾದ ಸ್ಯಾಂಟೀರನು ತನ್ನ ಪ್ರಖ್ಯಾತವಾದ ಕುದುರೆಯ ಮೇಲೆ ಕುಳಿತು 
ಜತೆಯಲ್ಲಿಯೇ ಬಂದನು. ರಾಜನು ಯಾವುದನ್ನೂ ನೋಡದೆ, ತನ್ನ 
ಪುಸ್ತಕವಾಯಿತು, ತಾನಾಯಿತು, ಅದರಲ್ಲಿ ಮಗ್ನನಾಗಿದ್ದನು. ಇನ್ನೇನು 
೫ ನಿಮಿಷವಿದೆಯೆನ್ನು ನಾಗ ರಾಜನು ಗಾಡಿಯಿಂದಿಳಿದು ಶೂಲವೇದಿಕೆಯ 
ನೇರಿದನು. ಬಹಳ ಭಾರವಾದ ಹೆಜ್ಜೆಗಳಿಂದ, ಬಹಳ ಭಾರವಾದ ಹೃದ 
ಯದಿಂದ ವೇದಿಕೆಯನ್ನೇರಿದನು. ಸ್ವಲ್ಪವೂ ತಡಮಾಡಲಿಲ್ಲ. ತನ್ನ ಬಟ್ಟೆ 
ಗಳನ್ನೆಲ್ಲಾ ತಾನೇ ಕಳೆದನು. ತಲೆಹೊಡೆಯುವವರು ಅವನ ಕೈಗಳನ್ನು 


ರಾಜನ ವಿಚಾರಣೆ ಮತ್ತು ಮರಣದಂಡನೆ 
ಕಟ್ಟಲು ಬಂದರು. ರಾಜನು ಕೈ ಕಾಲುಗಳನ್ನು ಝಾಡಿಸಿ ಸ್ವಲ್ಪ ಒದ್ದಾಡಿ 
ದನು . ಆಪ್ತಪಾದ್ರಿಯಾದ ಎಡ್ಸ್‌ವರ್ತನು ರಾಜನೆ , ಇದೇನು ಹೀಗೆ 
ಮಾಡುವೆ, ಏಸುಕ್ರಿಸ್ತನು ತನ್ನ ಮರಣವನ್ನು ಸ್ವಲ್ಪವೂ ಹಿಂಜರಿಯದೆ 
ಎದುರಿಸಲಿಲ್ಲವೆ ? ಹೀಗೆ ಮಾಡಬಾರದು ” ಎಂದನು. ರಾಜನು ಸುಮ್ಮನಾ 
ದನು . ಅವನ ಕೈಗಳು ಬಂಧಿಸಲ್ಪಟ್ಟವು. ಅವನ ತಲೆಯ ಮೇಲಿದ್ದ 
ಉಡುಪು ತೆಗೆದುಹಾಕಲ್ಪಟ್ಟಿತು ಮರಣಮುಹೂರ್ತವು ಬಂದಿತು. ರಾಜನು 
ವೇದಿಕೆಯ ತುದಿಗೆ ಬಂದು ಅರುಣಕಾಂತಿಯ ಮುಖದಿಂದ ಫ್ರೆಂಚ್ 
ಜನಗಳೇ ನಾನು ನಿರ್ದೋಷಿಯಾಗಿ ಸಾಯುವೆನು. ಈ ಶೂಲವೇದಿಕೆಯ 
ಮೇಲಿನಿಂದ ಪರಮಾತ್ಮನ ಸನ್ನಿಧಿಯ ಸನ್ನಿಹಿತ ಮುಹೂರ್ತದಲ್ಲಿ ನಾನು 
ಈ ಸಂಗತಿಯನ್ನು ನಿಮಗೆ ತಿಳಿಸುವೆನು . ನಾನು ನನ್ನ ಶತ್ರುಗಳನ್ನು ಕ್ಷಮಿ 
ಸಿರುವೆನು . ನನ್ನ ಇಷ್ಟವೇನೆಂದರೆ ಫ್ರಾನ್ನು ಕೂಗಿ ಹೇಳುವನು. 
ಇಷ್ಟರಲ್ಲೇ ಸ್ಯಾಂಟೀರನು ಡೋಳುಗಳನ್ನು ಬಾರಿಸಹೇಳಿ ರಾಜನ ಮಾತು 
ಗಳು ಸುತ್ತಲೂ ನಿಂತಿದ್ದ ಜನಗಳ ಕಿವಿಗೆ ಬೀಳದಂತೆ ಮಾಡಿದನು . ತಲೆ 
ಹೋಕರನ್ನು “ ಏಕೆ ನಿಧಾನಿಸುವಿರಿ ನಿಮ್ಮ ಕರ್ತವ್ಯವನ್ನು ಮಾಡಿರಿ ” ಎಂದು 
ಜೋರಾಗಿ ಹೇಳಿದನು. ತಲೆಹೋಕರು ರಾಜನನ್ನು ಬಂಧಿಸಿ ತಲೆಯನ್ನು 
ಒಡೆಯಲು ಸಿದ್ಧರಾದರು. ಆ ಪ್ರಸಾದಿಯಾದ ಎಡ್ಸ್‌ವರ್ತನು ಮುಂದೆ 
ಬಂದು ಮಹಾತ್ಮನಾದ ಲೂಯಿಯೇ , ಸ್ವರ್ಗಾರೋಹಣವನ್ನು ಮಾಡು ” 
ಎಂದು ಹೇಳಿದನು ಇದೇ ಲೂಯಿಯ ಕಿವಿಗೆ ಬಿದ್ದ ಕಡೆಯ ಮಾತು. 
ಶೂಲವು ತನ್ನ ಕೆಲಸವನ್ನು ಮುಗಿಸಿತು. ರಾಜನ ಶಿರಸ್ಸು ಛೇದಿ 
ಸಲ್ಪಟ್ಟಿತು, 

ಈರೀತಿಯಾಗಿ ೧೬ನೆ ಲೂಯಿಯು ೧೭೯೩ ನೇ ಇಸ್ವಿ ಜನವರಿ ೨೧ನೆ 
ತಾರೀಖಿನ ದಿವಸ ತನ್ನ ೩೮ ನೆ ವಯಸ್ಸಿನಲ್ಲಿ ಇಹಲೋಕ ಯಾತ್ರೆಯನ್ನು 
ಮುಗಿಸಿದನು. ತಲೆಹೋಕನಾದ ಸ್ಯಾಂಪ್ಪನ್ನನು ರಾಜನ ತಲೆಯನ್ನು 
ಸುತ್ತಲೂ ನೆರೆದಿದ್ದ ಜನರಿಗೆ ತೋರಿಸಿದನು. “ಕ್ರಾ೦ತಿಗೆ ಜಯವಾಗಲಿ. 
ಪ್ರಜಾಪ್ರಭುತ್ವಕ್ಕೆ ಜಯವಾಗಲಿ ಎಂಬ ಘೋಷವು ಮೊಳಗಿತು, ಅನೇಕರು 
ತಮ್ಮ ಕರವಸ್ತ್ರಗಳನ್ನು ಲೂಯಿಯ ರಕ್ತದಲ್ಲದ್ದಿ ದರು. ಸಿಪಾಯಿಗಳು ತಮ್ಮ 
- ಭರ್ಜಿಗಳ ತು ದಿ ಯ ನ್ನು ಲೂ ಯಿ ಯ ರಕ್ತದಲ್ಲದ್ದಿ ದರು . ಮತ್ತೆ 


ರಾಜನ ವಿಚಾರಣೆ ಮತ್ತು ಮರಣದಂಡನೆ 


೧೧೩ 


ಕೆಲವರು ಲೂಯಿಯ ತಲೆಯ ಕೂದಲನ್ನು ಕತ್ತರಿಸಿಕೊಂಡು ಹೋದರು. 
ಇನ್ನು ಕೆಲವರು ಲೂಯಿಯು ಹಾಕಿದ್ದ ಅಂಗಿಗಳನ್ನು ಸ್ಮಾರಕಗಳಾಗಿ 
ತೆಗೆದುಕೊಂಡು ಹೋದರು . 


ರಾಜನ ಶಿರಚ್ಛೇದನವು ಫ್ರಾನ್ಸಿನಲ್ಲಿ ಸೌಮ್ಯ ಪಂಗಡದವರಿಗೆಲ್ಲಾ 
ಹೃದಯನಿರ್ಭೇದವನ್ನುಂಟುಮಾಡಿತು. ಗಿರಾಂಡಿನ್ ಪಂಗಡವರು ಇಳಿಮುಖ 
ರಾದರು. ಫ್ರಾನ್ಸಿನ ಹೊರಗಡೆ ಇತರ ರಾಜರುಗಳಿಗೆಲ್ಲಾ ಈ ಕೃತ್ಯವು ಬಹಳ 
ಭಯಂಕರವಾಗಿ ಕಂಡಿತು. ಸ್ಪೆಯಿನ್ ಮತ್ತು ಇಂಗ್ಲೆಂಡ್ ದೇಶದ ರಾಜರು 
ಗಳು ಫ್ರಾನ್ಸಿನಮೇಲೆ ಯುದ್ದವನ್ನು ಸಾರಿದರು. ಫ್ರಾನ್ಸಿನಲ್ಲಿಯೂ ಕೂಡ 
ಪ್ರಜಾಪ್ರಭುತ್ವ ತತ್ವಗಳನ್ನು ಯೂರೋಪಿನಲ್ಲೆಲ್ಲಾ ಸಾರಬೇಕ೦ಬ ತೀವ್ರ 
ನಾದ ಆಕಾಂಕ್ಷೆಯುಂಟಾಯಿತು. ಇಂಗ್ಲೆಂಡಿನ ರಾಯಭಾರಿಯು ಪ್ಯಾರಿ 
ಸ್ಪನ್ನು ಬಿಟ್ಟನು, ಫ್ರಾನ್ಸಿನ ರಾಯಭಾರಿಯು ಇಂಗ್ಲೆಂಡಿನಿಂದ ಓಡಿಸಲ್ಪ 
ಟ್ಟನು. ಅ೦ತೂ ರಾಜನ ಶಿರಚ್ಛೇದನವಾದೊಡನೆಯೇ ಫ್ರಾನ್ಸಿಗೆ ಯುದ್ಧ 
ವನ್ನು ಜೋರಾಗಿ ನಡೆಸಬೇಕಾದ ಸನ್ನಿವೇಶ ಒದಗಿತು. 


XXVI 

ಗಿರಾಂಡಿನ್ನರ ಪತನ 
೧೭೯೩ ನೆ ಜನವರಿ ೨೪ರಲ್ಲಿ ರಾಜನ ಶಿರಚ್ಛೇದನವಾದಾಗಿನಿಂದಲೂ 
ಕ್ರಾ೦ತಿಯು ಅತ್ಯಂತ ರೌದ್ರರೂಪವನ್ನು ತಾಳಿತು . ಈ ರೌದ್ರಘಟನೆಯು 
೧೭೯೪ನೆ ಜುಲೈ ೨೮ರ ವರೆಗೆ, ಎಂದರೆ ರಾಬಸ್ಪಿಯರನ ಮರಣದವರೆಗೆ 
ಒಂದೇ ಸಮನೆ ಮುಂದುವರೆಯಿತು. ಈ ೧೯ ತಿಂಗಳುಗಳಲ್ಲಿ, ಯಾವ 
ದೇಶದಲ್ಲಿಯೂ , ಯಾವ ಕಾಲದಲ್ಲಿಯೂ ನಡೆಯದ ಭಯಂಕರ ಕೃತ್ಯಗಳು 
ದೇಶಾಭಿಮಾನ ಮತ್ತು ಸ್ವಾತಂತ್ರದ ಹೆಸರಿನಲ್ಲಿ ನಡೆದುವು. ಮನುಷ್ಯನ 
ಜೀವನೆಂಬುದಕ್ಕೆ ಬೆಲೆಯೇ ಇಲ್ಲದಂತಾಯಿತು. ಸಾವಿರಾರು ಪ್ರಾಮಾಣಿ 
ಕರೂ , ನಿರ್ದೋಷಿಗಳೂ ಬಲಾತ್ಕಾರದಿಂದ ಶೂಲಕ್ಕೇರಿಸಲ್ಪಟ್ಟರು. ಇದರಲ್ಲಿ 
ಇನ್ನೊಂದು ವಿಷಾದದ ಸಂಗತಿ ಯೆನೆಂದರೆ, ಯಾರು ಯಾರು ಕ್ರಾಂತಿ 
ಯನ್ನು ಪ್ರೇರೇಪಿಸಿ ಅದನ್ನು ಯಶಸ್ವಿಯಾಗಿ ಮುಂದೆ ತಂದರೋ , ಅವರೇ 
ಶೂಲವೇದಿಕೆಯನ್ನು ಏರಬೇಕಾಯಿತು. ಸ್ನೇಹಿತರು , ಸಹೋದ್ಯೋಗಿಗಳು 
ಎನ್ನುವವರೇ ತಮ್ಮವರನ್ನು ಶೂಲಕ್ಕೆ ಏರಿಸಿದರು. ಹೆಂಗಸರು, ಗಂಡಸರು 
ವಯಸ್ಕರು ಮುದುಕರು, ಎಂಬ ತಾರತಮ್ಯವಿಲ್ಲದೆ ಯಾರ ಯಾರಮೇಲೆ 
ಗುಮಾನಿಯು ಬರುತ್ತಿತ್ತೋ ಅವರೆಲ್ಲರೂ ಶೂಲಕ್ಕೇರಿಸಲ್ಪಟ್ಟರು. ಒಂದು 
ರೀತಿಯಾಗಿ ಕ್ರಾ೦ತಿಯು ಕಾಳ ಸರ್ಪದಂತೆ ತನ್ನ ಮೊಟ್ಟೆಗಳನ್ನು ತಾನೇ 
ನುಂಗಿತು . 


ರಾಜನ ಶಿರಚ್ಛೇದನವಾದ ಮೇಲೆ ದೇಶವನ್ನು ಒಳಗೂ ಹೊರಗೂ , 
ಭದ್ರಪಡಿಸುವ ಕೆಲಸವು ದೇಶಭಕ್ತರ ಪಾಲಿಗೆ ಬಿದ್ದಿತು. ಈ ಸಂದರ್ಭದಲ್ಲಿ 
ಕನ್ವೆಂರ್ಷ, ಪ್ಯಾರಿಸ್ಸಿನ ಮುನಿಸಿಪಾಲಿಟಿ, ಪ್ಯಾರಿಸ್ಸಿನ ಜನ ಸಮುದಾಯ 
ಮತ್ತು ಜಾಕೋರ್ಬಿಕ್ಲಬ್ಬಿನವರು -- ಇವರುಗಳ ಭಾಗಗಳು ಅತ್ಯಂತ ಮಹತ್ವ 
ವಾದವುಗಳು . ಕ ನೈ ೦ ಷ ೩ ನಲ್ಲಿ ಹಿಂದೆಯೇ ತಿಳಿಸಲ್ಪಟ್ಟಿರುವಂತೆ 
ಗಿರಾಂರ್ಡಿ ಮತ್ತು ಮೌಂರ್ಟ ಪಂಗಡಗಳು ಪರಸ್ಪರ ಹೋರಾಟದಿಂದ 


ಗಿರಾಂಡಿನ್ನರ ಪತನ 

೧೧೫ ) 
ಕಾರ್ಯಕಲಾಪಗಳನ್ನು ನಡೆಸುತ್ತಿದ್ದು ವು. ರಾಜನ ಶಿರಚ್ಛೇದನ ಪ್ರಕರಣ 
ದಲ್ಲಿ ಮ೦ರ್ಟ ಪಂಗಡದವರದೇ ಬಹುಮತವೂ ಪ್ರಾಬಲ್ಯವೂ ಜಾಸ್ತಿ 
' ಯಾಗಿ ಅವರು ಮೇಲೆಮೇಲೆ ಏರುತ್ತಾ ಬಂದರು. ಅವರ ಉಗ್ರಭಾವ 
ಗಳೂ , ಧೈರ ಸಾಹಸದ ಕಾರ್ಯಕ್ರಮಗಳೂ ಪ್ಯಾರಿಸ್ಸಿನ ಜನ ಸಮುದಾಯದ 
ಮೆಚ್ಚುಗೆಗೆ ಪಾತ್ರವಾಗಿದ್ದು ವು. ಜಾಕೋರ್ಬಿ ಕ್ಲಬ್ಬಿನವರು ಮ೦ರ್ಟ 
ಪಂಗಡದವರಿಗೆ ಬಹಳ ಬೆಂಬಲವಾಗಿ ಹೊರಗೆ ಪ್ರಚಾರ ನಡೆಸುತ್ತಿದ್ದರು. 
ಕಾ೦ತಿಯ ಮುಂದಿನ ಪ್ರಕರಣಗಳಲ್ಲಿ ಮೌಂಟನ್ ಪಂಗಡದವರ ಪ್ರಭಾ 
ವವೇ ಜಾಸ್ತಿಯಾಯಿತು. 


ಗಿರಾಂರ್ಡಿ ಪಂಗಡದವರು ದೇಶಾಭಿಮಾನಿಗಳಾದರೂ , ಕ್ರಾಂತಿಗೆ 
ಕಾರಣಕರ್ತರಾದರೂ , ಬಹಳ ಸೌಮ್ಯ ಸ್ವಭಾವದವರು, ಕೌರ್ಯ ಮತ್ತು 
ಉಗ್ರತೆಗಳು ಇವರಿಗೆ ಸರಿಬೀಳುತ್ತಿರಲಿಲ್ಲ. ಯಾವುದನ್ನೇ ಮಾಡಲಿ , 
ಕಾನೂನಿನ ಕ್ರಮದಂತೆ ಸೌಮ್ಯತೆಯಿಂದ ನಡೆಸಬೇಕೆಂಬುದೇ ಇವರ ಮತ. 
ರಾಜನ ವಿಚಾರಣೆ ಮತ್ತು ಶಿರಚ್ಛೇದನ ಪ್ರಕರಣಗಳಲ್ಲಿ ರಾಜನನ್ನು ಉಳಿಸ 
ಬೇಕೆಂದು ಇವರು ಬಹುವಾಗಿ ಪ್ರಯತ್ನಿಸಿದರು. ರಾಜನಿಗೆ ಯಾವ ಶಿಕ್ಷೆ 
ಯನ್ನು ಕೊಡಬೇಕು ಎಂಬ ಪ್ರಶ್ನೆಯ ಮೇಲೆ ಮತವು ತೆಗೆದುಕೊಳ್ಳಲು 
ಏಾಗ ಗಿರಾಂಡಿನ್ನರು ಮರಣದಂಡನೆಗೆ ವಿರೋಧವಾಗಿ ತಮ್ಮ ಓಟನ್ನು 
ಕೊಟ್ಟರು. ಇವರ ನಡತೆಯು ಮೌಂರ್ಟ ಪಂಗಡಕ್ಕೂ ಜಾಕೋರ್ಬಿ 
ಈ ಬಿಗೂ ಮ್ಯಾರಿಸ್ಸಿನ ಜನಸಮುದಾಯಕ್ಕೂ ಒಪ್ಪಿಕೆಯಾಗಲಿಲ್ಲ. ಗಿರಾಂಡಿ 
ನರು ರಾಜನ ಪಕ್ಷದವರೆಂದೂ , ದೇಶದ್ರೋಹಿಗಳೆಂದೂ ಕಾ೦ತಿಯ ಶತ್ರುಗ 
ಇಂದೂ , ೦೬೯ ಪಂಗಡದವರೂ ಜಾಕೋರ್ಬಿಕ್ಲಬ್ಬಿನವರೂ ಪ್ಯಾರಿಸ್ಸಿನ 
ಜನಸಮುದಾಯದಲ್ಲಿ ಪ್ರಚಾರಮಾಡತೊಡಗಿದರು . ಗಿರಾಂಡಿನ್ನರು ಪ್ರಜಾ 
ವಿಶ್ವಾಸವನ್ನು ಕಳೆದುಕೊಂಡು , ತಮ್ಮ ಪಂಗಡದಲ್ಲಿಯೇ ಒಗ್ಗಟ್ಟಿಲ್ಲದೆ 
ವಿನಾಶವನ್ನು ಹೊಂದಿದರು. ಇವರ ವಿನಾಶಕ್ಕೆ ಇವರು ಮಾಡಿದ ಒಂದೆರಡು 
ಕೆಲಸಗಳು ಮುಖ್ಯ ಕಾರಣಗಳಾದುವು. ಇವರ ಕಡೆಯವನಾದ ಜನರಲ್ 
ಹೂವಿಸ್ ಎಂಬ ಸೈನ್ಯಾಧಿಪತಿಯು ಹೊರಗಡೆ ಯುದ್ಧವನ್ನು ನಡೆಸುತ್ತಿ 
ದ್ದವನು ೧೭೯೩ ನೇ ಏಪ್ರಿಲ್ ನಲ್ಲಿ ಶತ್ರುಗಳ ಕಡೆ ಸೇರಿದನು . ಗಿರಾಂರ್ಡಿ 


೧೧೬ 


ಗಿರಾಂಡಿನ್ನರ ಪತನ 


ಪಂಗಡದವರಲ್ಲಿ ಒಬ್ಬನಾದ ಇವನ ದೇಶದ್ರೋಹಕೃತ್ಯವು ಪ್ಯಾರಿಸ್ಸಿನಲ್ಲೆಲ್ಲಾ 
ಬಹಳ ಅಸಮಾಧಾನವನ್ನುಂಟುಮಾಡಿದ್ದಲ್ಲದೆ ಗಿರಾಂಡಿನ್ನರ ಮೇಲೆ ಬಹಳ 
ದುಷ್ಪರಿಣಾಮವನ್ನುಂಟುಮಾಡಿತು. ಮತ್ತೂ ಜಾಕೋರ್ಬಿ ಪಂಗಡದವ 
ನಾದ ಮಾರೆಟ್ ಎಂಬುವನು ಜಾಕೋರ್ಬಿಕ್ಲಬ್ಬಿನ ಅಧ್ಯಕ್ಷನಾಗಿ ಗಿರಾಂಡಿ 
ನ್ಯರ ಮೇಲೆ ಅವರು ದೇಶದ್ರೋಹಿಗಳೆಂದು ವಿರೋಧವಾದ ಪ್ರಚಾರವನ್ನು 
ಮಾಡಿದನು . ಕನ್ವೆಂಷನ್ನಿನಲ್ಲಿದ್ದ ಗಿರಾಂಡಿನ್ನರು ಮ್ಯಾರೆಟ್ಟನ ಕೃತ್ಯವನ್ನು 
ಬಹುವಾಗಿ ಆಕ್ಷೇಪಿಸಿದರು. ಮತ್ತೂ ಅವನನ್ನು ವಿಚಾರಣೆಗೆ ಗುರಿಮಾಡಿ 
ಅವನಿಗೆ ಶಿಕ್ಷೆಕೊಡಬೇಕೆಂದು ವಾದಿಸಿದರು. ೧೭೯೩ ನೇ ಏಪ್ರಿಲ್ ೨೪ರಲ್ಲಿ 
ಒಂದು ನ್ಯಾಯ ಮಂಡಲವು ಏರ್ಪಟ್ಟು ಮಾರಟ್ಟನ ವಿಚಾರಣೆಯನ್ನು 
ನಡೆಸಿ ಅವನನ್ನು ನಿರ್ದೋಷಿ ಎಂಬುದಾಗಿ ತೀರ್ಪು ಕೊಟ್ಟಿತು. ಮಾರೆ 
ಟೂನು ಪ್ಯಾರಿಸ್ಸಿನ ಜನಸಮುದಾಯಕ್ಕೆ ಅತ್ಯಂತ ಪ್ರಿಯನಾಗಿದ್ದನು. ಅವನು 
ನಿರ್ದೋಷಿಯೆಂದು ತೀರ್ಮಾದ ಕೂಡಲೇ ಪ್ಯಾರಿಸ್ಸಿನ ಜನಗಳು ಅವನನ್ನು 
ಮೆರವಣಿಗೆಯಲ್ಲಿ ತೆಗೆದುಕೊಂಡು ಹೋಗಿ ಉತ್ಸವವನ್ನು ನಡೆಸಿದರು. 
ಇದೂ ಗಿರಾಂಡಿನ್ನರ ಪರಾಭವಕ್ಕೆ ಅತ್ಯಂತ ಮುಖ್ಯವಾದ ಕಾರಣವಾಯಿತು. 
ಏತನ್ಮಧ್ಯೆ ಫಾನ್ಸಿನ ಒಳಭಾಗದಲ್ಲಿ ಗಿರಾಂಡಿನರಿಗೂ ಜಾಕೋರ್ಬಿ ಪಂಗಡ 
ದವರಿಗೂ ಕಲಹಗಳು ನಡೆದು, ಪ್ಯಾರಿಸ್ಸಿನಲ್ಲಿ ಗಿರಾಂರ್ಡಿ ಪಂಗಡವೇ ಅದಕ್ಕೆ 
ಕಾರಣವೆಂದೂ , ಅವರು ದೇಶದ್ರೋಹಿಗಳೆಂದೂ ಜೋರಾದ ಪ್ರಚಾರವು 
ನಡೆಯಿತು. 


ರಾಜನನ್ನು ಶೂಲಕ್ಕೇರಿಸಿದ ದಿವಸವೇ ಎಂದರೆ ೧೭೯೩ನೆ ರ್ಜೂ ೨೧ರಲ್ಲಿ 
ಕಮಿಟಿ ಆಫ್ ಪಬ್ಲಿಕ್ ಸೇಫ್ಟಿ ಎಂಬ ಸಂಸ್ಥೆಯು ನೇಮಿಸಲ್ಪಟ್ಟಿತು. 
ಫಾನಿನ ಸಾರ್ವಜನಿಕ ಸುರಕ್ಷತೆಯನ್ನು ಕಾಪಾಡುವುದೇ ಇದರ ಉದ್ದೇಶ 
ನಾಗಿತ್ತು . ಫ್ರಾನ್ಸಿನ ಒಳಗಿನರಕ್ಷಣೆಯು ಎಷ್ಟು ಆವಶ್ಯಕವಾಗಿತ್ತೋ 
ಹೊರಗಿನ ರಕ್ಷಣೆಯೂ ಅಷ್ಟೇ ಅವಶ್ಯಕವಾಯಿತು. ಫ್ರಾನ್ಸಿಗೆ ಹೊರಗಡೆ.. 
ಶತ್ರುಗಳು ಜಾಸ್ತಿಯಾದರು. ರಾಜನ ಶಿರಚ್ಛೇದನವಾಗುವವರೆಗೂ ಫ್ರಾನ್ನು 
ಆಸ್ಟಿಯಾ ಮತ್ತೂ ಸ್ಪಷ್ಟದ ಒಡನೆ ಮಾತ್ರ ಯುದ್ಧವನ್ನು ನಡೆಸುತ್ತಿತ್ತು . 
ಆದರೆ ೧೭೯೩ ನೇ ಮಾರ್ಚಿ ಮತ್ತು ಏಪ್ರಿಲ್ ತಿಂಗಳಿನಲ್ಲಿ ಇಂಗ್ಲೆಂಡ್ 


೧೧೭ 


ಗಿರಾಂಡಿನ್ನರ ಪತನ 
ಹಾಲೆಂಡ್ ಮತ್ತು ಸ್ಪೆರ್ಯಿ ಈ ದೇಶದ ರಾಜರುಗಳು ಕೂಡಾ ಫ್ರಾನ್ಸಿಗೆ 
ವಿರೋಧವಾಗಿ ನಿಂತರು, ಫ್ರಾನ್ಸಿನ ಒಳ ಗೆ ಡಿ ಸ್ಪಿ ಕ್ಷು ಗ ಳ ಲ್ಲಿ 
ದೊಂಬಿಗಳು ನಡೆಯುತ್ತಿದ್ದು ವು. ಈ ರೀತಿಯಾಗಿ ಒಳಗೂ ಹೊರಗೂ 
ವಿರೋಧವು ಪ್ರಬಲಿಸಿತು . ಸೇನಾಧಿಪತಿಯಾದ ಧೂಮ್ರಸನು , ನೀರೈಂರ್ಡ 
ಎಂಬಲ್ಲಿ ಸೋತು ಶತ್ರುಗಳ ಪಕ್ಷವನ್ನು ಸೇರಿದ ಮೇಲೆ ಪರಿಸ್ಥಿತಿಯು ಇನ್ನೂ 
ಹದಗೆಟ್ಟಿತು, ಇದಕ್ಕಾಗಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಜನರು ಸೈನ್ಯಕ್ಕೆ 
ತರಪೇತು ಮಾಡಲ್ಪಟ್ಟರು. ಹೊರಗಿನ ಶತ್ರುಗಳನ್ನು ಎದುರಿಸಲು ಕಮಿಟಿ 
ಆಫ್ ಪಬ್ಲಿಕ್ ಸ್ಯಾಲ್ವರ್ಷ ಎಂಬ ಸಂಸ್ಥೆಯು ನೇಮಿಸಲ್ಪಟ್ಟಿತು. ಇದು 
ಹೊರಗಿನ ಯುದ್ದಗಳ ವಿಷಯವನ್ನು ಪರ್ಯಾಲೋಚಿಸ ತೊಡಗಿತು. 
ಫ್ರಾನ್ಸಿನ ಒಳಗೆ ಹೊಸ ಪ್ರಜಾಪ್ರಭುತ್ವ ಸರ್ಕಾರಕ್ಕೆ ಆತಂಕ ಪಡಿಸುತ್ತಿದ್ದ 
ಶತ್ರುಗಳನ್ನು ನಿಗ್ರಹಿಸುವ ಕೆಲಸಕ್ಕಾಗಿ ಕಮಿಟಿ ಆಫ್ ಪಬ್ಲಿಕ್ ಸೇಫ್ಟಿ ಎಂಬ 
ಸಂಸ್ಥೆಯು ಏರ್ಪಟ್ಟಿತು. ಮತ್ತು ಹೊಸದಾಗಿ ಸ್ಥಾಪಿತವಾದ ಕ್ರಾಂತಿ 
ಸರ್ಕಾರಕ್ಕೆ ದ್ರೋಹಿಗಳೆಂದು ತೋರಿಬಂದವರೆಲ್ಲರನ್ನೂ ವಿಚಾರಣೆಗೆ ಗುರಿ 
ಮಾಡಿ ಶಿಕ್ಷೆಗೆ ಗುರಿ ಮಾಡುವುದಕ್ಕಾಗಿ ರೆವೆಲ್ಯೂಷನರಿ ಟ್ರಿಬ್ಯೂನಲ್ ಎಂಬ 
ವಿಚಾರಣೆಯ ಮಂಡಲವು ಮಾರ್ಚ್ ಹತ್ತರಲ್ಲಿ ನೇಮಿಸಲ್ಪಟ್ಟಿತು. 


ಏತನ್ಮಧ್ಯೆ ಪ್ಯಾರಿಸ್ಸಿನಲ್ಲಿಯ ಫ್ರಾನ್ಸಿನ ಇತರ ಭಾಗಗಳಲ್ಲಿಯೂ 
ಕ್ಷಾಮ ಡಾಮರಗಳು ಬಹುವಾಗಿ ಪ್ರಬಲಿಸಿ ಆಹಾರಪದಾರ್ಥಗಳ ಧಾರ 
ಣೆಯು ಬಹಳ ಏರಿತು. ಅದನ್ನು ಒಂದು ಮಿತಿಯಲ್ಲಿಡುವುದಕ್ಕಾಗಿ ಕನ್ವಂ 
ಷನ್ ಸಭೆಯು ಲಾ ಆಫ್ ಮ್ಯಾಕ್ಸಿಮಮ ಎಂಬ ಒಂದು ಕಾನೂನನ್ನು 
ವಿಧಿಸಿತು. ಅದರ ಪ್ರಕಾರ ದವಸ ಧಾನ್ಯಗಳ ಬೆಲೆಯು ಒಂದು ಮಿತಿ 
ಯನ್ನು ಮೀರಿ ಏರಕೂಡದೆಂಬುದೇ ಆಗಿತ್ತು . 


ಗಿರಾಂರ್ಡಿ ಪಂಗಡದವರು ಕನ್ವೆಂಷನ್ನಿಗೆ ಒಬ್ಬೊಬ್ಬರಾಗಿ ರಾಜೀ 
ನಾಮೆ ಕೊಡುತ್ತಾ ಬಂದರು. ರೋಲೆಂಡನೂ ರಾಜೀನಾಮೆಯನ್ನು 
ಕೊಟ್ಟನು. ಮ್ಯಾಡರ್ಮ ರೋಲೆಂಡಳು ಗಿರಾಂರ್ಡಿ ಪಂಗಡದವರನ್ನು 
ಒಟ್ಟುಗೂಡಿಸಬೇಕೆಂದು ಎಷ್ಟೋ ಪ್ರಯತ್ನಿಸಿದಳು. ಆದರೆ ಅವಳ 
ಪ್ರಯತ್ನಗಳು ಸಾರ್ಥಕವಾಗಲಿಲ್ಲ. ಪ್ಯಾರಿಸ್ಸಿನ ಮುನಿಸಿಪಲ್ ಅಧ್ಯಕ್ಷನಾದ 


೧೧೮ 

ಗಿರಾಂಡಿನ್ನರ ಪತನ 
ಸಾಶ್ ಎಂಬುವನು ಗಿರಾಂರ್ಡಿ ಪಂಗಡದವರ ಮೇಲೆ ಅತ್ಯಂತ ಉಗ್ರವಾದ 
ಪ್ರಚಾರವನ್ನು ಮಾಡಿ ಅವರ ಪಂಗಡದವರು ಅಸೆಂಬ್ಲಿಗೆ ರಾಜೀನಾಮೆ 
ಕೊಡಬೇಕೆಂದು ಕನ್ವೆಂಷನ್ನಿನಲ್ಲಿ ಒತ್ತಾಯಪಡಿಸಿದನು. ಗಿರಾಂಡಿನ್ನರು 
ಪೊಳ್ಳೆ ದೆಯವರೆಂದೂ ಹೊಸದಾಗಿ ಸ್ಥಾಪಿತವಾದ ಪ್ರಜಾಪ್ರಭುತ್ವವನ್ನು 
ಊರ್ಜಿತಪಡಿಸಲು ತಕ್ಕ ಧೈರ್ಯ ಸಾಹಸಗಳು ಅವರಲ್ಲಿಲ್ಲವೆಂದೂ ಇವನು 
ವಾದಿಸಿದನು. ಏತನ್ಮಧ್ಯೆ ಗಿರಾಂಡಿನರು ರಾಣಿಗೆ ಓಡಿಹೋಗಲು ಸಲಹೆ 
ಯನ್ನಿತ್ತರು. ಅವಳು ತನ್ನ ಮಕ್ಕಳು ಮರಿಗಳನ್ನು ಬಿಟ್ಟು ಓಡಿಹೋಗಲು 
ಒಡಂಬಡಲಿಲ್ಲ. ರಾಣಿಗೆ ತನ್ನ ಗಂಡನ ಶಿರಚ್ಛೇದನವಾದ ದುಃಖವು 
ಮಾತ್ರವೇ ಅಲ್ಲದೆ ಕಾರಾಗೃಹದಲ್ಲಿ ಇನ್ನೂ ಯಾತನೆಗಳು ಹೆಚ್ಚಿಸಲ್ಪಟ್ಟವು. 


೧೭೯೩ ನೆ ಮೇ ತಿಂಗಳಿನಲ್ಲಿ ಗಿರಾಂಡಿನರಿಗೂ ಪ್ಯಾರಿಸ್ ಮುನಿಸಿ 
* ಪಾಲಿಟಿಗೂ ಪ್ರಕಟವಾಗಿ ವಿರೋಧವು ಉಲ್ಬಣಿಸಿತು. ರ್ಜೂ ೨ ರಲ್ಲಿ 
ಪ್ಯಾರಿಸ್ಸಿನ ಮುನಿಸಿಪಾಲಿಟಿಯವರು ಆ ಊರಿನ ಜನಸಮುದಾಯವನ್ನು 
ಹುರಿದುಂಬಿಸಿ ಶಸ್ತ್ರಸಜ್ಜಿತರಾಗಿ ಕನ್ವೆಂಷನ್ನಿಗೆ ಬಂದು ೨೨ ಗಿರಾಂರ್ಡಿ 
ಮೆಂಬರುಗಳು ಆ ಸಭೆಗೆ ರಾಜಿನಾಮೆಯನ್ನು ಕೊಡಬೇಕೆಂದೂ ಇಲ್ಲ. 
ವಾದರೆ ಅವರನ್ನು ವಜಾ ಮಾಡಬೇಕೆಂದೂ ನಿರ್ಬಂಧಪಡಿಸಿತು. ಕನ್ವೆಂ 
ಷನ್ನು ಈ ೨೨ ಗಿರಾಂಡಿನ್ನರನ್ನೂ ವಜಾಮಾಡಿತು ಜುಲೈ ತಿಂಗಳಿನಲ್ಲಿ 
ಇವರಿಗೆ ಕಾನೂನಿನ ಸಂರಕ್ಷಣೆಯ ತಿರಸ್ಕರಿಸಲ್ಪಟ್ಟಿತು. ಹೀಗೆ ಪರಾಭವ 
ವನ್ನು ಹೊಂದಿದ ಗಿರಾಂಡಿನ್ನರು ಫ್ರಾನ್ಸಿನ ಎಲ್ಲಾ ಕಡೆಗಳಿಗೂ ಹೋಗಿ 
ಮ೦ರ್ಟ ಪಂಗಡಕ್ಕೆ ವಿರೋಧವಾಗಿ ಪ್ರಚಾರವನ್ನು ಮಾಡತೊಡಗಿದರು. 
ಇಷ್ಟೇ ಅಲ್ಲದೆ ವರ್ಗ್ನಿಯಾಡ್ ಮುಂತಾದ ಗಿರಾಂಡಿನ್ನರು ದಸ್ತಗಿರಿ ಮಾಡ 
ಲ್ಪಟ್ಟರು. ಗಿರಾಂಡಿನ್ನರಿಗೆ ಆದ ಗತಿಯು ಫ್ರಾನ್ಸಿನ ಒಳ ಭಾಗಗಳಿಗೆ 
ಗೊತ್ತಾದಾಗ ಅನೇಕ ದಂಗೆಗಳಾದುವು. ರಾಬಸ್ಪಿಯರನು ಕ್ರಮಕ್ರಮವಾಗಿ 
ಬಹಳ ಪ್ರಭಾವಶಾಲಿಯಾಗುತ್ತಾ ಬಂದನು, ಸಾರ್ವಜನಿಕ ಸುರಕ್ಷತೆಯ 
ಕಮಿಟಿಯ ಮೆಂಬರುಗಳ ಸಂಖ್ಯೆಯು ೧೬ ಇದ್ದದ್ದು ೯ ಕ್ಕೆ ಇಳಿಸಲ್ಪಟ್ಟಿತು. 
ಇದರಲ್ಲಿ ರಾಬಸ್ಪಿಯರನೂ ಒಬ್ಬನಾದನು, ಡ್ಯಾನನ್ನನು ಇದರಲ್ಲಿರಲಿಲ್ಲ. 


XXVII 


ಸಾರ್ಲಟ್ ಕಾರ್ಡೆಯಳು. 


ಗಿರಾಂಡಿನರಿಗೆ ಪರಾಭವವಾದ ಸಂಗತಿಯು ಫ್ರಾನ್ಸಿನ ಎಲ್ಲಾ ಭಾಗಗ 
ಳಿಗೂ ಹರಡಿ ಅನೇಕ ಕಡೆಗಳಲ್ಲಿ ದಂಗೆ ಮೊದಲಾದವುಗಳು ನಡೆದುವು. 
ಗಿರಾಂರ್ಡಿ ಪಂಗಡದವರಿಗೆ ಬೇಕಾದವರು ಸರ್ಕಾರಕ್ಕೆ ವಿರೋಧವಾಗಿ 
ಎಷ್ಟೋ ಕಡೆ ಕಾರ್ಯಭಾಗಗಳನ್ನು ನಡೆಸಿದರು. ಇವರನ್ನ ಡಗಿಸಲು 
ಪಬ್ಲಿಕ್ ಸೇಫ್ಟಿ ಕಮಿಟಿಯು ಅತ್ಯಂತ ಕ್ರೂರವಾದ ಕೃತ್ಯಗಳನ್ನು ನಡೆಸಿತು. 
ಜಾಕೋರ್ಬಿ ಪಂಗಡದ ಶಾಖೆಗಳೂ , ಉಪಶಾಖೆಗಳೂ ಫ್ರಾನ್ಸಿನ ಎಲ್ಲಾ 
ಭಾಗಗಳಲ್ಲಿಯೂ ಸ್ಥಾಪಿಸಲ್ಪಟ್ಟು ರಾಬಸ್ಪಿಯರ್‌ ಮುಂತಾದವರ ಸಂರಕ್ಷಣೆ 
ಯನ್ನು ಮಾಡಿದುವು. 


ಏತನ್ಮಧ್ಯೆ ಷಾರ್ಲಟ್ ಕಾರ್ಡ್ ಎಂಬ ಹೆಂಗಸು ರಾಬಸ್ಪಿಯರ್ ಸಂಗ 
ಡಕ್ಕೆ ಸೇರಿದ್ದ ಮಾರೆಟ್ ಎಂಬುವನನ್ನು ಕೊಲೆಮಾಡಲು ಯತ್ನಿಸಿದಳು 
ಅವಳು ಮ್ಯಾರೆಟ್ಟನನ್ನು ಕೊಲೆಮಾಡಿದ ಕಥೆಯು ವಿಚಿತ್ರವಾಗಿರುವುದು . 
ಅವಳಿಗೆ ೨೫ ವರ್ಷ ವಯಸ್ಸು , ಸೌಂದರ್ಯವತಿ. ಅವಳಿಗೆ ಗಿರಾಂಡಿನ್ 
ಪಂಗಡಕ್ಕೆ ಆದ ಪರಾಭವವು ಬಹಳ ದುಃಖವನ್ನುಂಟು ಮಾಡಿತು . ಅದ 
ಕ್ಯಾಗಿ ಅವಳು ಜಾಕೊರ್ಬಿ ಪಂಗಡದವರ ಮೇಲೆ ಸೇಡು ತೀರಿಸಿಕೊಳ್ಳ 
ಬೇಕೆಂದು ನಿಶ್ಚಯಿಸಿದಳು. ಇವಳು ಪ್ಯಾರಿಸ್ಸಿಗೆ ಬಂದಳು. ಮಾರೆಟ್ಟನನ್ನು 
ನೋಡಬೇಕೆಂಬುದಾಗಿ ಹೇಳಿ ಕಳುಹಿಸಿದಳು. ಅವಕಾಶವು ದೊರೆಯಲಿಲ್ಲ. 
ಪುನಃ ಪ್ರಯತ್ನಿಸಿದಳು ಸರ್ಕಾರಕ್ಕೆ ವಿರೋಧವಾಗಿ ದಂಗೆ ಮೊದಲಾದು 
ವುಗಳನ್ನು ನಡೆಸುತ್ತಿರುವವರ ವಿಷಯವಾಗಿ ಮ್ಯಾರೆಟ್ಟನಿಗೆ ಕೆಲವು ಗುಟ್ಟು 
ಸಮಾಚಾರಗಳನ್ನು ಕೊಡುವುದಾಗಿ ಇವಳು ಹೇಳಿ ಕಳುಹಿಸಿದಳು. ಮಾರೆ. 
ಟೂನು ಅವಳನ್ನು ಬರಹೇಳಿದನು. ಇವಳು ಕೆಲವು ದೇಶದ್ರೋಹಿಗಳ ಹೆಸ 
ರನ್ನು ಹೇಳುವುದಾಗಿ ನಟಿಸಿದಳು . ಅವನು ಆ ಹೆಸರುಗಳನ್ನು ಬರೆದುಕೊ 
ಳ್ಳುತ್ತಿದ್ದನು. ಆಗ ಪಾರ್ಲಟ್ಟಳು ತಕ್ಷಣವೇ ಒರೆಯಿಂದ ಚಾಕುವನ್ನು ತೆಗೆದು 


೧೨೦ 


ಷಾರ್ಲಟ್‌ಕಾರ್ಡೆಯಳು 


ಮ್ಯಾರೆಟ್ಟನ ಹೃದಯಕ್ಕೆ ಬಲವಾಗಿ ಚುಚ್ಚಿದಳು, ನ್ಯಾರೆಟ್ಟನು ಕೂಡಲೇ 
ಮೃತನಾದನು . ಇದು ನಡೆದದ್ದು ೧೭೯೩ನೆ ಜುಲೈ ೧೩ನೆ ತಾರೀಖಿನಲ್ಲಿ. 
ಪ್ಯಾರಿಸ್ಸಿನ ಜನಸಮುದಾಯಕ್ಕೆ ಮ್ಯಾರೆಟ್ಟನು ಬಹಳ ಬೇಕಾದವನಾಗಿದ್ದನು. 
ಅವನ ಮರಣವು- ಈ ರೀತಿಯಾಗಿ ಸಂಭವಿಸಿದ ಘಾತುಕ ಮರಣವು - ಪ್ಯಾರಿ 
ಸ್ಸಿನ ಜನಸಮುದಾಯಕ್ಕೆ ಬಹಳ ದುಃಖವನ್ನುಂಟುಮಾಡಿತು. 


ಷಾರ್ಲೆಟ್‌ಕಾರ್ಡೆಯಳು ತಾನು ಬಂದ ಕೆಲಸವು ಮುಗಿದ ಮೇಲೆ 
ತನಗೆ ತಾನೇ ಪೋಲೀಸರ ವಶಳಾದಳು . ರೆವೆಲ್ಯೂಷನರಿ ನ್ಯಾಯಸ್ಥಾನವು 
ಇವಳ ವಿಚಾರಣೆಯನ್ನು ನಡೆಸಿತು. ಅವಳ ವಿಚಾರಣೆಯಲ್ಲಿ ಮನೋಜ್ಞ 
ಸಂಗತಿಗಳು ನಡೆದುವು. ಅವಳಿಗೆ ಚಾಕುವನ್ನು ಮಾರಿದವನು ಯಾರು ? 
ಅವನು ಎಲ್ಲಿದ್ದನು ? ಎಷ್ಟಕ್ಕೆ ಮಾರಿದನು ? ಎಂಬ ಇವೇ ಮುಂತಾದ ಸಂಗ 
ತಿಗಳ ವಿವರಗಳು ವಿಚಾರಿಸಲ್ಪಡುತ್ತಿದ್ದುವು. ಷಾರ್ಲೆಟ್ಟಳು ನಡುವೆ ಬಾಯಿ 
ಹಾಕಿ ಆ ತಪಶೀಲುಗಳೆಲ್ಲಾ ಏಕೆ ? ಅವೆಲ್ಲಾ ಅನವಶ್ಯಕ. ಮ್ಯಾರೆಟನನ್ನು 
ಕೊಂದವಳು ನಾನೇ , ನಿಮ್ಮ ತಿರ್ಪೆನಿದೆಯೊ ಹೇಳಿರಿ,” ಎಂದಳು. 


ಕೋರ್ಟಿನವರು ಕೇಳಿದ ಕೆಲವು ಪ್ರಶ್ನೆಗಳಿಗೆ ಈ ಕೆಳಗಿನ ರೀತಿಯಾಗಿ 
ಉತ್ತರ ಹೇಳಿದಳು . 
ಪ್ರಶ್ನೆ : ಯಾರ ದುರ್ಬೋಧನೆಯಿಂದ ನೀನು ಹೀಗೆ ಮಾಡಿದೆ.” 


ಉತ್ತರ: - ಯಾರ ದುರ್ಬೋಧನೆಯಿಂದಲೂ ಅಲ್ಲ. 


ಪ್ರಶ್ನೆ :- ಹಾಗಾದರೆ ಅವನನ್ನು ಕೊಲ್ಲಲು ನಿನಗೇಕೆ ಮನಸ್ಸು ಬಂತು ? 


ಉತ್ತರ: - ಅವನ ಪಾಪಕೃತ್ಯಗಳು ! 


ಅವಳು ತನ್ನ ಧ್ವನಿಯನ್ನು ಎತ್ತರಿಸಿ ಬಹಳ ಧೈರ ಸಾಹಸಗಳಿ೦ದ 
ಕೂಗಿ ಹೇಳಿದ್ದೆ ನೆಂದರೆ, “ ನಾನು ಒಬ್ಬ ಮನುಷ್ಯನನ್ನು ಕೊಂದದ್ದುಂಟು. 
ಹತ್ತಾರು ಸಹಸ್ರ ಜನಗಳನ್ನು ಉಳಿಸುವುದಕ್ಕಾಗಿ ನಾನು ಒಬ್ಬನನ್ನು ಕೊಂದ 
ದುಂಟು, ನಿರ್ದೋಷಿಗಳನ್ನೂ ನಿರಪರಾಧಿಗಳನ್ನೂ ಸಂರಕ್ಷಿಸುವುದಕ್ಕಾಗಿ 


ಷಾರ್ಲಟ್‌ಕಾರ್ಡೆಯಳು 


೧೨೧ 


ಒಬ್ಬ ಘಾತುಕನನ್ನು ಕೊಂದದ್ದುಂಟು . ನನ್ನ ದೇಶಕ್ಕೆ ಶಾಂತಿಯನ್ನು 
ಕೊಡುವುದಕ್ಕಾಗಿ ಒಂದು ಕ್ರೂರ ಅಮಾನುಷ ಕಾಡುಮೃಗವನ್ನು ಕೊಂದ 
ದ್ದುಂಟು. ಕ್ರಾಂತಿಯು ಸ್ಥಾಪನೆಯಾಗುವುದಕ್ಕಿಂತ ಮುಂಚಿನಿಂದಲೂ 
ನಾನು ಪ್ರಜಾ ಪ್ರಭುತ್ವವನ್ನು ಆರಾಧನೆ ಮಾಡುತ್ತಿದ್ದೇನೆ. ಈ ಬಗ್ಗೆ ನಾನು 
ಇನ್ನೆನೂ ಹೇಳುವುದಿಲ್ಲ ”. 


ಈ ಧೀರ ವೀರ ಹೇಳಿಕೆಯು ನ್ಯಾಯಸ್ಥಾನದಲ್ಲಿ ನೆರೆದಿದ್ದ ಜನಗಳಿಗೆಲ್ಲಾ 
ಅತ್ಯಂತ ಅಚ್ಚರಿಯನ್ನುಂಟುಮಾಡಿತು. ಅನೇಕರು ಅಲ್ಲಿಂದಲೇ ಅವಳ 
ಚಿತ್ರವನ್ನು ಬರೆದರು. ನ್ಯಾಯಸ್ಥಾನವು ಅವಳಿಗೆ ಕೊಲೆಪಾತಕಿ ಎಂದು 
ಮರಣದಂಡನೆಯನ್ನು ವಿಧಿಸಿತು. ನ್ಯಾಯಸ್ಥಾನವನ್ನು ಬಿಡುವುದಕ್ಕೆ 
ಮುಂಚೆ ಷಾರ್ಲೆಟ್ಟಳು ತನ್ನ ಕಡೆಯ ಲಾಯರುಗಳಿಗೆ ಬಹಳ ಸುಂದರವಾದ 
ಸುಸಂಸ್ಕೃತ ಭಾಷೆಯಲ್ಲಿ, ಅತ್ಯಂತ ಮೃದುಮಧುರವಾದ ಧ್ವನಿಯಿಂದ 
ವಂದನೆಗಳನ್ನರ್ಪಿಸಿದಳು. ಸಾಯುವ ಮುಂಚೆ ಇವಳು ತನ್ನ ಪಾಪ ಪುಣ್ಯಗಳ 
ವರದಿಯನ್ನೊಪ್ಪಿಸಿ ದೇವರಿಗೆ ಕ್ಷಮಾಪಣೆಯನ್ನು ಬೇಡಲೆಂದು ಮಾಮೂಲಿ 
ನಂತೆ ಒಬ್ಬ ಪಾದ್ರಿಯು ಕಳುಹಿಸಲ್ಪಟ್ಟನು. “ ನಿನ್ನ ಸಹಾಯವು ನನ 
ಗೇನೋ ಬೇಕಿಲ್ಲ ! ನೀನು ದಯವಿಟ್ಟು ಹೊರಟು ಹೋಗು'' ಎಂದು ಅವ 
ನನ್ನು ವಂದನಾಪೂರ್ವಕವಾಗಿ ಕಳುಹಿಸಿದಳು. 


ಷಾರ್ಲೆಟ್ಟಳನ್ನು ಶೂಲಕ್ಕೇರಿಸಿದಾಗ ನಡೆದ ಘಟನೆಯ ಚರಿತ್ರಾರ್ಹ 
ವಾಗಿದೆ. ಸಾಯಂಕಾಲ ೭ ಘ೦ಟೆಗೆ ಕಾನ್ಸಿಜರಿ ಎಂಬ ಬಂದಿ 
ಖಾನೆಯಿಂದ ೨೫ ವರ್ಷದ ಈ ಯುವತಿಯು ಕೊಲೆಪಾತಕರ ಉಡುಪಾದ 
ಕೆಂಪುಬಟ್ಟೆಯನ್ನು ಹೊದ್ದವಳಾಗಿ ಶೂಲಕ್ಕೇರಿಸುವವನ ಗಾಡಿಯಲ್ಲಿ ಹೊರ 
ಟಳು. ಊರಿಗೆ ಊರೇ ಇವಳನ್ನು ನೋಡಿನೋಡಿ ಆಶ್ಚರ್ಯಪಟ್ಟಿತು. 
ಅತ್ಯಂತ ಸೌಂದರ್ಯವತಿ, ಪ್ರಶಾಂತ ಗಂಭೀರ ಮುಖಮುದ್ರೆ , ಉತ್ಸಾಹ 
ದಿಂದಲೂ ಜೀವ ಕಳೆಯಿಂದಲೂ ತುಂಬಿ ತುಳುಕುತ್ತಿರುವ ನವವನ 
ಭರಿತವಾದ ಸೌಕುಮಾರ್ , ಇವಳ ಮುಖದಲ್ಲಿ ವ್ಯಾಕುಲತೆ ಎಂಬುದೇ 
ಅಲ್ಲದೆ ಪ್ರಸನ್ನ ತೆಯು ಪ್ರಕಾಶಿಸುತ್ತಿತ್ತು . ಈ ಗಾಡಿಯು ಹಾದು ಹೋಗು 


ಪಾರ್ಲಟ್‌ಕಾರ್ಡೆಯಳು 


ತಿದ್ದಾಗ ಅನೇಕರು ತಮ್ಮ ಟೋಪಿಗಳನ್ನು ತೆಗೆದು ಗೌರವದಿಂದ ನಮಸ್ಕರಿ 
ಸಿದರು. ಅನೇಕ ಯುವಕರು ಅವಳೊಡನೆ ತಾವೂ ಸಾಯಬೇಕೆಂದು ಅಪೇ . 
ಕೆಯನ್ನು ಪ್ರದರ್ಶಿಸಿದರು. ಶೂಲವೇದಿಕೆಯನ್ನು ಗಾಡಿಯು ಮುಟ್ಟಿತು. 
ಅಲ್ಲೂ ಷಾರ್ಲೆಟ್ಟಳ ಮುಖವು ಪ್ರಸನ್ನತೆಯಿಂದ ಕಂಗೊಳಿಸುತ್ತಿತ್ತು . 
ಶಲಾಹಕರು ಅವಳ ಕಾಲುಗಳನ್ನು ಕಟ್ಟಲು ಹೋದರು, ಇದು 
ತನಗೆ ಅಪಮಾನಕರವೆಂದು ಅವಳು ತಡೆದಳು, ಸೇವಕರು ಅದು ಮಾಮೂ 
ಲಾಗಿ ನಡೆಯತಕ್ಕ ಸಂಗತಿ ಎಂದು ತಿಳಿಸಿದ ಮೇಲೆ ಅವಳು ಸ್ವಲ್ಪವೂ 
ಹಿಂಜರಿಯದೆ ಸಂತೋಷದಿಂದ ಕಾಲುಗಳನ್ನು ಕಟ್ಟಿಸಿಕೊಂಡಳು , ಇನ್ನೇನು 
ಎಲ್ಲಾ ತಯಾರಾಗಿ ಅವಳ ತಲೆಯು ಒಡೆಯಲ್ಪಡಬೇಕಾಗಿದೆ. ಸೇವಕರು 
ಅವಳ ಕತ್ತಿಗೆ ಕಟ್ಟಿಕೊಂಡಿದ್ದ ವಸ್ತ್ರವನ್ನು ಬಿಚ್ಚಿದರು. ಇವಳಿಗೆ ನಾಚಿಕೆ. 
ಯಾಗಿ ಮುಖವು ಕೆಂಪೇರಿತು. ತಲೆಯನ್ನು ಒಡೆದು ಅದನ್ನು ಜನಗಳಿಗೆ 
ತೋರಿಸಿದಾಗಲೂ ಆ ಲಜ್ಞಾರಾಗವು ಮುಖದಲ್ಲಿ ಉಳಿದೇ ಇತ್ತು . ತಲೆ 
ಹೋಕನು ಅವಳ ಕಪಾಲವನ್ನು ಅಪಮಾನಕರವಾಗಿ ಹೊಡೆದನೆಂದು 
ಪೋಲೀಸರು ಅವನನ್ನು ನಿರ್ಬ೦ಧದಲ್ಲಿಟ್ಟಿದ್ದರೆಂದು ಚರಿತ್ರೆಯಲ್ಲಿ ಬರೆದಿದೆ. 


ಆ ಕಾರ್ಲೆಲನು ತನ್ನ ಫ್ರೆಂಚ್ ರೆವೆಲ್ಯೂರ್ಷ ಎಂಬ ಗ್ರಂಥದಲ್ಲಿ ಷಾರ್ಲೆ 
ಟ್ಟಳ ವಿಷಯವಾಗಿ ಬರೆಯುತ್ತಾ ಹೇಳಿರುವುದೇನೆಂದರೆ, ಸುಂದರಿಯಾದ 
ಯುವತಿಯರು ಶಾಂತವಾದ ತಮ್ಮ ಗೃಹಗಳಲ್ಲಿ ಗೃಹಲಕ್ಷ್ಮಿಯರಂತೆ ಪ್ರೀತಿ 
ಪ್ರೇಮ ಅನುರಾಗಗಳಿಂದ ಸ್ವರ್ಗಗಳೋಪಾದಿಯಲ್ಲಿರುವ ತಮ್ಮ ಸಂಸಾರ 
ಗಳನ್ನು ಬಿಟ್ಟು ಸ್ವಾತಂತ್ರ್ಯಕ್ಕೋಸ್ಕರವಾಗಿ, ದೇಶಕ್ಕೋಸ್ಕರವಾಗಿ, ಕೂರಿಗ 
ಛಂದು ತಿಳಿದವರ ಕೊಲೆಯನ್ನು ಮಾಡಿ ಅದರ ಪ್ರತೀಕಾರವಾದ ಮರಣ 
ದಂಡನೆಯನ್ನು ಅತ್ಯಂತ ಪ್ರಸನ್ನತೆಯಿಂದ ಎದುರಿಸುವ ಕಾಲದ ಪರಿಸ್ಥಿತಿ 
ಯಲ್ಲಿ ದೇಶಕ್ಕೆ ಸುಖವೆಲ್ಲಿ ? ಶಾಂತಿಯಲ್ಲಿ ? ರ್ಷಾರ್ಲೆಟ್ ಕಾರ್ಡೆಯಳು 
ಫ್ರಾನ್ಸಿನ ಮಹಾ ಕ್ರಾ೦ತಿಯ ಇತಿಹಾಸದಲ್ಲಿ ಒಂದು ದೊಡ್ಡ ನಕ್ಷತ್ರದಂತೆ 
ರಾರಾಜಿಸುತ್ತಿದ್ದಾಳೆ. ಒಂದು ರೀತಿಯಾಗಿ ನೋಡಿದರೆ ಅವಳು ದೇವತಾ 
ಸ್ವರೂಪಳು, ಇನ್ನೊಂದು ರೀತಿಯಾಗಿ ಕಾಲಸ್ವರೂಪಳು, ಎರಡನ್ನೂ ಸಂಮಿ 
ಶ್ರಮಾಡಿದರೆ ಅವಳೊಬ ಕಾಳದೇವತೆ, ” 


ಪಾರ್ಲಟ್‌ಕಾರ್ಡೆಯಳು 


೧೨೩ 


ಗಿರಾಂಡಿನ್ನರಿಗೋಸ್ಕರವಾಗಿ ಷಾರ್ಲೆಟ್ಗಳು ಮ್ಯಾರೆಟ್ಟನ ಕೊಲೆಯನ್ನು 
ಮಾಡಿದ್ದು ಜಾಕೊರ್ಬಿ ಪಂಗಡದವರಿಗೆ ಅತ್ಯುಗ್ರವಾದ ಕೋಪವನ್ನು 
ತಂದು ಅವರು ಎಲ್ಲೆಲ್ಲಿಯೂ ಗಿರಾಂಡಿನ್ನ ರನ್ನು ಮೂಲೋತ್ಪಾಟನ ಮಾಡು 
ತಾಬಂದರು. ಫ್ರಾನ್ಸಿನ ಒಳಭಾಗದಲ್ಲಿ ಗಿರಾಂರ್ಡಿ ಸಂಗಡದವರಿಗೂ 
ಜಾಕೋರ್ಬಿಪಂಗಡದವರಿಗೂ ಅತ್ಯುಗ್ರವಾದ ಕಲಹಗಳು ನಡೆದು ಗಿರಾಂಡಿ 
ನ್ಯರು ಬಹು ಸಂಖ್ಯೆಯಲ್ಲಿ ನುಡಿದರು . ರಾಬಸ್ಪಿಯರನ ಪಂಗಡದವರು 
ತಮಗಾಗದವರನ್ನೆಲ್ಲಾ ದೇಶದ್ರೋಹಿಗಳೆಂದು ಕರೆದು ಅವರನ್ನು ಶೂಲಕ್ಕೆ 
ಏರಿಸುತ್ತಿದ್ದರು. 


XXVIII 
ರಾಣಿಯ ಶಿರಚ್ಛೇದನ. 


010 


೧೭೯೩ನೆ ಜುಲೈ ತಿಂಗಳಿಂದ ಅಕ್ಟೋಬರ್ ತಿಂಗಳಿನವರೆವಿಗೆ ಕ್ರಾಂತಿ 
ಸರ್ಕಾರವು ಎರಡು ಮುಖ್ಯವಾದ ಕೆಲಸಗಳಲ್ಲಿ ತೊಡಗಿತ್ತು . ಒಂದು ಅಂತಃ 
ಶತ್ರುಗಳನ್ನ ಡಗಿಸುವುದು. ಎರಡು, ಹೊರಗಿನ ಶತ್ರುಗಳನ್ನು ನಿಗ್ರಹಿಸುವುದು. 
ಅ೦ತಃ ಶತ್ರುಗಳನ್ನು ನಿಗ್ರಹಿಸುವ ಕಾರ್ಯದಲ್ಲಿ ಸಾರ್ವಜನಿಕ ಸುರಕ್ಷತೆಯ 
ಕಮಿಟಿಯು ಅತ್ಯಂತ ಕ್ರೌರ್ಯವನ್ನು ಆಚರಿಸಿತು. ಗಿರಾಂಡಿನ್ನರು ಎಲ್ಲಿ 
ಸಿಕ್ಕಿದರಲ್ಲಿ ನಿಗ್ರಹಿಸಲ್ಪಡುತ್ತಿದ್ದರು . ಅವರಿಗೆ ಆಸರೆಯಾಗಿದ್ದ ಊರುಗಳಲ್ಲಿ 
ವಿಪರೀತ ಕ್ರೌರ್ಯವು ಆಚರಿಸಲ್ಪಡುತ್ತಿತ್ತು . ಸಾರ್ವಜನಿಕ ಸುರಕ್ಷತೆಯ 
ಕಮಿಟಿಯು ಅತ್ಯಂತ ರೌದ್ರದ ಕ್ರಮಗಳನ್ನಾಚರಿಸಿತು. ಜುಲೈನಲ್ಲಿ ಆರಂಭ 
ವಾದ ರೌದ್ರದ ಪ್ರಭುತ್ವವು ರಾಬಸ್ಪಿಯರನ ಮರಣದವರೆಗೂ ಎಂದರೆ 
ಮುಂದಿನ ವರುಷದ ಜುಲೈ ತಿಂಗಳವರೆಗೂ ಅವಿಚ್ಛಿನ್ನವಾಗಿ ನಡೆಯಿತು. 
ಸಹಸ್ರಾರು ಜನರು ಶೂಲಕ್ಕೇರಿಸಲ್ಪಟ್ಟರು. 


ಹೊರಗಿನ ಶತ್ರುಗಳನ್ನು ನಿಗ್ರಹಿಸುವ ವಿಷಯದಲ್ಲಿಯೂ ಕ್ರಾಂತಿ 
ಸರ್ಕಾರವು ಬಹಳ ಯಶಸ್ಸನ್ನು ಪಡೆಯಿತು. ದೇಶಾಭಿಮಾನದಿಂದ ಪ್ರೇರಿತ 
-ರಾದ ಸ್ವಯಂಸೇವಕರು ಹೊಟ್ಟೆ ಗೂ ಬಟ್ಟೆಗೂ ಸಾಲದಿದ್ದರೂ ನವಜೀವನ 
ದಿಂದಲೂ ನವಚೈತನ್ಯದಿಂದಲೂ ಪೂರಿತರಾಗಿ ಫ್ರಾನ್ಸಿನ ಕ್ರಾಂತಿಯ ಸಂದೇ 
ಶವನ್ನು ದಿಕ್ಕು ದಿಕ್ಕಿಗೂ ಬೀರಬೇಕೆಂಬ ಹುರುಪಿನಿಂದ ಶತ್ರುಗಳ ಸೈನ್ಯ 
ವನ್ನು ಸೋಲಿಸುತ್ತಾ ಬಂದರು. ಕೆಲವು ಸಂದರ್ಭಗಳಲ್ಲಿ ಫ್ರಾನ್ಸಿನ ಸೈನ್ಯ 
ಗಳು ಸೋತರೂ ಉಂಟು. ಆದರೆ ಹೆಚ್ಚು ಸಂದರ್ಭಗಳಲ್ಲಿ ಫ್ರಾನ್ಸಿನ ಸೈನ್ಯಕ್ಕೆ 
ಜಯವು ದೊರೆಯುತ್ತಿತ್ತು . ಈ ಅರಹೊಟ್ಟೆಯ ಅರಬಟ್ಟಿಯ ಫ್ರಾನ್ಸಿನ 
ಸೈನ್ಯವು ಸುಸಜ್ಜಿತವಾದ ಕಟ್ಟು ಮುಟ್ಟಾದ ಪ್ರಷ್ಯಾ, ಆಸ್ಟ್ರೇಲಿಯಾ 
ಮುಂತಾದ ದೇಶದ ರಾಜರುಗಳ ಸೈನ್ಯವನ್ನು ಲೀಲಾಜಾಲವಾಗಿ ಸೋಲಿಸು 
ತಿತ್ತು . ಫ್ರಾನ್ಸಿನಲ್ಲಿ ಯುವಕರಾಗಿ ಕಿಚ್ಚು ಇರುವವರೆಲ್ಲರೂ ಸ್ವಯಂಸೇವಕ 


ರಾಣಿ ಯ ಶಿರಚ್ಛೇದನ 

೧೨೫ 
ರಾಗಿ ಮುಂದಕ್ಕೆ ನುಗ್ಗುತ್ತಿದ್ದರು. ಮನೆ ಮೊದಲಾದ ಜವಾಬ್ದಾರಿಗಳನ್ನು 
ಹೊಂದಿದವರು, ಗುಂಡು ಮದ್ದುಗಳನ್ನು ತಯಾರು ಮಾಡಿಕೊಡುತ್ತಿದ್ದರು . 
ಸ್ತ್ರೀಯರು ಡೇರೆ ಮೊದಲಾದವುಗಳನ್ನು ಮಾಡುವುದೂ , ಗಾಯಹೊಂದಿದವ 
ರಿಗೆ ಚಿಕಿತ್ಸೆಗಳನ್ನು ನಡೆಸುವುದೂ ಈ ಕಾರ್ಯಗಳಲ್ಲಿ ತೊಡಗಿದ್ದರು. 
ಯುದ್ದದ ಸಿದ್ದತೆಗಾಗಿ ಬೇಕಾದ ಹಣವು ದೇಶಭ್ರಷ್ಟರಾದ ಶ್ರೀಮಂತರ 
ಆಸ್ತಿಗಳನ್ನು ಮುಟ್ಟು ಕೋಲು ಹಾಕಿಕೊಳ್ಳುವುದರಿಂದ ಬಂದಿತು. 

ರಾಜನ ಮರಣಾನಂತರ ರಾಣಿಯು ಬಹಳ ದುಃಖವನ್ನನುಭವಿಸಿ 
ದಳು, ೧೭೯೩ ನೆ ಇಸವಿಯ ಅಕ್ಟೋಬರ್ ೧೬ ನೆ ತಾರೀಖಿನ ವರೆವಿಗೆ, 
ಎಂದರೆ ಅವಳ ಶಿರಚ್ಛೇದನವಾಗುವವರೆಗೆ ಅವಳು ಅವರ್ಣನೀಯವಾದ 
ಅವಮಾನಗಳನ್ನೂ ಕಷ್ಟಗಳನ್ನೂ ಸಹಿಸಬೇಕಾಯಿತು. ೧೭೯೩ ನೆ ಆಗಸ್ಟ್ 
ಮೊದಲನೆಯ ತಾರೀಖಿನ ದಿವಸ ಫ್ರಾನ್ಸಿನ ಪ್ರಜಾ ಪ್ರಭುತ್ವ ಸರ್ಕಾರವು 
ರಾಣಿಯಾದ ಮೇರಿ ಆನ್ನಾಯ್ಕ ಟ್ಟಳನ್ನು ರೆವೆಲ್ಯೂಷನರಿ ಟ್ರಿಬ್ಯೂನಲ್ 
ಎಂದರೆ ಕ್ರಾಂತಿಯ ವಿಚಾರಣೆಯ ಮಂಡಲದ ಮುಂದೆ ವಿಚಾರಣೆಗೆ ಗುರಿ 
ಮಾಡಬೇಕೆಂದು ವಿಧಿಸಿತ್ತು, ಆಗಸ್ಟ್ ಎರಡರಲ್ಲಿ ಅವಳು ತನ್ನ ಮಗ 
ನಿಂದಲೂ ಮಗಳಿಂದಲೂ ಬೇರೆ ಮಾಡಲ್ಪಟ್ಟು ಕಾನ್ಸಿನಿ ಎಂಬ ಭಯಂಕರ 
ವಾದ ಕಾರಾಗೃಹದಲ್ಲಿ ನಿರ್ಬಂಧಿಸಲ್ಪಟ್ಟಳು. ಅವಳಮೇಲೆ ಅತ್ಯಂತ ಬಲ 
ವಾದ ಕಾವಲು ಇಡಲ್ಪಟ್ಟಿತು. ಪ್ರತಿಕ್ಷಣದಲ್ಲಿಯೂ ಅವಳಮೇಲೆ ಕಾವಲು 
ಗಾರರ ತೀಕವಾದ ಕಣ್ಣುಗಳು ಇದ್ದೆ ಇರುತ್ತಿದ್ದು ವು. ಅವಳಿಗೆ 
ಮರ್ಯಾದೆಯಾಗಿ ತನ್ನ ಬಟ್ಟೆಯನ್ನು ಬದಲಾಯಿಸಿಕೊಳ್ಳಲು ಕೂಡ ಅವ 
ಕಾಶವಿಲ್ಲದಂತೆ ಕಾವಲು ಬಿಗಿಯಾಗಿರುತ್ತಿತ್ತು . ಅವಳಿಗೆ ಸೂಜಿಯಾಗಲೀ , 
ಲೇಖನಿಯಾಗಲೀ , ಶಾಯಿಯಾಗಲೀ , ಕಾಗದವಾಗಲಿ ಕೊಡಲ್ಪಡುತ್ತಿರಲಿಲ್ಲ . 
ಅವಳಿಗೆ ತನ್ನ ಹೊತ್ತನ್ನು ಕಳೆಯುವುದು ಕೂಡ ಬಹಳ ಕಷ್ಟವಾಯಿತು. 
ಇಷ್ಟೆಲ್ಲಾ ಕಷ್ಟಗಳಿದ್ದಾಗ್ಯೂ ರಾಣಿಯು ಅತ್ಯಂತ ಗಂಭೀರವಾಗಿ ವರ್ತಿಸಿ 
ದಳು. ಅವಳು ಸಣ್ಣ ರೀತಿಯಲ್ಲಿ ವರ್ತಿಸಲಿಲ್ಲ. 


ಅಕ್ಟೋಬರ್ ೧೪ ನೇ ಸೋಮವಾರ ಅವಳ ವಿಚಾರಣೆಯಾಗ 
ಬೇಕೆಂದು ವಿಧಿಸಲ್ಪಟ್ಟಿತು. ವಿಚಾರಣೆಯು ಹೊಸ ರೆವೆಲ್ಯೂಷನರಿ ಕೊರ್ಟ 


೧೯೬ 

ರಾಣಿಯ ಶಿರಚ್ಛೇದನ 
ನಲ್ಲಿ ನಡೆಯಿತು ಹೆರ್ರ ಎಂಬುವನು ನ್ಯಾಯಾಧೀಶನಾಗಿದ್ದನು. ಫೋಕಿ 
ಯರ್ ಟಿನ್ನಿಲೆ ಎಂಬುವನು ಸರ್ಕಾರದ ಕಡೆಯ ಪ್ರಾಸಿಕ್ಯೂಟರಾಗಿದ್ದ ನ . 
ಜರಿ ಅಥವಾ ಪಂಚಾಯಿತಿದಾರರಲ್ಲಿ ಒಬ್ಬ ಟೋಪಿ ಮಾಡುವವನೂ , 
ಒಬ್ಬ ಕ್ಷೌರಿಕನೂ ಒಬ್ಬ ಪ್ರಸಿದ್ಧ ಶಸ್ತ್ರಚಿಕಿತ್ಸಕನೂ ಇದ್ದರು. ಅತ್ಯಂತ 
ವೈಭವದಿಂದ ಕಂಗೊಳಿಸುತ್ತಿದ್ದ ಆಸ್ಟಿಯಾದ ಚಕ್ರವರ್ತಿಯ ಮಗಳೂ 
ಫ್ರಾನ್ಸಿನ ಮಹಾರಾಣಿಯ ಇಂದು ಕಾರಾಗೃಹದಲ್ಲಿ ಒಗೆಯಲ್ಪಟ್ಟು 
ಯಾರಿಂದಲೂ ಲಕ್ಷಿಸಲ್ಪಡದೆ ಎಲ್ಲರಿಂದಲೂ ತ್ಯಜಿಸಲ್ಪಟ್ಟು ಎಲ್ಲಾ ಅನ 
ಮಾನಗಳಿಗೂ ಗುರಿಯಾಗಿ ಕೇವಲ ಸಾಮಾನ್ಯರ ಮುಂದೆ ವಿಚಾರಣೆಗೆ 
ಗುರಿಯಾಗಬೇಕಾಯಿತು. ಕಾಲವು ಯಾರುಯಾರಿಗೆ ಏನು ಏನನ್ನು ಇಟ್ಟಿ 
ರು ವುದೊ ? ಇಂತಹ ಶೋಚನೀಯ ಸ್ಥಿತಿಯಲ್ಲಿಯೂ , ಮೃತ್ಯುವು ತನ್ನ 
ಕರಾಳ ವಸ್ತ್ರವನ್ನು ತೆಗೆದು ಇವಳನ್ನು ನುಂಗುವುದರಲ್ಲಿದ್ದ ರೂ , ಮೇರೀ ಆ೯ 
ಟಾಯ್ಕ ಟ್ಟಳು ತನ್ನ ಗಂಭೀರತೆಯನ್ನು ಬಿಡಲಿಲ್ಲ. ಚಕ್ರವರ್ತಿನಿಗೂ ಮಹಾ 
ರಾಣಿಗೂ ಸಹಜವಾದ ಔನ್ನತ್ಯವನ್ನೇ ಪ್ರದರ್ಶಿಸಿದಳು . ಕೇಳಿದ ಪ್ರಶ್ನೆ 
ಗಳಿಗೆಲ್ಲಾ ಬೇಗ ಬೇಗ ಸಂಕ್ಷೇಪವಾಗಿ ಉತ್ತರಗಳನ್ನು ಕೊಡುತ್ತಿದ್ದಳು. 
ಕೋರ್ಟಿನವರು, “ ಹಾಗಾದರೆ ನೀವು ನಿಮ್ಮ ಮೇಲೆ ಹಾಕಿರುವ ಆಪಾ. 
ದನೆಗಳನ್ನೆಲ್ಲಾ ಅಲ್ಲಗಳೆಯುವಿರೋ ? ” ಎಂದು ಕೇಳಿದರು. ಅದಕ್ಕೆ 
ಅವಳು ಶಾಂತವಾಗಿ ( ಅಲ್ಲಗಳೆಯುವುದಕ್ಕೇನಿದೆ? ನಾನು ಹೇಳುವುದು ನಿಜ 
ಅದನ್ನೇ ನಾನು ಸಾಧಿಸುತ್ತೇನೆ'' ಎಂದು ಉತ್ತರವಿತ್ತಳು. ಹೇಬರ್ 
ಎಂಬ ಕೀಳು ಮನುಷ್ಯನು ರಾಣಿಯ ವಿಷಯವಾಗಿ ಅವಳು ತನ್ನ ಚಿಕ್ಕ 
ಮಗನ ನೀತಿಭ್ರಷ್ಟತೆಯನ್ನು ಮಾಡಿದಳೆಂಬ ಅತ್ಯಂತ ಹೀನಾಯವಾದ 
ಆಪಾದನೆಯನ್ನು ಮಾಡಿದನು. ರಾಣಿಯು ಹೇಬನಿಗೆ ಏನು ಉತ್ತರ 
ವನ್ನೂ ಕೊಡದೆ ಸುಮ್ಮನಿದ್ದಳು. ಜೂರಿಗಳ ಪೈಕಿ ಒಬ್ಬನು ' ಈ ಪ್ರಶ್ನೆಗೆ 
' ಆಪಾದಿತಳು ಉತ್ತರವನ್ನು ಕೊಡಲಿಲ್ಲ ” ಎಂದನು . ಆ೯ ಟಾಯ್ಕ ಟ್ಟಳು 
ಉಕ್ಕಿ ಬರುವ ದುಃಖವನ್ನು ತಡೆದುಕೊಂಡು “ ಹೌದು, ಹೌದು, ನಾನು 
ಉತ್ತರವನ್ನು ಕೊಡಲಿಲ್ಲ. ಮಗನ ವಿಷಯವಾಗಿ ತಾಯಿಯ ಮೇಲೆ ಇಂತಹ 
ಆಪಾದನೆಯನ್ನು ತಂದರೆ, ಪ್ರಕೃತಿದೇವಿಯೇ ಉತ್ತರವೀಯಲು ತಿರಸ್ಕರಿಸು 
ವಳು ನಾನು ಹೇಳುವುದು ನಿಜವೋ ಅಲ್ಲವೋ ಎಂಬುದನ್ನು ಇಲ್ಲಿರುವ 


೧೨೭ 


ರಾಣಿಯ ಶಿರಚ್ಛೇದನ 


ತಾಯಿಯವರೆಲ್ಲರೂ ಹೇಳಲಿ'' ಎಂದು ನುಡಿದಳು . ರಾಣಿಯ ಈ ಉತ 
ರವು ಅನೇಕರ ಮನಸ್ಸನ್ನು ಕರಗಿಸಿತು. ನ್ಯಾಯ ಸ್ಥಾನದಲ್ಲಿದ್ದ ಅನೇಕ 
ಪ್ರೇಕ್ಷಕರು ರಾಣಿಗೆ ತಮ್ಮ ಸಹಾನುಭೂತಿಯನ್ನು ವ್ಯಕ್ತವಾಗಿ ಪ್ರಕಟ 
ಸಿದರು. ನ್ಯಾಯಾಧೀಶನಾದ ಹರನನು ಇದನ್ನು ಕಂಡು ಪ್ರೇಕ್ಷಕರೆಲ್ಲ 
* ರನ್ನು ಹೊರಗೆ ಕಳುಹಿಸುವುದಾಗಿ ಹೆದರಿಸಿದನ್ನು ಸರ್ಕಾರಿ ಕಡೆಯ 
ವಕೀಲನಾದ ಪೊಕಿಯರನು ಬೇಗಬೇಗನೆ ತನ್ನ ವಾದವನ್ನು ಮುಗಿಸಿದನು. 
ವಾದಗಳು ಕಾಲು ಘಂಟೆಯಲ್ಲಿ ಮುಗಿದುವು. ಪೂರ್ತಿ ಎರಡು ದಿವಸಗಳ 
ವಿಚಾರಣೆಯಾದಮೇಲೆ ಬುಧವಾರ ಬೆಳಿಗ್ಗೆ ೪ ಘಂಟೆಗೆ ರಾಣಿಗೆ ಮರಣ 
ದಂಡನೆಯು ವಿಧಿಸಲ್ಪಟ್ಟಿತು. ಇನ್ನೇನಾದರೂ ನೀನು ಹೇಳತಕ್ಕದ್ದಿದೆಯೆ ?'' 
ಎಂದು ಕೋರ್ಟಿನವರು ಅವಳನ್ನು ಪ್ರಶ್ನಿಸಿದರು. ಅದಕ್ಕೆ ಅವಳು ತನ್ನ 
ತಲೆಯನ್ನಾ ಡಿಸಿ ಏನೂ ಇಲ್ಲ. ಸದ್ಯಕ್ಕೆ ನನ್ನ ಆಯಾಸವನ್ನು ಪರಿಹರಿ 
ಸಿದರೆ ಸಾಕು ” ಎಂದು ಅವಳು ನಿಟ್ಟು ಸುರು ಬಿಟ್ಟು ನ್ಯಾಯಸ್ಥಾನದಿಂದ 
ನಿವೃತ್ತಳಾದಳು . 


ರಾಣಿಯಾದ ರ್ಆನ್ಯಾಯಟ್ಟಳನ್ನು ಶೂಲಸ್ಥಾನಕ್ಕೆ ಮೆರವಣೆಗೆಯಲ್ಲಿ 
ಕರೆದುಕೊಂಡುಹೋದದೃಶ್ಯವು ದುಃಖದಾಯಕವಾಗಿತ್ತು . ಇವಳು ಅಧಿ 
ಕಾರದಲ್ಲಿ ತನ್ನ ಗಂಡನೊಡನಿದ್ದಾಗ್ಗೆ ಬಹಳ ಠೀವಿಯಿಂದ ಮೆರೆಯುತ್ತಿದ್ದ 
ಬೀದಿಯಲ್ಲಿ ಇಂದು ಎಲ್ಲರಿಂದಲೂ ತಿರಸ್ಕೃತಳಾಗಿ ಶೂಲಸ್ಥಾನಕ್ಕೆ ಹೋಗ 
ಬೇಕಾಯಿತು. ಅವಳಿಗೆ ಈಗ ೩೦ ( ಮುವ್ವತ್ತು ವರ್ಷ ವಯಸ್ಸು , ಅವಳ 
ತಲೆಯ ಕೂದಲೆಲ್ಲಾ ನರೆತುಹೋಗಿದ್ದು ವು. ವಿಚಾರಣಿಯು ಮುಗಿದ ಸ್ವಲ್ಪ 
ಹೊತ್ತಿಗೆ ಟಮಟೆಗಳು ಹೊಡೆಯಲ್ಪಟ್ಟು ಸೈನ್ಯಗಳೆಲ್ಲವೂ ಸಿದ್ದ ಪಡಿಸಲ್ಪ 
ಟ್ಟವು. ಸದ್ಯೋದಯವಾಗುವ ಹೊತ್ತಿಗೆ ಶಸ್ತ್ರಸಜ್ಜಿತವಾದ ಸೈನ್ಯವು 
ತನ್ನ ತನ್ನ ಜಾಗದಲ್ಲಿ ನಿಂತಿತ್ತು . ಸೇತುವೆಗಳ ಬಳಿಯೂ , ಚೌಕಗಳಲ್ಲಿ 
ಯ , ದಾರಿಗಳು ಕವಲೊಡೆಯುವ ಕಡೆಯ , ಫಿರಂಗಿಗಳು ಸಿದ್ದವಾಗಿಡ 
ಲ್ಪಟ್ಟಿದ್ದವು. ೩೦ , ೦೦೦ ಕಾಲಾಳುಗಳೂ ಕುದುರೆ ಸವಾರರೂ ಮೆರವಣೆ 
ಗೆಯ ಮಾರ್ಗದಲ್ಲಿ ಇಕ್ಕಡೆಗಳಲ್ಲಿಯೂ ಶಸ್ತ್ರಸಜ್ಜಿತರಾಗಿ ನಿಂತಿದ್ದರು. ಬೆಳಿಗ್ಗೆ 
೧೧ ಘಂಟೆಯ ಹೊತ್ತಿಗೆ ರಾಣಿಯು ಒಂದು ಗಾಡಿಯಲ್ಲಿ ಕಟ್ಟಲ್ಪಟ್ಟು 


೧೨೮ 


- ರಾಣಿಯ ಶಿರಚ್ಛೇದನ 
ಸಾಧಾರಣ ಪಾತಕಿಯಂತೆ ಒಯ್ಯಲ್ಪಟ್ಟಳು. ಅವಳ ಜತೆಯಲ್ಲಿ ಸರಕಾರದ 
ಕಡೆಯ ಒಬ್ಬ ಪಾದ್ರಿಯ ಇದ್ದನು. ದಾರಿಯಲ್ಲಿ ನಿಂತಿದ್ದ ಸೈನ್ಯ ಮುಂತಾದು 
ವುಗಳನ್ನು ಅವಳು ಉದಾಸೀನದಿಂದ ನೋಡುತ್ತಿದ್ದಳು. ಅವಳ ಮುಖದಲ್ಲಿ 
ನಾಚಿಕೆಯಾಗಲೀ ಅಹಂಕಾರವಾಗಿ ಕಂಡು ಬರಲಿಲ್ಲ. ದಾರಿಯುದ್ದಕ್ಕೂ 
ಮೊಳಗುತ್ತಿದ್ದ ಪ್ರಜಾಪ್ರಭುತ್ವಕ್ಕೆ ಜಯವಾಗಲಿ, ದಬ್ಬಾಳಿಕೆಯು ಬೀಳಲಿ ” 
ಎಂಬ ಘೋಷಕ್ಕೆ ಅವಳು ಕಿವಿಗೊಡಲಿಲ್ಲ. ತನ್ನ ಆಪ್ತ ಪಾದ್ರಿಗೆ ಅವಳೇನೂ 
ಹೇಳಲಿಲ್ಲ. ಅವನ ಉಪಯೋಗವನ್ನು ಅವಳು ಮಾಡಿಕೊಳ್ಳಲಿಲ್ಲ. ಅವಳು 
ಶೂಲವೇದಿಕೆಯನ್ನು ಧೈರವಾಗಿ ಏರಿದಳು. ೧೨|| ಘಂಟೆಯಲ್ಲಿ ಅವಳ 
ಶಿರಚ್ಛೇದನವಾಯಿತು. ತಲೆ ಒಡಿಯುವವನು ಅವಳ ತಲೆಯನ್ನು ಜನಗಳಿಗೆ 
ತೋರಿಸಿದನು. ಅಲ್ಲಿ ನೆರೆದಿದ್ದವರು ಬಹಳ ಉತ್ಸಾಹವಾಗಿ “ ಪ್ರಜಾ ಪ್ರಭು 
ತಕ್ಕೆ ಜಯವಾಗಲಿ ” ಎಂದು ಘೋಷಮಾಡಿದರು . ಈ ರೀತಿಯಾಗಿ ರಾಣಿ 
ಯಾದ ಮೇರಿ ಆ೯ ಟಾಯ್ಕಟ್ಟಳು ತನ್ನ ಅವತಾರವನ್ನು ಪೂರೈಸಿದಳು . 
ಇವಳು ರಾಜನಿಗೆ ದುರ್ಬೋಧನೆಯನ್ನು ಮಾಡದೆ ಅವನು ಪ್ರಜೆಗಳ 
ಇಷ್ಟದಂತೆ ನಡೆಯಲು ಪ್ರೇರೇಪಿಸಿದ್ದರೆ, ಕ್ರಾಂತಿಯು ಅಷ್ಟು ಮುಂದೆ ಬರು 
ತಲೇ ಇರಲಿಲ್ಲ. ಫ್ರಾನ್ಸಿನ ಮಹಾ ಕ್ರಾಂತಿಗೆ ಕಾರಣಕರ್ತರಾದವರಲ್ಲಿ 
ಮೇರಿ ಆನ್ನಾಯ್ಕ ಟ್ಟಳು ಅತಿ ಪ್ರಧಾನ ಸ್ಥಾನವನ್ನು ಪಡೆದಿರುವಳು. ಇವಳ 
ಶಿರಚ್ಛೇದನವಾದ ಸಾಯಂಕಾಲವೇ ನಾಟಗೀಸ್ ಎಂಬಲ್ಲಿ ಫ್ರಾನ್ಸಿನ ಪ್ರಜಾ 
ಪ್ರಭುತ್ವ ಸರ್ಕಾರದ ಸೈನ್ಯವು ವಿಜಯವನ್ನು ಪಡೆಯಿತೆಂಬ ಸುದ್ದಿ ಯು 
ಪ್ಯಾರಿಸ್ಸನ್ನು ಮುಟ್ಟಿತು. ಈ ಸುದ್ದಿಯು ಅವಳ ಮರಣಕ್ಕೆ ಒಂದೆರಡು 
ಗಂಟೆಗಳ ಮುಂಚೆ ಮುಟ್ಟಿದ್ದರೆ ಅವಳು ಉಳಿದುಕೊಳ್ಳುತ್ತಿದ್ದಳೋ 
ಏನೋ ! 


XXIX 
ಇಪ್ಪತ್ತೆರಡು ಗಿರಾಂಡಿನ್ನರ ಶಿರಚ್ಛೇದನ 
ರಾಣಿಯ ಶಿರಚ್ಛೇದನವಾದಮೇಲೆ ಅಕ್ಟೋಬರ್ ೩೧ರಲ್ಲಿ ವರ್ಗಿ 
ಯಾಡ್ , ಬಿಸಾಬ್, ಫಾಚೆಟ್ , ವಾಲ್ವೆ ಮುಂತಾದ ೨೨ ಗಿರಾಂರ್ಡಿ ಪಂಗಡ 
ದವರ ಶಿರಚ್ಛೇದನವು ನಡೆಯಿತು. ಅಕ್ಟೋಬರ್‌ ಮೂರರಲ್ಲಿ ಅಮಾರ್‌ 
ಎಂಬುವನು ಗಿರಾಂಡಿನ್ನರ ಮೇಲೆ ಆಪಾದನೆಗಳನ್ನು ಮಾಡಿ ಅವರನ್ನು 
ರೆವೆಲ್ಯೂಷನರಿ ಟ್ರಿಬ್ಯೂನಲ್ಲಿನ ಮುಂದೆ ವಿಚಾರಣೆಗೆ ಗುರಿಪಡಿಸಬೇಕೆಂದು 
ಕನ್ವೆಂಷನ್ನಿನಲ್ಲಿ ಒಂದು ಸೂಚನೆಯನ್ನು ತಂದನು . ಅಕ್ಟೋಬರ್ ೭ ರಲ್ಲಿ 
ಗೊರ್ಸಾಸ್ ಎಂಬುವನು ಮರಣದಂಡನೆಗೆ ಗುರಿಮಾಡಲ್ಪಟ್ಟನು. ಅವನ 
ಶಿರಚ್ಛೇದನವು ಅಕ್ಟೋಬರ್ ೯ರಲ್ಲಿ ನಡೆಯಿತು. ಶಿರಚ್ಛೇದನವಾದ ಗಿರಾಂಡಿ 
ನ್ನರ ಪೈಕಿ ಇವನೇ ಮೊದಲನೆಯವನು. 


ರಾಜನ ಶಿರಚ್ಛೇದನವಾದ ಮೇಲೆ ಅನೇಕ ಗಿರಾಂಡಿನ್ನ ರು ಕಾರಾ 
ಗೃಹಗಳಲ್ಲಿ ಇಡಲ್ಪಟ್ಟರೆಂದು ಹಿಂದೆ ತಿಳಿಸಲ್ಪಟ್ಟಿದೆಯಷ್ಟೆ . ಇವರುಗಳು 
ಅಕ್ಟೋಬರ್ ೧೪ ರಲ್ಲಿ ನೋಕಿಯರನ ಮುಂದೆ ವಿಚಾರಣೆಗೆ ಗುರಿಮಾಡ 
ಲ್ಪಟ್ಟರು. ನೋಕಿಯರನು ನಡೆಸಿದ ಎಲ್ಲಾ ವಿಚಾರಣೆಗಳಿಗಿಂತಲೂ ಗಿರಾಂ 
ಡಿನ್ನರ ವಿಚಾರಣೆಯು ಅತ್ಯಂತ ಮಹತ್ವವಾದುದು. ಆಪಾದಿತರಾದ ೨೨ 
ಗಿರಾ೦ಡಿನ್ನ ರೂ ಬಹಳ ಪ್ರಭಾವಶಾಲಿಗಳು , ಕ್ರಾಂತಿಯಲ್ಲಿ ಬಹಳ ಪ್ರಾಮುಖ್ಯ 
ವಾದ ಭಾಗವನ್ನು ವಹಿಸಿದವರು. ಪ್ರಜಾಪ್ರಭುತ್ವವಾದಿಗಳು. ಅತ್ಯಂತ 
ಪರಿಣಾಮಕಾರಿಯಾದ ವಾಗ್ರಿಗಳು , ಸಮರ್ಥರಾದ ವಕೀಲರು. ಪ್ರೇಕ್ಷಕ 
ಮಂಡಲದಲ್ಲಿ ಸ್ನೇಹಿತರನ್ನು ಹೊಂದಿದವರು . ನೋಕಿಯರನು ಇಂತಹ 
ಮನುಷ್ಯರನ್ನು ರಾಜನ ಪಕ್ಷಪಾತಿಗಳೆಂದೂ , ಪ್ರಜಾಪ್ರಭುತ್ವದ ಮೇಲೆ 
ಪಿತೂರಿ ನಡೆಸಿದವರೆಂದೂ ಹೇಗೆತಾನೇ ಅಪರಾಧವನ್ನು ಸ್ಥಾಪನೆಮಾಡುವುದು 
ಸಾಧ್ಯ ? ವFಯಾಡನು ತನ್ನ ವಾಕ್ಸ೦ಪತ್ತಿಯಿಂದ ಎಲ್ಲರನ್ನೂ ಪ್ರಬುದ 
ರನ್ನಾಗಿಮಾಡಿ ಎಲ್ಲರ ಕಣ್ಣಿನಲ್ಲಿಯೂ ನೀರು ಬರುವಂತೆ ಮಾಡಿದನು. 


೧೩೦ 


ಗಿರಾಂಡಿನ್ನರ ಶಿರಚ್ಛೇದನ 
ವಿಚಾರಣೆಯು ದಿನ ದಿನಕ್ಕೂ ಬೆಳೆಯುತ್ತಾ ಬಂದಿತ್ತು, ಪತ್ರಕರ್ತರುಗಳು, 
ಗಿರಾಂಡಿನ್ನರ ವಾದಗಳನ್ನೆಲ್ಲಾ ಪತ್ರಿಕೆಗಳಲ್ಲಿ ಪ್ರಕಟಿಸುತ್ತಾ ಬಂದರು. ವಿಚಾ 
ರಣೆಯು ಎಂದಿಗಾದರೂ ಮುಗಿಯುವುದೇ ಇಲ್ಲವಲ್ಲ ಎಂದು ಅನೇಕರು 
ಗೊಣಗುಟ್ಟಿದರು, ಜಾಕೊರ್ಬಿ ಪಂಗಡದವರೂ ಮತ್ತು ಮುನಿಸಿಪಾಲಿಟಿ 
ಯವರೂ ಸೋಕಿಯರನ ಸಹಾಯಕ್ಕೆ ಬಂದರು. ೨೮ ನೇ ಅಕ್ಟೋಬರಿನಲ್ಲಿ 
ಹೇಬಗ್ಟನೂ ಮತ್ತೂ ಇತರರೂ ಒಂದು ರಾಯಭಾರದಲ್ಲಿ ಕನ್ವೆಂಷನ್ನಿಗೆ 
ಬಂದು “ ರೆವಲ್ಯೂಷನರಿ ಟ್ರಿಬ್ಯೂನಲ್ಲು ಕಾನೂನು ರೂಪರೂಪಾಂತರಗ 
ಳಿಂದ ಬಂಧಿಸಲ್ಪಟ್ಟಿದೆ. ದೇಶಾಭಿಮಾನಿಗಳಾದ ಊರಿಗಳಿಗೆ ಆಪಾದಿತರು 
ಅಪರಾಧಿಗಳೆಂದು ಮನಗಾಣಿದ ಮೇಲೆ ವಿಚಾರಣೆಯು ಮುಕ್ತಾಯವಾಗು, 
ವಂತೆ ವಿಧಿಸಲ್ಪಡಬೇಕು. ಇದಕ್ಕಾಗಿ ಅಸೆಂಬ್ಲಿಯಲ್ಲಿ ಒಂದು ಕಾನೂನು 
ಆಗಬೇಕು'', ಎಂದು ಒಂದು ಅರ್ಜಿಯನ್ನು ಮನವಿಮಾಡಿದರು. ಕನ್ವೆಂಷ 
ನ್ನಿನಲ್ಲಿ ಅದು ಸ್ವೀಕೃತವಾಗಿ ಅದರಂತೆ ಒಂದು ಕಾನೂನು ಪಾಸುಮಾಡ 
ಲ್ಪಟ್ಟಿತು. ಅದರಂತೆ ಅಕ್ಟೋಬರ್ ೩೦ ನೆ ತಾರೀಖು ರಾತ್ರಿ ೧೦ ಘಂಟೆಗೆ 
೨೨ ಆಪಾದಿತರಿಗೆ ಟಿಬ್ಯೂನಲ್ಲಿನ ಮುಂದೆ ಕರೆತರಲ್ಪಟ್ಟು ಹೊಸದಾಗಿ ಆದ 
ಕಾನೂನು ತಿಳಿಸಲ್ಪಟ್ಟಿತು. ಆಪಾದಿತರು ಅಪರಾಧಿಗಳೆಂದು ತಮಗೆ ಮನ 
ಗಾಣೆಕೆಯಾಗಿರುವುದೆಂದೂ ಅಪರಾಧಿಗಳೆಲ್ಲರಿಗೂ ಮರಣದಂಡನೆಯೂ 
ಆಸ್ತಿ ಪಾಸ್ತಿಗಳ ಮುಟ್ಟುಕೋಲೂ ಶಿಕ್ಷೆಯಾಗಿ ವಿಧಿಸಲ್ಪಟ್ಟಿದೆ ಎಂದೂ 
ಜೂರಿಗಳು ತೀರ್ಪು ಹೇಳಿದರು. 


ಪಾಪ ! ಆಪಾದಿತರಾದ ಗಿರಾಂಡಿನ್ನರು ಇದನ್ನು ಕೇಳಿದ ಕೂಡಲೆ 
C' ಹಾ ! ” ಎಂದು ಕೂಗಿದರು , ಸ್ವಲ್ಪ ಗಲಾಟೆಯಾಯಿತು. ಸೈನಿಕರು ಗಲಾಟೆ 
ಯನ್ನು ತಡೆದರು. ನಾಲ್ಲೆ ಎಂಬ ಆಪಾದಿತ ಗಿರಾಂಡಿನ್ನನು ತನ್ನನ್ನು 
ತಾನೇ ತಿವಿದುಕೊಂಡು ಅಲ್ಲಿಯೇ ಮೃತನಾದನು . ಇತರರು ಕೂಗುತ್ತಿ 
ದರೂ 7 ಲಾಟಿಯಲ್ಲಿ ಅವರನ್ನೆಲ್ಲಾ ಕಾರಾಗೃಹಕ್ಕೆ ಬಲಾತ್ಕಾರವಾಗಿ ಒಯ್ದ ರು . 
ಲಾಹೋರ್ ಎಂಬ ಗಿರಾಂಡಿನ್ನನು ವಿಚಾರಣೆಯ ಮಂದಿರವನ್ನು ಬಿಡುವಾಗ 
C ಜನಗಳಿಗೆ ಬುದ್ಧಿ ಭ್ರಮಣೆಯಾಗಿರುವಾಗ ನಾನು ಸಾಯುತ್ತಿದ್ದೇನೆ 
ಜನಗಳಿಗೆ ಬುದ್ದಿ ಬಂದಾಗ ನೀವು ಸಾಯುವಿರಿ” ಎಂದು ಕೂಗಿಕೊಂಡು 


ಗಿರಾಂಡಿನ್ನರ ಶಿರಚ್ಛೇದನ 

೧೩೧ 
ಹೋದನು. ಗಿರಾಂಡಿನ್ನರ ಇಂತಹ ಶೋಚನೀಯ ಸ್ಥಿತಿಯಲ್ಲಿ ಯಾರೂ 
ಅವರ ಸಹಾಯಕ್ಕೆ ಬರಲಿಲ್ಲ. ಅವರು ತಮ್ಮ ಆಶೆಯು ನಿರಾಶೆಯಾಯಿ 
ತೆಂದು ತಿಳಿದರು. ಅವರು ಕಾರಾಗೃಹಕ್ಕೆ ಹೋಗುವಾಗ ಮಾರ್ಸಲೀಸಿನ 
ರಣಗೀತವನ್ನು ಹಾಡಿಕ್ಕೊಂಡು ಹೋದರು. ಗಿರಾಂಡಿನ್ನರು ಕಾರಾಗೃಹ 
ದಲ್ಲಿ ತಮ್ಮ ಕಡೆಯ ರಾತ್ರಿಯನ್ನು ಬಹಳ ವಿನೋದದಲ್ಲಿ ಕಳೆದರು ಮರು 
ದಿವಸ ಸಾವು ಸನ್ನಿಹಿತವಾಗಿದ್ದರೂ ರಾತ್ರಿಯೆಲ್ಲಾ ಭಾಷಣಗಳು , ಗೀತಗಳು, 
ಹಾಸ್ಯಗಳು ಇವುಗಳಲ್ಲಿ ಕಳೆದರು. ಅವರ ಕಡೆಯ ರಾತ್ರಿಯ ಭೋಜನವು 
ವಿಚಿತ್ರವಾಗಿತ್ತು . ತನ್ನನ್ನು ತಾನೇ ತಿವಿದುಕ್ಕೊಂಡು ಸತ್ತ ವಾಲೈಯ ಹೆಣವು 
ಕಾರಾಗೃಹದಲ್ಲಿ ಬಿದ್ದಿತ್ತು . ವರ್ಗ್ನಿಯಾಡನು ತನ್ನ ಹತ್ತಿರವಿದ್ದ ಪಾಷಾಣ 
ವನ್ನು ತೆಗೆದುಕೊಳ್ಳಬೇಕೆಂದು ಯೋಚಿಸಿದನು, ಆದರೆ ಅದು ಎಲ್ಲರಿಗೂ 
ಸಾಕಾಗಲಿಲ್ಲ . ಆದುದರಿಂದ ತನ್ನ ಸ್ನೇಹಿತರನ್ನು ಬಿಟ್ಟು ತಾನೊಬ್ಬನೇ 
ಸಾಯಲಾರದೆ ಆ ಪಾಷಾಣವನ್ನು ಅತ್ತ ಕಡೆ ಒಗೆದನು . ಗಿರಾಂಡಿನ್ನ ರು 
ತಮ್ಮ ಕಡೆಯ ದಿನವನ್ನು ಆದಷ್ಟು ಉತ್ಸಾಹದಿಂದ ಕಳೆದರು. 


D 


) 


ಮರುದಿನ ಪ್ರಾತಃಕಾಲ ಪ್ಯಾರಿಸ್ಸಿನಲ್ಲಿ ಎಲ್ಲೆಲ್ಲಿಯ ಜನಸಂದಣಿ. 
ಹಿಂದೆ ಪ್ಯಾರಿಸ್ಸಿನಲ್ಲಿ ಎಂದೂ ಅಷ್ಟು ಜನರು ಸೇರಿರಲಿಲ್ಲ. ಮರಣ ಶಕಟವು 
ವಾಲ್ಲೆಯ ಹೆಣವನ್ನೂ ಉಳಿದ ೨೧ ಗಿರಾಂಡಿನ್ನರನ್ನೂ ಶೂಲಸ್ಥಾನಕ್ಕೆ 
ಒಯ್ದ ತು , ಇವರ ಕೈಗಳೆಲ್ಲಾ ಕಟ್ಟಲ್ಪಟ್ಟಿದ್ದುವು. ತಲೆಯ ಮೇಲೇನೂ 
ಇರಲಿಲ್ಲ. ಇವರ ಅಂಗಿಗಳು ಸುಮ್ಮನೆ ಮೈ ಮೇಲೆ ಹಾಕಲ್ಪಟ್ಟಿದ್ದುವು. ಜನ 
ಗಳು ಇವರನ್ನು ನೋಡಿ ತಮ್ಮ ತಮ್ಮೊಳಗೆ ಏನೋ ಗೊಣಗುಟ್ಟುತ್ತಿದ್ದರು . 
ಪ್ರೇಕ್ಷಕ ಸಮುದಾಯವು ಪ್ರಜಾಪ್ರಭುತ್ವಕ್ಕೆ ಜಯವಾಗಲಿ ” ಎಂದು 
ಕೂಗಿದಾಗ ಇವರೂ ಅದೇ ಘೋಷವನ್ನು ಮಾಡಿದರು. ಈ ೨೧ ಗಿರಾಂಡಿ 
ನರೂ ಶೂಲವೇದಿಕಿಯ ಬಳಿ ಮಾರ್ಸಲಿಸ್ ರಣಗೀತವನ್ನು ಅತ್ಯಂತ ಹೃದ 
ಯಂಗಮವಾಗಿ ಹಾಡಿದರು . ಶಿರಚೋದಕನಾದ ಸ್ಯಾಂಪಸನ್ನನು ತನ್ನ 
ಕೊಡಲಿಯನ್ನು ಹಿಡಿದು ತಲೆಗಳನ್ನು ಕಡಿಯುತ್ತಾ ಬಂದನು, ನಿಮಿಷಕ್ಕೆ 
ಒಂದರಂತೆ ತಲೆಗಳು ಕೆಳಗೆ ಬಿದ್ದವು. ತನ್ನನ್ನು ತಾನೇ ತಿವಿದುಕೊಂಡು 
ಸತ್ಯ ನಾಲೈಯನ ತಲೆ ಕತ್ತರಿಸಲ್ಪಟ್ಟಿತು. ಈ ರೀತಿಯಾಗಿ ೨೨ ಗಿರಾಂ 


೧೩೨ 


ಗಿರಾಂಡಿನ್ನರ ಶಿರಚ್ಛೇದನ 


ಡಿನ್ನರು ತಾವೇ ಹುಟ್ಟಿಸಿದ ಕ್ರಾಂತಿಗೆ ತುತ್ತಾದರು. ಈ ಪೈಕಿ ನಾಲ್ವರಿಗೆ 
ಇನ್ನೂ ೩೦ ವರ್ಷ ವಯಸ್ಸಾಗಿರಲಿಲ್ಲ . ೮ ಜನಗಳಿಗೆ ೪೦ ವರ್ಷ ವಯಸ್ಸಾ 
ಗಿರಲಿಲ್ಲ . ಇವರೆಲ್ಲರೂ ಬುದ್ದಿವಂತರು, ಸಾಯುವವರೆಗೂ , ಎಷ್ಟೇ ಕೂರ 
ವಾದ ಮರಣವು ಸಂಭವಿಸಿದರೂ , ಇವರಿಗೆ ಪ್ರಜಾಪ್ರಭುತ್ವ ತತ್ವಗಳಲ್ಲಿ 
ವಿಶ್ವಾಸವು ಅಳಿಯಲಿಲ್ಲ. ಶಲವೇದಿಕೆಯ ಮೇಲೆಕೂಡ ಇವರು ಪ್ರಜಾ 
ಪ್ರಭುತ್ವಕ್ಕೆ ವಿಜಯವಾಗಲಿ ” ಎಂಬ ಘೋಷವನ್ನು ಮಾಡಿದರು. 


ಈ ೨೨ ಜನಕ್ಕೆ ಈ ಗತಿಯಾದ ಮೇಲೆ ಅಲ್ಲಲ್ಲಿ ತಲೆ ಮರೆಸಿಕೊಂ 
ಡಿದ್ದ ಇತರ ಗಿರಾಂಡಿನ್ನರೂ ಹೊಟ್ಟೆಗಿಲ್ಲದೆ, ಬಟ್ಟೆಗಿಲ್ಲದೆ ಊರಿಂದೂರಿಗೆ 
ಅಲೆದು ಕೆಲವರು ಖಾಯಿಲೆಗಳಿಗೆ ಗುರಿಯಾಗಿಯೂ , ಕೆಲಸರು ಆತ್ಮಹತ್ಯ 
ಮಾಡಿಕೊಂಡೂ , ಮತ್ತೆ ಕೆಲವರು ಶತ್ರುಗಳ ಕೈಗೆ ಸಿಕ್ಕಿಯ ಮರಣಹೊಂ 
ದಿದರು , ವರ್ಗ್ನಿಯಾಡನು ಹೇಳಿದಂತೆ ಕ್ರಾಂತಿಯು ಶನಿಗ್ರಹದಂತೆ ತನ್ನ 
ಮಕ್ಕಳನ್ನು ತಾನೇ ಆಹುತಿ ತೆಗೆದುಕೊಂಡಿತು. 


XXX 
ಮಾಡಂರೋಲೆಂಡಳ ಶಿರಚ್ಛೇದನ. 
೧೭೯೩ ನೆ ನವಂಬರ್ ೮ರಲ್ಲಿ ಮ್ಯಾಡರ್ಮರೋಲೆಂಡಳ ವಿಚಾರಣೆಯು 
ಉಪಕ್ರಮವಾಯಿತು, ಕ೦ತಿಯ ಇತಿಹಾಸದಲ್ಲಿ ಮ್ಯಾಡರ್ಮ ರೋಲೆಂ 
ಡಳು ಅತ್ಯಂತ ಪ್ರಖ್ಯಾತಳಾದ ಹೆಂಗಸು . ಹಿಂದೆರೋಲೆಂಡ್ ಮಂತ್ರಿಮಂಡ 
ಲದ ಕಾಲದಲ್ಲಿ ಅವಳು ಮಂತ್ರಿಗಳನ್ನೆಲ್ಲಾ ಒಟ್ಟುಗೂಡಿಸಿ ಅಸೆಂಬ್ಲಿಯ ಸದ 
ಸ್ಯರಿಗೂ ಅವರಿಗೂ ಸ್ನೇಹ ಸಹಕಾರಗಳು ಏರ್ಪಡುವಂತೆ ಮಾಡಿದ್ದಳು. ತನ್ನ 
ಗಂಡನ ಪತ್ರಗಳನ್ನೆಲ್ಲಾ ತಾನೇ ಅಚ್ಚುಕಟ್ಟಾಗಿ ಬರೆಯುತ್ತಿದ್ದಳು, ಇವಳು 
ಬಹಳ ಬುದ್ದಿವಂತೆ ! ರಾಜನೀತಿ ನಿಪುಣೆ, ರಾಜನು ರೋಲೆಂಡ್ ಮಂತ್ರಿಮಂ 
ಡಲವನ್ನು ವಜಾಮಾಡಿದ ಕಾಲದಲ್ಲಿ ಪ್ಯಾರಿಸ್ಸಿಗೆ ಪ್ಯಾರಿಸ್ಸೇ ವಿರೋಧವನ್ನು 
ಪ್ರಕಟಿಸಿತು. ಮ್ಯಾಡಮರೋಲೆಂಡಳು ಪ್ರಜಾಸ್ವಾತಂತ್ರ , ವಾದಿ, ಆದರೆ 
ಅವಳು ಕೂರಿಯಲ್ಲ. ಕ್ರಾಂತಿಯನ್ನೂ ಪ್ರಜಾ ಸ್ವಾತಂತ್ರವನ್ನೂ ಸೌಮ್ಯ 
ತೆಯಿಂದ ಮುಂದುವರಿಸುವುದೇ ಅವಳ ಗುರಿಯಾಗಿತ್ತು . ಕ್ರಾ೦ತಿ ಸರ್ಕಾರದ 
ಕ್ರೂರಕೃತ್ಯಗಳನ್ನು ಇವಳು ಸಹಿಸಲಾರದೆ ಹೋದಳು. ೧೭೯೩ ನೆ ರ್ಜೂ 
ತಿಂಗಳಿನಿಂದಲೂ ಇವಳು ಕಾರಾಗೃಹದಲ್ಲಿ ನಿರ್ಬ೦ಧದಲ್ಲಿಡಲ್ಪಟ್ಟಳು. ಅಲ್ಲಿ 
ಇವಳು ತನ್ನ ಮರಣಸಂಭವಿಸುವವರೆಗೂ ಪ್ರಖ್ಯಾತವಾದ ಮಮ್ಮಾರ್ಯ 
( ಸ್ಮರಣೆಗಳನ್ನು , ಬರೆದಳು. ಅದರ ಪ್ರತಿಯೊಂದು ಪುಟವೂ ಅತ್ಯಂತ ಉತ್ತ 
ಮವಾದ ಸಾಹಿತ್ಯವಾಗಿ ಪರಿಗಣಿಸಲ್ಪಟ್ಟಿದೆ. ತನ್ನ ಗಂಡನು ಊರಿಂದೂರಿಗೆ 
ಹೊಟ್ಟೆಗೆ ಒಟ್ಟಿಗೆ ಇಲ್ಲದೆ ಓಡಿಯಾಡುತ್ತಿರುವುದು , ಅವಳ ಮನಸ್ಸಿಗೆ ಬಹಳ 
ದುಃಖವನ್ನುಂಟುಮಾಡಿತು. ವರ್ಗ್ನಿಯಾಡ್ ಮುಂತಾದವರು ಬಹಳ ಧೈಯ್ಯ 
ದಿಂದ ತಮ್ಮ ಮರಣವನ್ನು ಎದುರುಗೊಂಡುದು ಅವಳಿಗೆ ಬಹಳ ಸಮಾಧಾನ 
ವನ್ನುಂಟುಮಾಡಿತು . 


ನವೆಂಬರ್ ೮ ರಲ್ಲಿ ಇವಳು ಶುಭ್ರವಾದ ಶ್ವೇತವಸ್ತ್ರಗಳನ್ನು ಧರಿಸಿ 
ಮುಕ್ತಕೆಶಳಾಗಿ ವಿಚಾರಣೆಯ ಮಂದಿರವನ್ನು ಪ್ರವೇಶಿಸಿದಳು . ಅಲ್ಲಿ 


೧೩೪ 

ಮಾಡಂರೋಲೆಂಡಳ ಶಿರಚ್ಛೇದನ 
ಫೋಕಿಯರನ್ನು ಅವಮಾನಕರವಾದ ಪ್ರಶ್ನೆಗಳನ್ನು ಕೇಳಿದನು . ಅವು 
ಅಮಾನುಷವಾಗಿದ್ದವು. ಸ್ತ್ರೀಯರ ಮರ್ಯಾದೆಯನ್ನು ಭಂಗಪಡಿಸುವಂತ 
ಹವಾಗಿದ್ದು ವು. ಮಾಡಂರೋಲೆಂಡಳು ಅತ್ಯಂತ ತಿರಸ್ಕಾರದಿಂದ ಅವು 
ಗಳನ್ನೆಲ್ಲಾ ಅವನ ಮೇಲೆಯೇ ಒಗೆದಳು, ಮರಣದಂಡನೆಯು ವಿಧಿ 
ಸಲ್ಪಟ್ಟಿತು. ಕಾರಾಗೃಹಕ್ಕೆ ವಾಪಸ್ಸು ಬಂದು ಬೇಗಬೇಗನೆ ಸಿದ್ದತೆಯನ್ನು 
ಮಾಡಿಕೊಂಡು ತನ್ನ ಕಡೆಯ ಪ್ರಯಾಣಕ್ಕೆ ಅನುವಾದಳು . ಶೂಲ 
ವೇದಿಕೆಯ ಬಳಿ ಬಂದಾಗ ಶಾಯಿಯನ್ನೂ ಕಾಗದವನ್ನೂ ಕೇಳಿದಳು. 
“ ನನ್ನ ಮನಸ್ಸಿನಲ್ಲಿ ಏನೋ ವಿಚಿತ್ರವಾದ ಭಾವನೆಗಳು ಬರುತ್ತಿವೆ. ಅವು 
ಗಳನ್ನು ಬರೆಯುವುದಕ್ಕೆ ನನಗೆ ದಯವಿಟ್ಟು ಶಾಯಿಯನ್ನೂ ಕಾಗದವನ್ನೂ 
ಕೊಡಿ'' ಎಂದು ಗೋಗರೆದಳು. ಈ ಕೋರಿಕೆಯನ್ನು ಯಾರೂ ಈಡೇರಿಸ 
ಲಿಲ್ಲ. ಅಲ್ಲಿ ಸ್ಥಾಪಿತವಾಗಿದ್ದ ಸ್ವಾತಂತ್ರ ದೇವತೆಯ ಪ್ರತಿಮೆಯನ್ನು 
ನೋಡಿ ಅತ್ಯಂತ ಖಿನ್ನ ಮನಸ್ಕಳಾಗಿ ( ಆಹಾ, ಸ್ವಾತಂತ್ರವೇ, ನಿನ್ನ ಹೆಸರಿ 
ನಲ್ಲಿ ಏನೇನು ಕ್ರೂರಕೃತ್ಯಗಳು ನಡೆಸಲ್ಪಡುತ್ತವೆಯೋ ! ” ಎಂದಳು. 
ಇವಳ ಜತೆಯಲ್ಲಿ ಲ್ಯಾಮರ್ಷೆ ಎಂಬ ಮತ್ತೊಬ್ಬನು ಮರಣದಂಡನೆಗೆ ಗುರಿ 
ಮಾಡಲ್ಪಟ್ಟಿದ್ದನು. ಅವನು ಸಾಯುವುದಕ್ಕೆ ಹೆದರಿದನು ಮ್ಯಾಡಮಿ 
ರೋಲೆಂಡಳು ಅವನಿಗೆ ಧೈರ್ಯವನ್ನು ಹೇಳಿ ' ಯಾಕಯಾ ಹೆದರುತ್ತಿ ? 
ಸಾಯುವುದು ಎಷ್ಟು ಸುಲಭ. ನಾನು ಮೊದಲು ತೋರಿಸಿ ಕೊಡುತ್ತೇನೆ” 
ಎಂದು ಹೇಳಿ ಶಿರಚೋದಕನಾದ ಸ್ಯಾಂಪ್ಪನ್ನನಿಗೆ ನನ್ನನ್ನು ಮೊದಲು ಶೂಲ 
ಕ್ಕೇರಿಸು ' ಎಂದು ಕೇಳಿಕೊಂಡಳು. ಅದಕ್ಕವನು ( ಅದು ಅಪ್ಪಣೆಗೆ 
ವಿರೋಧ'' ಎಂದನು. ಇವಳು ಸ್ವಲ್ಪ ಲೊಚಗುಟ್ಟಿ ಒಬ್ಬ ಮಹಿಳೆಯ 
ಕಡೆಯ ಪ್ರಾರ್ಥನೆಯನ್ನು ನೀನು ಸಲ್ಲಿಸಲೇ ಬೇಕು ' ಎಂದು ಒತ್ತಾಯ 
ಪಡಿಸಿದಳು . 

ಈ ರೀತಿಯಾಗಿ ಮ್ಯಾಡರ್ಮ ರೋಲೆಂಡಳ ಅವತಾರವು ಪೂರೈಸಿತು. 
ಬಹಳ ಗಂಭೀರವಾಗಿಯೂ ಗೌರವವಾಗಿಯೂ ಮರಣವನ್ನು ಆಲಂಗಿಸಿ 
ದಳು . ಇವಳಿಗೆ ಸಾಯುವಾಗ ೩೪ ವರ್ಷವಯಸ್ಸು , ತಾನು ಕಾರಾಗೃಹದಲ್ಲಿ 
ದ್ದಾಗ ತನ್ನ ಮಗಳಿಗೆ ಉಪದೇಶಪೂರ್ವಕವಾದ ಕೆಲವು ಪತ್ರಗಳನ್ನು ಬರೆ 
ದಿದ್ದಾಳೆ. ಇವಳು ಬರೆದ “ ಜ್ಞಾಪಕಗಳು ' ಎಂಬ ಪುಸ್ತಕಗಳು ಪ್ರಪಂ 


ಮ್ಯಾಡಂರೋಲೆಂಡಳ ಶಿರಚ್ಛೇದನ 

೧೩೫ 
ಚದ ಸಾಹಿತ್ಯ ಭಂಡಾರದಲ್ಲಿ ಈಗಲೂ ಅತ್ಯಂತ ಗಣ್ಯವಾದ ಸ್ಥಾನವನ್ನು 
ಪಡೆದಿವೆ. ಇತಿಹಾಸಕಾರರು ಮ್ಯಾಡಮಿರೋಲೆಂಡಳನ್ನು ಅತ್ಯಂತವಾಗಿ 
ಶ್ಲಾಘಿಸಿದ್ದಾರೆ. 


ತನ್ನ ಪತ್ನಿಗೆ ಒದಗಿದ ದುರವಸ್ಥೆಯನ್ನು ರೂರ್ಯ ಎಂಬ ಊರಿನಲ್ಲಿದ್ದ 
ರೋಲೆಂಡನು ಕೇಳಿ ಬಹಳ ದುಃಖಕ್ಕೆ ಒಳಗಾಗಿ ತಾನಿದ್ದ ಮನೆಯನ್ನು 
ಬಿಟ್ಟು ನವೆಂಬರ್ ೧೬ ನೆ ತಾರೀಖಿನ ದಿವಸ ಆತ್ಮಹತ್ಯೆ ಮಾಡಿಕೊಂಡು 
ಮೃತಪಟ್ಟನು. ಇವನು ಒಂದು ಗಿಡದ ಬಳಿ ತನ್ನನ್ನು ತಾನೇ ತಿವಿದು 
ಕೊಂಡು ಸತ್ತನು ಸಾಯುವುದಕ್ಕೆ ಮುಂಚೆ ಒಂದು ಲೇಖನವನ್ನು 
ಬರೆದು ಮೃತಪಟ್ಟನು. ಅದರಲ್ಲಿ ಅವನು ಬರೆದಿದ್ದೇನೆಂದರೆ “ ಯಾರೇ 
ಆಗಲಿ, ನನ್ನ ಈ ಹೆಣವನ್ನು ಕಂಡರೆ ಗೌರವಿಸಿರಿ. ಇದು ಒಬ್ಬ ಸೌಶೀಲ್ಯ 
ನಾದ ಪ್ರಾಮಾಣಿಕನಾದ ಮನುಷ್ಯನ ಹೆಣ , ನಾನು ನನ್ನ ಜೀವಮಾನ 
ನನ್ನೆಲ್ಲಾ ಆದಷ್ಟು ಉಪಯುಕ್ತತೆಯಿಂದ ಕಳೆಯಬೇಕೆಂದು ಸಂಕಲ್ಪಿಸಿದ್ದೆ 
ನಾನು ಸತ್ತದ್ದು ಹೆದರಿಕೆಯಿಂದಲ್ಲ, ನನ್ನ ಹೆಂಡತಿಯು ಅನ್ಯಾಯವಾಗಿ 
ಕೊಲೆ ಮಾಡಲ್ಪಟ್ಟಳಲ್ಲಾ ಎಂಬ ದುಃಖವು ನನ್ನನ್ನಾವರಿಸಿತು. ಪಾಪ 
ಮಯವಾದ ಈ ಪ್ರಪಂಚದಲ್ಲಿ ಬದುಕಿರುವುದು ನನಗೆ ಒಪ್ಪಲಿಲ್ಲ. ” 


ಮಾಡಮ ರೋಲೆಂಡಳ ಶಿರಚ್ಛೇದನದ ಅನಂತರ, ಬೇಲಿ, ಬಾರ್ನವೇ 
ಪೇಟಿರ್ಯ, ಲೌವೆಟ್ ಮುಂತಾದವರು ಶೂಲಕ್ಕೇರಿಸಲ್ಪಟ್ಟರು. ಬೇಲಿಯ 
ಮರಣವು ಅತ್ಯಂತ ದುಃಖದಾಯಕವಾಗಿತ್ತು . ಅವನು ನ್ಯಾಷನಲ್ ಅಸೆಂ 
ಬ್ಲಿಯ ಪ್ರಥಮ ಅಧ್ಯಕನು, ಸ್ವತಂತ್ರ ಪ್ಯಾರಿಸ್ ಮುನಿಸಿಪಾಲಿಟಿಯ 
ಪ್ರಥಮ ಅಧ್ಯಕ್ಷನು ಇಂತಹವನನ್ನು ರೆವೆಲ್ಯೂಷನರಿ ಟ್ರಿಬ್ಯುನಲ್ಲಿನವರು 
ರಾಜನ ಪಕ್ಷಪಾತಿಯೆಂದೂ , ಚಾಂಪ್ ಡೇ ಮಾರ್ಸಿನಲ್ಲಿ ಜನರನ್ನು ಗುಂಡಿ 
ನಿಂದ ಹೊಡೆಸಿದವನೆಂದೂ ಆಪಾದನೆ ಮಾಡಿದರು , ಬೇಲಿಯು ಖಗೋಳ 
ಶಾಸ್ತ್ರಜ್ಞನು, ಬಹಳ ಮುದುಕನು, ದೇಶದ ಏಳಿಗೆಯ ಸಲುವಾಗಿ ಇವನು 
ತನ್ನ ಶಾಸ್ತ್ರ ವ್ಯಾಸಂಗವನ್ನು ಬಿಟ್ಟು ಕ್ರಾಂತಿಯಲ್ಲಿ ಭಾಗವಹಿಸಿದನು , 
ಇಂತಹ ಗಣ್ಯವೃದ್ದನಿಗೂ ೧೭೯೩ ನೆ ೧೦ ನೇ ನವೆಂಬರಿನಲ್ಲಿ ಶಿರಚ್ಛೇದನವು 


೧೩೬ ಮಾಡುರೋಲೆಂಡಳ ಶಿರಚ್ಛೇದನ 
ಸಂಭವಿಸಿತು, ಅತ್ಯಂತ ಚಳಿಯಿಂದಲೂ , ಜಡಿ ಮಳೆಯಿಂದಲೂ ಕೂಡಿದ 
ದಿವಸ ಬೇಲಿಯು ಮರಣಶಕಟದಲ್ಲಿ ಶೂಲವೇದಿಕೆಗೆ ಒಯ್ಯಲ್ಪಟ್ಟನು. 
ಪ್ಯಾರಿಸ್ಸಿನ ಗುಂಪು ಅವನ ಹಿಂದೆ ವಿಧವಿಧವಾಗಿ ಬಯ್ಯುತ್ತಾ ಬಂದಿತು. 
ಯಾರಿಂದಲೂ ಸಹಾನುಭೂತಿಯನ್ನು ಹೊಂದದೆ ಮೌನವಾಗಿ ಈ ನಿರಪ 
ರಾಧಿಯಾದ ಮುದುಕನು ಗಾಡಿಯಲ್ಲಿ ಕುಳಿತಿದ್ದನು . ಚಾ೦ಪ್ ಡೇ 
ಮಾರ್ಸಿನ ಹತ್ತಿರ ಗಾಡಿಯು ಬಂದಾಗ ಇಲ್ಲಿ ಕೂಡದು, ಇಲ್ಲಿ ಕೂಡದು 
ಇವನ ರಕ್ತದಿಂದ ಸ್ವಾತಂತ್ರ ದೇವತೆಯ ವೇದಿಕೆಯು ಕಲುಷಿತವಾಗು 
ಬಾರದು'' ಎಂದು ಜನಗಳ ಗುಂಪು ಕೂಗಿತು. ಜನಗಳು ಅವನನ್ನು 
ನದಿಯ ಹತ್ತಿರವಿರುವ ತಿಪ್ಪೆಯ ಗುಪ್ಪೆಯ ಮೇಲೆಶೂಲಕ್ಕೇರಿಸಿರಿ?” ಎಂದು 
ಒತ್ತಾಯಪಡಿಸಿದರು. ಅದರಂತೆ ಬೇಲಿಯು ತಿಪ್ಪೆಯ ಗುಪ್ಪೆಯ ಮೇಲೆ 
ಶೂಲಕ್ಕೇರಿಸಲ್ಪಟ್ಟನು. ಪಾಪ ! ಬಡಮುದುಕನು ಸ್ವಲ್ಪ ನಡಗುತ್ತಿದ್ದನು. 
ಗುಂಪಿನಲ್ಲಿದ್ದ ವನೊಬ್ಬ ನು “ ಏನು ಬೇಲಿ ? ನಡುಗುತ್ತಿದ್ದೀಯೇ '' ಎಂದು 
ಕೇಳಿದನು . ಅದಕ್ಕೆ ಬೇಲಿಯು ಉತ್ತರವಾಗಿ ಪ್ರಿಯಸ್ನೇಹಿತನೆ, ನಾನು 
ನಡುಗುವುದು ಭಯಕ್ಕೋಸ್ಕರವಲ್ಲ ಚಳಿಗೋಸ್ಕರ'' ಎಂದನು. ಬೇಲಿಗೆ 
ಸಂಭವಿಸಿದಂತಹ ಕ್ರೂರವಾದ ಅಂತ್ಯವು ಯಾರಿಗೂ ಆಗಲಿಲ್ಲ 


ಅನಂತರ ಬಾರ್ನವೇಯ ಸರದಿಯು ಬಂದಿತ್ತು. ಅವನು ಅತ್ಯಂತ 
ಧೈರ್ಯವಾಗಿ ರೆವೆಲ್ಯೂಷನರಿ ಟ್ರಿಬ್ಯೂನಲ್ಲನ್ನು ಎದುರುಗೊಂಡನು. ಅವನ 
ವಾಕ್ಚಾತುರ , ಚಮತ್ಕಾರಗಳಾವುವೂ ಫಲಕಾರಿಯಾಗಲಿಲ್ಲ. ಅವನಿಗೆ 
ಇನ್ನೂ ೩೨ ವರ್ಷ ವಯಸ್ಸಾಗಿತ್ತು , ಪೇಟಿಯನ್ನ ನಿಗೂ ಇದೇ ದುರವಸ್ಥೆ 
ಯಾಯಿತು, ಬಾರ್ನನೆಯು ಶೂಲವೇದಿಕೆಯ ಮೇಲೆ ತನ್ನ ಪಾದವನ್ನು 
ಝಳಪಿಸಿ ಆಕಾಶದ ಕಡೆಗೆ ನೋಡಿ “ ಹಾಗಾದರೆ ಇದೇ ನನಗೆ ಬಹುಮಾನ 
ಎಂದನು. ಹೀಗೆಯೇ ಇನ್ನೂ ಅನೇಕರು ದುರ್ಮರಣಗಳಿಗೆ ಗುರಿ 
ಯಾದರು 


XXXI 
ಕ್ರಾಂತಿಯ ಭಯಂಕರ ಕೃತ್ಯಗಳು, 


ದೇಶದ ಸುರಕ್ಷತೆಯ ಹೆಸರಿನಲ್ಲಿ ಮುಂದಿನ ಕೆಲವು ತಿಂಗಳುಗಳಲ್ಲಿ 
ಅತ್ಯಂತ ಭಯಂಕರವಾದ ಕೃತ್ಯಗಳು ನಡೆದುವು. ಪ್ಯಾರಿಸ್ಸಿನಲ್ಲಿ ರೆವೆಲ್ಯೂಷ 
ನರಿ ಟ್ರಿಬ್ಯೂನಲ್ಲಿನವರು ತಂಡತಂಡವಾಗಿ ಜನಗಳನ್ನು ಮರಣದಂಡನೆಗೆ ಗುರಿ 
ಮಾಡುತ್ತಾ ಬಂದರು. ಶಿರಚ್ಛೇದನವೆಂಬುದು ಪ್ಯಾರಿಸ್ಸಿನ ಜನಸಮುದಾ 
ಯಕ್ಕೆ ಒಂದು ವಿನೋದವಾಗಿ ಪರಿಣಮಿಸಿತು. ಗುಮಾನಿಯಾದವರೆಲ್ಲರನ್ನೂ 
ಬಂದೀಖಾನೆಗೆ ಸೇರಿಸಿ ವಿಚಾರಣೆಗೆ ಗುರಿಮಾಡಿ ಮರಣದಂಡನೆ ವಿಧಿಸುವ 
ಕೆಲಸವು ಭರದಿಂದ ಸಾಗುತ್ತಿತ್ತು . ಶಿರಚ್ಛೇದಕರು ತಮ್ಮ ಭಯಂಕರ ಕೃತ್ಯ 
ವನ್ನು ಲೀಲಾಜಾಲವಾಗಿ ಮಾಡುತ್ತಾ ಬಂದರು . ಶಿರಚ್ಛೇದನವೆಂಬುದು 
ಪ್ಯಾರಿಸ್ಸಿನ ಜನಸಮುದಾಯಕ್ಕೆ ಸರ್ವೆ ಸಾಮಾನ್ಯವಾಗಿ ಹೋಯಿತು. 
ಶಿರಚೋದಕನಾದ ಸ್ಯಾ೦ಪ್ಪನ್ನನು ಪರಿಹಾಸ್ಯವಾಗಿ “ ತಲೆಗಳು ಹೆಂಚುಗಳ 
ಹಾಗೆ ಉದುರುತ್ತಿವೆ ” ಎಂದನಂತೆ. ಪ್ಯಾರಿಸ್ಸಿನಲ್ಲಿ ೧೭೯೩ನೆ ಏಪ್ರಿಲ್‌ನಿಂದ 
೧೭೯೪ನೆ ಜುಲೈ ೨೮ ರವೆರೆಗೆ ಎಂದರೆ ರಾಬಸ್ಪಿಯರನ ಶಿರಚ್ಛೇದನವಾಗುವ 
ವರೆಗೆ ಒಟ್ಟು ೨೬೨೫ ಜನಗಳು ಶಿರಚೋದಕನಾದ ಸ್ಯಾಂಪ್ಸನ್ನನ ಕೊಡಲಿಗೆ 
ತುತ್ತಾದರು . 


ಪ್ಯಾರಿಸ್ಸಿನ ಸ್ಥಿತಿಯು ಹೀಗಾದಮೇಲೆ ಫ್ರಾನ್ಸಿನ ಇತರ ಭಾಗಗಳ 
ಲ್ಲಿಯೂ ಕ್ರಾ೦ತಿಸರ್ಕಾರದ ಅಪ್ಪಣೆಯಂತೆ ದೇಶದ್ರೋಹಿಗಳೆಂದು ಗುಮಾನಿ 
ಯಾದವರ ಬಂಧನ , ವಿಚಾರಣೆ, ಮತ್ತು ಮರಣಗಳು ಅತ್ಯಂತ ಭಯಂಕರ 
ವಾಗಿ ನಡೆದುವು. ಕಟುಕರು ಕುರಿಗಳನ್ನು ಕೊಲ್ಲುವಂತೆ ಜನಗಳು ಕೊಲ್ಲ. 
ಲ್ಪಟ್ಟರು, ಕ್ಯಾರಿಯರ್ ಎಂಬುವನು ಗಿಗ್ಯಾಂಡೆಟ್ ಮತ್ತು ಮಾನೆ ಎಂಬಲ್ಲಿ 
೧೮೦೦ ಜನಗಳನ್ನು ಗುಂಡಿನಿಂದ ಹೊಡೆಸಿ , ಕೊಂದುಹಾಕಿ ಅವರ ಹೆಣ 
ಗಳನ್ನು ಊಾರ್ಯನದಿಯಲ್ಲಿ ತೇಲಿಸಿದನು. ಇವನು ನಾಲ್ಕು ತಿಂಗಳುಗಳಲ್ಲಿ 
ಅಕ್ಟೋಬರ್ ೧೯ ರಿಂದ ಫೆಬ್ರುವರಿ ೧೪ರ ವರೆಗೆ ೪೦೦೦ ಜನರನ್ನು ಕೊಲ್ಲಿಸಿ 


೧೩೮ 


ಕ್ರಾಂತಿಯ ಭಯಂಕರ ಕೃತ್ಯಗಳು 


ದನು, ಲೆಕಿನಿಯೋ ಎಂಬ ಮತ್ತೊಬ್ಬನು ತಾನೇ ಜನಗಳನ್ನು ಗಲ್ಲಿಗೆ ಹಾಕಿ 
ಅವರ ರಕ್ತವನ್ನು ರುಚಿನೋಡುತ್ತಿದ್ದನು. ಟ್ಯಾಲಿರ್ಯ ಎಂಬುವನು ೩೦೧ 
ಜನರನ್ನು ಗಲ್ಲಿಗೆ ಹಾಕಿಸಿದನು ಫೌಚೆ ಎಂಬುವನು ಲಯಾನ್ಸ್ ಎಂಬಲ್ಲಿ 
೨೦೦೦ ಜನಗಳನ್ನು ಕೊಲ್ಲಿಸಿ ರ್ರೋ ಎಂಬ ನದಿಯಲ್ಲಿ ಹಾಕಿ ಸಿ ದ ನು . 
ಹೀಗೆಯೇ ಫ್ರಾನ್ಸಿನ ಇತರ ಭಾಗಗಳಲ್ಲಿ ದೇಶದ್ರೋಹಿಗಳೆಂದು ಗುಮಾನಿ 
ಯಾದವರು ಬಹು ಸಂಖ್ಯೆಯಲ್ಲಿ ಯಮಾಲಯಕ್ಕೆ ಕಳುಹಿಸಲ್ಪಡುತ್ತಿದ್ದರು. 


XXXII 
ರಾಬಸ್ಪಿಯರನ ಪ್ರಾಬಲ್ಯ . 
ಫ್ರಾನ್ಸಿನ ಒಳಗೆ ಈ ರೀತಿಯಾಗಿ ಕ್ರೌರ್ಯವು ಮೇರೆಮೀರಿ ನಡೆಯು 
ತಿದ್ದಾಗ್ಗೆ ಫ್ರಾನ್ಸಿನಹೊರಗೆ ಕ್ರಾ೦ತಿಸರ್ಕಾರದ ಸೈನ್ಯವು ಶತ್ರುಗಳ ಮೇಲೆ 
ವಿಜಯ ಪರಂಪರೆಗಳನ್ನು ಹೊಂದಿತು. ರಾಬಸ್ಪಿಯರನಿಗೆ ಇದು ಬಹಳ 
ಸಂತೋಷವನ್ನುಂಟುಮಾಡಿತು. ಆದರೆ ಅವನು ತನ್ನ ಅಧಿಕಾರವನ್ನು ಬಲ 
ಪಡಿಸಿಕೊಳ್ಳುವುದಕ್ಕೋಸ್ಕರ ಯುದ್ಧವನ್ನು ಇನ್ನೂ ಮುಂದೆ ಸಾಗಿಸ 
ಬೇಕೆಂದು ಅಭಿಪ್ರಾಯ ಪಟ್ಟನು, ಡ್ಯಾನ್ಸನ್ನನಿಗೆ ಈ ಅಭಿಪ್ರಾಯವು ಸರಿ 
ದೋರಲಿಲ್ಲ, ರಾಬಸ್ಪಿಯರನು ಕನ್ವೆಂಷನ್ನಿನಲ್ಲಿ ತನಗೆ ವಿರೋಧವಾಗಿ ಅಭಿ 
ಪ್ರಾಯ ಕೊಟ್ಟವರೆಲ್ಲರನ್ನೂ ನಿರೂಲ ಮಾಡಬೇಕೆಂದು ನಿಶ್ಚಯಿಸಿದನು. 
-೧೭೯೪ ನೆ ಜನವರಿಯಲ್ಲಿ ಡ್ಯಾನ್ಸನ್ನನಿಗೂ ರಾಬಸ್ಪಿಯರನಿಗೂ ಬಿಸಿಬಿಸಿಯಾದ 
ಮಾತು ಕತೆಗಳು ನಡೆದುವು. ಒಳಗೊಳಗೇ ರಾಬಸ್ಪಿಯರನು ಡ್ಯಾನ್ನನ್ನ 
ನನ್ನು ಕೊನೆಗಾಣಿಸಬೇಕೆಂದು ಪ್ರಯತ್ನ ನಡೆಸುತ್ತಿದನು. 


ಏತನ್ಮಧ್ಯೆ ಪ್ಯಾರಿಸ್ಸಿನಲ್ಲಿ ಕ್ರಿಸ್ತ ಮತಕ್ಕೆ ವಿರೋಧವಾಗಿ ಪ್ರಚಾರವು 
“ಉಪಕ್ರಮವಾಯಿತು. ಪ್ಯಾರಿಸ್ಸಿನ ಮುನಿಸಿಪಾಲಿಟಿಯು ಕ್ರಿಸ್ತ ಧರವನ್ನು 
ಮೂಲೋತ್ಪಾಟನ ಮಾಡುವುದಾಗಿಯೂ ಕೇವಲ ಬುದ್ದಿ ಮತ್ತು ಸ್ವಾತಂತ್ರ್ಯ 
ವನ್ನು ಪೂಜಿಸುವುದಾಗಿಯೂ ಪ್ರಚಾರ ಮಾಡಲಾರಂಭಿಸಿತು . ಕನ್ವೆಂಷನ್ನಿ 
ನಲ್ಲಿ ಕೂಡಾ ಬುದ್ದಿಯಿಂದಲೇ ದೇವರನ್ನು ಆರಾಧಿಸಬೇಕೆಂಬ ಒ೦ದು 
ಕಾನೂನು ಪಾಸುಮಾಡಲ್ಪಟ್ಟಿತು. 


ಜಾಕಿ ಹೇಬರ್ ಎಂಬುವನೂ ಇನ್ನೂ ಇತರರೂ ಪ್ಯಾರಿಸ್ಸಿನ ಮುನಿಸಿ 
ಪಾಲಿಟಿಯ ಬೆಂಬಲದಿಂದ ನಾಸ್ತಿಕ ಮತವನ್ನು ಪ್ರಚಾರಮಾಡತೊಡಗಿದರು. 
ಘಜೆ ಎಂಬುವನು ಇವನಿಗೆ ಸಹಾಯಕನಾದನು . ಬುದ್ದಿಯೇ ಆರಾಧ್ಯ 
ದೇವತೆ ಎಂಬುದಾಗಿ ಇವರೂ ಇವರ ಪರಿವಾರದವರೂ ಸಾರತೊಡಗಿದರು. 


೧೪೦ 

ರಾಬಸ್ಪಿಯರನ ಪ್ರಾಬಲ್ಯ 
ಫ್ರಾನ್ಸಿನಲ್ಲೆಲ್ಲೂ ಇವರ ಪ್ರಾಬಲ್ಯವು ಜಾಸ್ತಿಯಾಗುತ್ತಾ ಬಂದಿತು. ಭಾನು 
ವಾರಗಳೂ ಕ್ರಿಸ್ತರ ರಜಾ ದಿನಗಳೂ ವಜಾಮಾಡಲ್ಪಟ್ಟವು. ಹೊಸ ಕ್ಯಾಲಂ 
ಡರು ಏರ್ಪಡಿಸಲ್ಪಟ್ಟಿತು. ಇವರು ಬುದ್ದಿ ದೇವತೆಯ ಉತ್ಸವವನ್ನು ಬಹಿ 
ರಂಗವಾಗಿ ಬಹಳ ವಿಜೃಂಭಣೆಯಿಂದ ನಡೆಸಿದರು . ಈ ಹೊಸ ಮತದವರು 
ಹಳೆಯ ಕಟ್ಟುಪಾಡುಗಳನ್ನೂ ಆಚಾರ ಸಂಪ್ರದಾಯಗಳನ್ನೂ , ತೊರೆದು 
ನಿ: ತಿಯ ಕಟ್ಟೆ ಇಲ್ಲದೆ ಅನೀತಿಯ ಜೀವನವನ್ನು ಅವಲಂಬಿಸಿದರು . ನಾಸ್ತಿ 
ಕತೆಯ ಜತೆಗೆ ವ್ಯಭಿಚಾರ ಬೇರೆ ಸೇರಿತು . ಇದರಿಂದ ಅನೇಕರಿಗೆ ಈ ಹೊಸ 
ಮತವು ಸರಿಬೀಳಲಿಲ್ಲ . ರಾಬಸ್ಪಿಯರನು ಅದನ್ನು ದ್ವೇಷಿಸುತ್ತಿದ್ದನು. 
ಡಾನ್ಸನ್ನನಿಗೂ ಅದು ಮನಸ್ಸಿಗೆ ಒಪ್ಪಲಿಲ್ಲ . 
* ರಾಬಸ್ಪಿಯರನು ತನ್ನ ಅಧಿಕಾರವನ್ನು ಬಲಪಡಿಸಿಕ್ಕೊಳ್ಳುವುದಕ್ಕಾಗಿ 
ತನಗೆ ಪ್ರಬಲವಾದ ವಿರೋಧಿಗಳಾಗಿದ್ದವರನ್ನು ಭೇದೋಪಾಯದಿಂದ ಬೇರೆ 
ಬೇರೆ ಒಡೆದು ಅವರನ್ನೆಲ್ಲಾ ಗಲ್ಲಿಗೆ ಸೇರಿಸಲು ಉಪಕ್ರಮಿಸಿದನು. ರಾಬಸ್ಪಿ 
ಯರನು ಕ್ರಾಂತಿಯಲ್ಲಿ ಅಸಾಧಾರಣ ವ್ಯಕ್ತಿ . ಅವನ ಮನಸ್ಸನ್ನು ಹೊಕ್ಕು 
ಅವನ ಆಳವನ್ನು ಕಂಡುಹಿಡಿಯಬೇಕೆಂದು ಯಾರು ಯತ್ನಿಸಿದರೂ ಸಾಧ್ಯ 
ವಾಗುತ್ತಿರಲಿಲ್ಲ. ಮೊದಮೊದಲು ಅವನು ಜನಗಳ ಮನಕ್ಕೆ ಬರದೇ 
ಹೋದರೂ ಅನಂತರ ಕ್ರಮಕ್ರಮವಾಗಿ ಪ್ರಾಮುಖ್ಯತೆಗೆ ಬಂದನು. 
ಜಾಕೊರ್ಬಿ ಸಂಗಡದಲ್ಲಿ ಇವನ ಪ್ರಾಬಲ್ಯವು ಜಾಸ್ತಿಯಾಗಿತ್ತು . ರಾಜನನ್ನು 
ಶೂಲಕ್ಕೇರಿಸುವುದಕ್ಕೂ ಗಿರಾಂಡಿನ್ನರನ್ನು ಮೂಲೋತ್ಪಾಟನ ಮಾಡು 
ವುದಕ್ಕೂ ಇವನ ಸಾಹಸವೇ ಮುಖ್ಯ ಕಾರಣ. ಇವನು ನೀತಿವಂತ, ಸೌಶೀಲ್ಯ 
ಸ್ವಭಾವದವನು. ಹೊನ್ನು ಮತ್ತು ಹೆಣ್ಣು ಎಂದರೆ ಬಹಳ ದೂರದಲ್ಲಿರತಕ್ಕೆ 
ವನು. ಇವನು ಮೊದಲು ಜಡ್ಡಿಯಾಗಿದ್ದನು. ಯಾವುದೋ ಒಂದು ಮೊಕ 
ದ್ದಮೆಯಲ್ಲಿ ಇವನಿಗೆ ಕಾನೂನಿನಂತೆ ಅಪರಾಧಿಗೆ ಶಿಕ್ಷೆಕೊಡುವುದು ಸರಿಯಲ್ಲ 
ವೆಂದು ಮನಸ್ಸಿಗೆ ತೋಚಿದ್ದರಿಂದ ಆ ಕೆಲಸಕ್ಕೆ ರಾಜೀನಾಮೆ ಕೊಟ್ಟನು. 
ಇವನ ದೈವಭಕ್ತಿಯೂ , ನೀತಿ ಸಂಪತ್ತೂ , ಇವನನ್ನು ಜನಗಳಿಗೆ ಬೇಕಾದವ 
ನನ್ನಾಗಿ ಮಾಡಿದ್ದು ವು. .. 

ಆದಾಗ್ಯೂ ಈ ವ್ಯಕ್ತಿಯು ಅಧಿಕಾರದ ಆಶೆಗೋಸ್ಕರವಾಗಿ ತೋರಿಸಿದ 
ಕ್ರೌರ್ಯವು ಇತಿಹಾಸದಲ್ಲಿ ಇನ್ನೆಲ್ಲಿಯೂ ದೊರೆಯುವುದಿಲ್ಲ. ತನ್ನ ವಿರೊ 


ರಾಬಸ್ಪಿಯರನ ಪ್ರಾಬಲ್ಯ 

೧೪೧. 
ಧಿಗಳು , ತನ್ನ ಸ್ನೇಹಿತರು, ಎಂಬ ಭೇದವಿಲ್ಲದೆ ಎಲ್ಲರನ್ನೂ ಗಲ್ಲಿಗೇರಿಸುತಾ 
ಬಂದನು . ಇವನ ಚಾರಿತ್ರದ ರಹಸ್ಯವನ್ನು ಮನಶ್ಯಾಸ್ತ್ರಜ್ಞರು ಭೇದಿಸಲು 
ಇನ್ನೂ ಸಮರ್ಥರಾಗಿಲ್ಲ. 


- ಈ ವ್ಯಕ್ತಿಯು ಸಾರ್ವಜನಿಕ ಸುರಕ್ಷತೆಯ ಕಮಿಟಿಯಲ್ಲಿ ತಾನೇ 
ತಾನಾಗಿ ತನ್ನ ಪ್ರಭಾವದಿಂದ ಕನ್ವೆಂಷನ್ನನ್ನೂ , ತನ್ಮೂಲಕ ಇಡಿ ಫಾನ್ಸನ್ನೂ 
ಆಳುತ್ತಿದ್ದನು. ತನಗೆ ಸ್ವಲ್ಪವೂ ವಿರೋಧವಿರಕೂಡದೆಂಬುದೂ , ತನ್ನ ಅಧಿ 
ಕಾರಕ್ಕೆ ಸ್ವಲ್ಪವಾದರೂ ಅಪೋಹ ಬರಕೂಡದೆಂಬುದೂ ಇವನ ಉದ್ದೇಶ 
ವಾಗಿದ್ದಿತು ನಾಸ್ತಿಕ ಪಂಗಡದ ಫೇಬರ್ ಮುಂತಾದವರೂ , ಪ್ರಭಾವ 
ಶಾಲಿಯಾದ ಡ್ಯಾರ್ನ್ಸ, ಡೆಮೋಲಿನ್ಸ್ ಮುಂತಾದವರೂ , ಇವನಿಗೆ ಆಗದವ 
ರಾಗಿದ್ದರು. ಆದುದರಿಂದ ಅವರೆಲ್ಲರನ್ನೂ ಬಹಳ ಯುಕ್ತಿಯಿಂದ ಮೂಲೋ 
ತ್ಪಾಟನೆ ಮಾಡಿದನು . ನಾಸ್ತಿಕರೆಂಬ ಆಪಾದನೆಯ ಮೇಲೆ ಹೇಬರನನ್ನೂ 
ಅವನ ಸಹಕಾರಿಗಳನ್ನೂ ಶೂಲಕ್ಕೇರಿಸಿದನು. ಇದರಿಂದ ಪ್ಯಾರಿಸ್ ಮುನಿಸಿ 
ಪಾಲಿಟಿಯಲ್ಲಿ ಹೇಬರನ ಪ್ರಭಾವದಿಂದ ರಾಬಸ್ಪಿಯರನಿಗಿದ್ದ ವಿರೋಧವು 
ಕೊನೆಗೊಂಡಿತು. ಹೇಬರನನ್ನು ಶೂಲಕ್ಕೇರಿಸುವುದರಲ್ಲಿ ಡ್ಯಾನ್ಸನ್ನನು 
ಕೂಡಾ ರಾಬಸ್ಪಿಯರನಿಗೆ ಒತ್ತಾಸೆಯಾದನು. ಇನ್ನು ರಾಬಸ್ಪಿಯರನು 
ಡ್ಯಾನ್ಸನ್ನನನ್ನು ಕೊನೆಗಾಣಿಸುವ ಕೆಲಸದಲ್ಲಿ ಉದ್ಯುಕ್ತನಾದನು . 


XXXIII 


ಡ್ಯಾನ್ಸನ್ನನ ಶಿರಚ್ಛೇದನ. 
ಹೇಬರ್ ಮತ್ತು ಅವನ ಸ್ನೇಹಿತರ ಶಿರಚ್ಛೇದನವಾದಮೇಲೆ ಡ್ಯಾರ್ನ್ಸ 
ಮುಂತಾದವರ ಸರದಿಯು ಬಂದಿತ್ತು ಡ್ಯಾನ್ಸನ್ನನು ಒಬ್ಬ ಪ್ರಭಾವಶಾಲಿ 
ಯಾದ ವ್ಯಕ್ತಿ. ಅವನು ಒಳ್ಳೆಯ ವಾಗ್ನಿ ಮತ್ತು ಧೈಯ್ಯಶಾಲಿ, ಆದರೆ ರಾಬ 
ಸ್ಪಿಯರನಷ್ಟು ರಂಧ್ರಾನ್ವೇಷಣ ಬುದ್ದಿ ಯು ಇವನಿಗಿರಲಿಲ್ಲ. ಇವನ ಸ್ವಭಾ 
ನವು ಸಾಮಾನ್ಯವಾಗಿ ಒಳ್ಳೆಯದು. ರ್ಯದಲ್ಲಿ ಇವನಿಗೆ ಜಹಾಸೆ, ಆದು 
ದರಿಂದ ಸಾರ್ವಜನಿಕ ಸುರಕ್ಷತೆಯ ಕಮಿಟಿಯವರು ಜನಗಳನ್ನು ತಂಡೋಪ 
ತಂಡವಾಗಿ ಗಲ್ಲಿಗೇರಿಸುವುದು ಇವನಿಗೆ ಸರಿಬೀಳಲಿಲ್ಲ. ಇವನಿಗೆ ಕನ್ವೆಂರ್ಷ 
ಸಭೆಯಲ್ಲಿ ಬಹಳ ಬೆಂಬಲವಿತ್ತು . ತನ್ನ ವಿರೋಧಿಗಳನ್ನು ಶೂಲಕ್ಕೇರಿಸುವ 
ಸಾಮರ್ಥ್ಯವೂ ಅವಕಾಶವೂ ಇವನಿಗಿತ್ತು . ಆದರೆ ಇವನು ಅವನ್ನು ಉಪ 
ಯೋಗಿಸಿಕೊಳ್ಳಲಿಲ್ಲ, ರಾಬಸ್ಪಿಯರನು ತನ್ನ ಅಧಿಕಾರವನ್ನು ಬಲಪಡಿಸಿ 
ಕೊಳ್ಳುವುದಕ್ಕೋಸ್ಕರವಾಗಿ ಡ್ಯಾನ್ಸನ್ನನನ್ನೂ ಅವನ ಸ್ನೇಹಿತರನ್ನೂ ಶೂಲ 
ಕ್ಕೇರಿಸಬೇಕೆಂದು ನಿಶ್ಚಯಿಸಿದನು. ೧೭೯೪ ನೇ ಮಾರ್ಚ್ ೩೦ ರಲ್ಲಿ 
ಸಾರ್ವಜನಿಕ ಸುರಕ್ಷತೆಯ ಕಮಿಟಿಯು ಡ್ಯಾನ್ಸನ್ನನಿಗೆ ಎಚ್ಚರಿಕೆಯನ್ನು 
ಕೊಟ್ಟಿತು. ಆಗಲೇ ಅವನು ಕನ್ವೆಂಷನ್ನಿಗೆ ಹೋಗಿ ಸಾರ್ವಜನಿಕ ಕಮಿ 
ಟಿಯ ಮೇಲೆ ಆಪಾದನೆಗಳನ್ನು ಮಾಡಿ ಅದನ್ನು ನಿರ್ಮೂಲಮಾಡಬಹು 
ದಾಗಿತ್ತು . ಆದರೆ ಡ್ಯಾನ್ಸನ್ನನು ಈ ಅವಕಾಶವನ್ನು ಹಾಳುಮಾಡಿಕೊಂಡನು. 
ಡ್ಯಾನ್ಸನ್ , ಡೆಮಾಲಿನ್ಸ್ ಮುಂತಾದವರ ದಸ್ತಗಿರಿಯಾಯಿತು. ಪ್ಯಾರಿಸ್ಸಿ 
ನಲ್ಲೆಲ್ಲಾ ಕಾಡ್ತಿಚ್ಚಿನಂತೆ ಈ ಸಮಾಚಾರವು ಹರಡಿತು ಅಸೆಂಬ್ಲಿಯಲ್ಲಿಯೂ 
ಒಂದು ವಿಧವಾದ ಚರ್ಚೆಯಾಯಿತು. ರಾಬಸ್ಪಿಯರನೂ ಅವನ ಸ್ನೇಹಿತ 
ರಾದ ಸೇಂಟ್ ಜಸ್ಟ್ ಎಂಬುವನೂ ದಸ್ತಗಿರಿಯನ್ನು ಸಮರ್ಥನೆಮಾಡಿ 
ಭಾಷಣ ಮಾಡಿದರು, 

ಡೇಂಟನ್ನನು ಕಾರಾಗೃಹದಲ್ಲಿ ಮೂರು ದಿವಸಗಳು ಕಳೆಯಬೇಕಾ 
ಯಿತು. ಇವನ ವಿಚಾರಣೆಯು ಏಪ್ರಿಲ್ ಎರಡರಲ್ಲಿ ನಡೆಯತಕ್ಕದ್ದೆಂದು 


ಡ್ಯಾನ್ಸನ್ನನ ಶಿರಚ್ಛೇದನ 

೧೪೩ 
ವಿಧಾಯಕವಾಯಿತು. ಈ ಮೂರು ದಿವಸಗಳನ್ನು ಡ್ಯಾ೦ಟನ್ನು ಹೇಗೆ 
ಕಳೆದನೆಂಬುದು ಅಷ್ಟು ವಿವರವಾಗಿ ನಮೂದಿಸಲ್ಲಟ್ಟಿಲ್ಲ. ಅವನು ಕಾರಾ 
ಗ್ರಹದಲ್ಲಿ ಹೇಳಿದ ಕೆಲವು ಮಾತುಗಳು ಮಾತ್ರ ಇದುವರೆಗೂ ಉಳಿದಿವೆ. 
ಅವನು ಹೇಳಿದನಂತೆ, “ ಇದೇ ಹನ್ನೆರಡು ತಿಂಗಳುಗಳ ಹಿಂದೆ ನಾನು ಇದೇ 
ಕ್ರಾಂತಿಯ ಟ್ರಿಬ್ಯುನಲ್ಲಿನ ಸ್ಥಾಪನೆಯ ಖಟಪಟಿಯಲ್ಲಿದ್ದೆ. ಇದರ ಸ್ಥಾಪನೆಯ 
ಪಾಪಕ್ಕಾಗಿ ನಾನು ದೇವರ ಮತ್ತು ಮನುಷ್ಯನ ಕ್ಷಮೆಯನ್ನು ಬೇಡುತ್ತೇನೆ. 
ಬಿಸಟನು ನನ್ನನ್ನು ಶೂಲಕ್ಕೇರಿಸುತ್ತಿದ್ದ. ಈಗ ರಾಬಸ್ಪಿಯರನು ನನ್ನನ್ನು 
ಶೂಲಕ್ಕೇರಿಸುವದರಲ್ಲಿದ್ದಾನೆ. ಈಗ ದೇಶದ ಪರಿಸ್ಥಿತಿಯೆಲ್ಲಾ ಒಂದು ರಕ್ತದ 
ರೊಚ್ಚಿನಲ್ಲಿದೆ. ಈಗ ಅಧಿಕಾರದಲ್ಲಿರುವವರೊಬ್ಬರಿಗೂ ಸರಕಾರದ ವಿಷ 
ಯೆವೇ ಏನೂ ಗೊತ್ತಿಲ್ಲ. ಜನಗಳ ಮೇಲೆ ಪ್ರಭುತ್ವ ನಡೆಸುವ ಕೆಲಸದಲ್ಲಿ 
ಕೈ ಹಾಕುವದಕ್ಕಿಂತ ನಾನು ಬಡ ಬೆಸ್ತರವನಾಗಿದ್ದರೆ ಚೆನ್ನಾಗಿತ್ತು '' ಎಂದು. 

೧೭೯೪ನೇ ಇಸವಿಯ ಏಪ್ರಿಲ್ ಎರಡನೆಯ ತಾರೀಖಿನಲ್ಲಿ ಡ್ಯಾ೦ರ್ಟ 
ಮುಂತಾದವರ ವಿಚಾರಣೆಯು ನಡೆಯುತ್ತಿದ್ದಾಗ ಅನೇಕ ಉಲ್ಲೇಖ್ಯ ಸಂಗ 
ತಿಗಳು ಜರುಗಿದವು. ಟ್ರಿಬ್ಯುನಲ್ಲಿನವರು ಕೇಳಿದ ಪ್ರಶ್ನೆಗಳಿಗೆಲ್ಲಾ ಡ್ಯಾ೦ಟ 
ನನು ಬಹಳ ತಿರಸ್ಕಾರದ ಉತ್ತರಗಳನ್ನು ಕೊಡುತ್ತ ಬಂದನು, ಈ ವಿಚಾ 
ರಣೆಯನ್ನು ನೋಡುವದಕ್ಕಾಗಿ ವಿಪರೀತ ಜನಗಳು ಬಂದಿದ್ದರು. ಪ್ರೇಕ್ಷಕ 
ರಿಗೆ ಟಿಕೀಟುಗಳನ್ನು ಹಾಕಿದ್ದರು. ಜನಸಮುದಾಯವು ಅಧಿಕವಾಗಿಯೇ 
ಇತ್ತು . ಜನಸಾಮಾನ್ಯವು ತನ್ನ ಕಡೆಗೇ ಇದೆ ಯೆಂಬುದು ಡ್ಯಾ೦ಟನ್ನನಿಗೆ 


ಗೊತ್ತಿತ್ತು . 


ವಿಧಿಗೆ ಅನುಗುಣವಾಗಿ ಫೋಕಿಯರ ( ನ್ಯಾಯಾಧೀಶರ ಪೈಕಿ ಒಬ್ಬ) 
ನು ನಿನ್ನ ಹೆಸರೇನು ? ನಿನ್ನ ಸ್ಥಳವಾವುದು ? ” ಎಂಬುದಾಗಿ ಡ್ಯಾ೦ಟನ್ನ 
ನನ್ನು ಕೇಳಿದನು. ಡ್ಯಾಂಟನ್ನನು ಉತ್ತರವಾಗಿ, ನನ್ನ ಹೆಸರು ಡ್ಯಾ೦ರ್ಟ. 
ಕ್ರಾಂತಿಯಲ್ಲಿ ಬಹಳ ಮಟ್ಟಿಗೆ ಪ್ರಸಿದ್ದಿಯಾದ ಹೆಸರು , ನನ್ನ ಸ್ಥಳವು ಶೀಘ್ರದ 
ಲ್ಲಿಯೇ ಪರಲೋಕ. ಆದರೆ ನಾನು ಇತಿಹಾಸದ ಮಹಾಪುರುಷರ ಶ್ರೇಣಿ 
ಯಲ್ಲಿ ಜೀವಿಸಿರುವೆನು?” ಎಂದು ಹೇಳಿದನು - ಐದು ತಿಂಗಳುಗಳ ಹಿಂದೆ 
ನೋಕಿಯರನು ೨೨ ಗಿರಾಂಡಿನರ ವಿಚಾರಣೆಯನ್ನು ನಡೆಸಿದುದೇ ಬಹಳ 


ನನ್ನ ಹೆಸರುಡಾಸಿ 


ಲ್ಲಿಯೇ ಪರಿ ಇಟ್ಟಿಗೆ ಪ್ರಸಿದ್ದಿ ಯಾದ 


೧೪೪ 


ಡ್ಯಾನ್ಸನ್ನನ ಶಿರಚ್ಛೇದನ 
ದೊಡ್ಡ ಸಂಗತಿ. ಈಗಿನ ವಿಚಾರಣೆಯು ಅದಕ್ಕಿಂತಲೂ ದೊಡ್ಡದು. ಫೋಕಿ 
ಯರನ ಬುದ್ದಿವಂತಿಕೆಯೆಲ್ಲವೂ ಉಪಯೋಗಿಸಲ್ಪಡಬೇಕಾಗಿದೆ ಅವನ 
ಹೃದಯವೆಲ್ಲವೂ ಕಂಪಾಯಮಾನವಾಗುತ್ತಿದೆ. ಈಗ ಅವನು ಕೇಳುತ್ತಿರು 
ವುದು ಡ್ಯಾಂಟನ್ನನ ರೋಷಾವೇಶದ ವಾದಗಳು . ಅತ್ಯಂತ ಸಮರ್ಥರಾದ 
ಸಾಕ್ಷಿಗಳನ್ನು ಒಂದೇ ಏಟಿನಲ್ಲಿ ಚೂರುಚೂರು ಮಾಡುತ್ತಾನೆ. ಕಮಿಟಿಯ 
ಸದಸ್ಯರನ್ನೇ ಸಾಕ್ಷಿಗಳನ್ನಾಗಿ ಕರಯುತ್ತಾನೆ. ಫಿರ್ಯಾದಿಗಳ ಮಾನವನ್ನು 
ತೆಗೆಯುವುದಾಗಿ ಗರ್ಜಿಸುತ್ತಾನೆ. ಅವನು ತನ್ನ ದೀರ್ಘಕಾಯವನ್ನು ಎತ್ತರಿ 
ಸುತ್ತಾನೆ. ತನ್ನ ದೊಡ್ಡ ಕರಿಯ ತಲೆಯನ್ನು ಕಂಪಿಸುತ್ತಾನೆ. ಕೆಂಡದಂತಿ 
ರುವ ತನ್ನ ಕಣ್ಣುಗಳಿಂದ ರೋಷವನ್ನು ಉಗುಳುತ್ತಿದ್ದಾನೆ. ಪ್ರೇಕ್ಷಕ 
ಸಮುದಾಯಕ್ಕೆಲ್ಲಾ ಡ್ಯಾ೦ಟನ್ನನ ಬಗ್ಗೆ ಸಹಾನುಭೂತಿಯುಂಟಾಗುತ್ತಿದೆ. 
ಅವರು ಪಿಸುಗುಟ್ಟುತ್ತಿದ್ದಾರೆ. ತನ್ನ ಮೇಲೆ ಹಾಕಲ್ಪಟ್ಟಿರುವ ಆಪಾದನೆಗೆ 
ಳೆಲ್ಲಾ ಸುಳ್ಳಿನ ಕಂತೆಗಳೆಂದು ಡ್ಯಾನ್ಸನ್ನನು ಅಲ್ಲಗಳೆಯುತ್ತಾನೆ. 


ಅವನು ಆಗಸ್ಸು ೧೦ ನೆಯ ತಾರೀಖಿನಲ್ಲಿ ಅಡಗಿಕೊಂಡಿದ್ದನೆಂಬ 
ಆಪಾದನೆಯು ಮಾಡಲ್ಪಡುತ್ತದೆ. ಡ್ಯಾ೦ಟನ್ನನು ಸಿಂಹದಂತೆ ಗರ್ಜಿಸಿ, 
( ಡ್ಯಾ೦ಟನ್ನನ್ನು, ಆಗಸ್ಟ ೧೦ರಲ್ಲಿ ಅಡಗಿಕೊಂಡಿದ್ದ ನೇ ? ಹೂಂ! ಹೂಂ ! ಅಡಗಿ 
ಕೊಂಡಿದ್ದ ಸ್ಥಾನದಿಂದ ನನ್ನನ್ನು ಹೊರಗೆ ಬಂದು ಕಾಣಿಸಿಕೊ ಎಂದು 
ಒತ್ತಾಯ ಪಡಿಸಿದ ಮಹನೀಯರು ಯಾರು ? ಅವರೆಲ್ಲಿ ? ಯಾರು ನನಗೆ 
ಶಕ್ತಿದಾನಮಾಡಿದರೋ ಆ ಪುಣ್ಯಾತ್ಮರೆಲ್ಲಿ ? ನಾನು ಶ್ರೀಮಂತನೆ ! ಈ 
ಸುಳ್ಳು ಕಥೆಯನ್ನು ಪ್ರಾನ್ನು ಎಂದಿಗೂ ನಂಬಲಾರದು. ನಾನು ಮಾರಿ 
ಕೊಂಡೆನೇ ? ನನ್ನಂತಹವನನ್ನು ಎಷ್ಟು ಹಣದಿ೦ದಲೂ ಕೊಳ್ಳುವುದು 
ಸಾಧ್ಯವಿಲ್ಲ ! ಇನ್ನು ಮೂರು ತಿಂಗಳುಗಳಾಗುವದರೊಳಗಾಗಿ ಜನಗಳು ನನ್ನ 
ಶತ್ರುಗಳನ್ನು ಚೂರುಚೂರು ಮಾಡುವರು. ನನ್ನ ಮರಣವನ್ನು ನಾನೇ 
ತಂದುಕೊಂಡೆ. ” ಎಂದು ಗರ್ಜಿಸಿದನು. 

ಈ ಮಾತುಗಳನ್ನು ಕೇಳಿ ಟ್ರಿಬ್ಯೂನಲ್ಲಿನ ಅಧ್ಯಕ್ಷನ ಮನಸ್ಸು ಅಲ್ಲೋಲ 
ಕಲ್ಲೋಲವಾಯಿತು. ಡ್ಯಾಂಟನ್ನನನ್ನು ಶಾಂತಗೊಳಿಸುವದಕ್ಕೋಸ್ಕರ 
ಗಂಟೆಯನ್ನು ಹೊಡೆಯುತ್ತಾನೆ. ಆದರೇನು ? ಫಲವಿಲ್ಲ. ಡಾಂಟಿನ್ನನು 


೧೪೫ 


ಡ್ಯಾನ್ಸನ್ನನ ಶಿರಚ್ಛೇದನ 
ಉತ್ತರವಾಗಿ ನಾನು ಹೇಗಾದರೂ ನನ್ನ ಪಕ್ಷವನ್ನು ವಾದಿಸಿಕೊಳ್ಳುತ್ತೇನೆ. 
ಅದೆಲ್ಲಾ ನಿನಗೇನು ? ನನ್ನನ್ನು ಶಿಕ್ಷೆಗೆ ಗುರಿಮಾಡುವ ಅಧಿಕಾರ ನಿನ್ನದು. 
ನೀನು ಅದನ್ನು ಮಾಡು, ತನ್ನ ಮರ್ಯಾದೆಗೋಸ್ಕರವಾಗಿಯೂ ಪ್ರಾಣ 
ಕ್ಕೋಸ್ಕರವಾಗಿಯೂ ವಾದಿಸತಕ್ಕ ಮನುಷ್ಯನ ಧ್ವನಿಯು ನಿನ್ನ ಘಂಟೆಯ 
ಧ್ವನಿಯನ್ನು ಮುಳುಗಿಸಿಯೇ ತೀರುವುದು ” ಎಂದನು. ಡ್ಯಾ೦ಟನ್ನನ 
ಧ್ವನಿಯು ಏರುತ್ತ ಹೋಗುವುದು. ಪ್ರೇಕ್ಷಕರ ಗ್ಯಾಲರಿಯಲ್ಲಿ ಕುಳಿತಿದ್ದ 
ಜನಗಳು ಪಿಸುಗುಟ್ಟುವುದು ಜಾಸ್ತಿಯಾಗುವುದು. ವಿಚಾರಣೆಯ ಮೊದಲ 
ನೆಯ ದಿವಸವು ಈ ಬಗೆಯಾಗಿ ಕಳೆಯುವುದು , 


ವಿಚಾರಣೆಯು ಇನ್ನು ಎರಡು ದಿನಗಳಲ್ಲಿ ಮುಗಿಯಬೇಕು. ಇದು 
ಕ್ರಾಂತಿಸರಕಾರದ ಕಾನೂನಿನ ವಿಧಿ, ಆದರೆ ಹ್ಯಾಂಟನ್ನನನ್ನು ಹತೋಟಿಗೆ 
ತರುವುದಾದರೂ ಹೇಗೆ ? ಜನ ಸಮುದಾಯದಲ್ಲಿಯೇ ಆಗಲೇ ಗುಸು 
ಗುಂಪಲು ಎದ್ದಿದೆ. ಫಾನ್ಸನ್ನು ಆಳತಕ್ಕ ಸಾಮರ್ಥ್ಯವು ಡ್ಯಾ೦ರ್ಟ ಒಬ್ಬನ 
ಲ್ಲಿಯೇ ಇನ್ನೂ ಉಳಿದಿದೆ. ಎರಡನೆಯ ಸಾಯಂಕಾಲದವರೆಗೂ , ಮೊದಲ 
ನೆಯ ದಿವಸದ ಹಾಗೆಯೇ ಪ್ರಸಂಗವು ನಡೆಯಿತು. ನ್ಯಾಯಾಧೀಶರು 
ಗಳಿಗೆ ಮುಂದೇನು ಮಾಡಬೇಕೆಂಬುದು ತೋಚಲಿಲ್ಲ, ಕೂಡಲೆ ಪಬ್ಲಿಕ್ : 
ಸೇಫೈ ಕಮಿಟಿಯ ಬಳಿಗೆ ಬಂದು ಪ್ರಶೋತ್ತರಗಳನ್ನು ಮುಂದೆ ಸಾಗಿಸಿ 
ದರೆ, ವಿಚಾರಣೆಯು ಮುಗಿಯುವ ಹಾಗಿಲ್ಲ. ಡ್ಯಾ೦ಟನ್ನನು ನ್ಯಾಯಾಧೀಶ 
ರನ್ನು ಅವಮಾನ ಮಾಡಿದನೆಂಬ ನೆಪದ ಮೇಲೆ ಅವನನ್ನು ಪ್ರಶ್ನೆಗಳನ್ನು 
ಕೆಳಕೂಡದು, ಹಾಗೆಯೇ ತೀರ್ಪು ಹೇಳಲ್ಪಡಬಹುದೆಂಬ ಒಂದು ನಿರೂಪ 
ವನ್ನು ತಂದರು . ಈ ನಿರೂಪವು ಮರು ದಿವಸ ಗಟ್ಟಿಯಾಗಿ ಕೋರ್ಟಿನಲ್ಲಿ 
ಓದಲ್ಪಟ್ಟಿತು. ಜನಗಳು ಅಸಮಾಧಾನದಿಂದ ಗೊಣಗುಟ್ಟಿದರು. ಡ್ಯಾಂಟ 
ನನು ಈ ನಿರೂಪಕ್ಕೆ ತನ್ನ ನಿಷೇಧವನ್ನು ಪ್ರಕಟಿಸಿದನು . ಆದರೆ ನ್ಯಾಯಾ. 
ಧೀಶರು ವಿಚಾರಣೆಯನ್ನು ಮುಗಿಸಿದರು. ಏಪ್ರಿಲ್ ೫ನೆಯ ತಾರೀಖಿನ 
ದಿವಸ ಮರಣ ದಂಡನೆಯು ವಿಧಿಸಲ್ಪಟ್ಟಿತು. ಅದೇ ದಿವಸವೇ ಶೂಲಕ್ಕೆ 
ರಿಸಲ್ಪಡಬೇಕೆಂಬ ಅಪ್ಪಣೆಯಾಯಿತು. 

10 


೧೪೬ 

ಡ್ಯಾನ್ಸನ್ನನ ಶಿರಚ್ಛೇದನ 
- ಡ್ಯಾಂಟನ್ನನು ತನ್ನ ಮರಣದಂಡನೆಯನ್ನು ಬಹಳ ಶಾಂತತೆಯಿಂದ 
ಸ್ವೀಕರಿಸಿದನು . ತನಗೆ ಮರಣವು ಯಾರಿ೦ದ ಉ೦ಟಾಯಿತೆಂಬುದು ಅವ 
ನಿಗೆ ಗೊತ್ತಾಯಿತು. ವಿಚಾರಣೆಯ ಮಂದಿರವನ್ನು ಬಿಡುವಾಗ ಡ್ಯಾನ . 
ನೃನು ( ದುಷ್ಟ ರಾಬಸ್ಪಿಯರನೇ , ನೀನೂ ನನ್ನ ಅನಂತರ ಶೂಲಕ್ಕೇರಿ 
ಸಲ್ಪಡುವೆ. ನನ್ನನ್ನು ಅನುಸರಿಸುವೆ ” ಎಂದು ಕೂಗಿದನು, 


ಡ್ಯಾ೦ರ್ಟ ಮತ್ತು ಅವನ ಸ್ನೇಹಿತರ ಶೂಲಾರೋಹಣದ ದೃಶ್ಯವು: 
ಬಹಳ ಹೃದಯಂಗಮವಾಗಿ ಚಿತ್ರಿಸಲ್ಪಟ್ಟಿದೆ. ವಸಂತಋತು, ವೃಕಗಳೆಲ್ಲಾ 
ಪುಷ್ಟ ಭರಿತವಾಗಿವೆ. ವಾಯುಗುಣವು ಬಹಳ ಚೆನ್ನಾಗಿದೆ, ಇಂತಹ 
ಮನೋಜ್ಞವಾತಾವರಣದಲ್ಲಿ ಡ್ಯಾ೦ಟನ್ನನೂ , ಕ್ಯಾಮಿಲೇನೂ , ಎಲ್ಲಾ ಒಟ್ಟು 
೧೫ ಜನಗಳು ಶೂಲಕ್ಕೇರಿಸಲ್ಪಟ್ಟರು. 


ಡ್ಯಾ೦ಟನ್ನನು ಶೂಲದ ಗಾಡಿಯಲ್ಲಿ ಬಹಳ ದಿಟ್ಟತನದಿಂದ ಕುಳಿ! 
ತಿದ್ದನು. ತನ್ನ ಪಕ್ಕದಲ್ಲಿ ತನ್ನಲ್ಲಿ ತಾನೇ ಅಳುತ್ತಿದ್ದ ಕ್ಯಾಮಿಲೇಯನ್ನು 
ಸಮಾಧಾನಗೊಳಿಸಿದನು . ಗಾಡಿಯು ಬೀದಿಯಲ್ಲಿ ಹೋಗುತ್ತಿದ್ದಾಗ 
ಎಲ್ಲರೂ ಡ್ಯಾಂಟನ್ನನನ್ನು ನೋಡುವವರೇ . ಗಾಡಿಯು ಶೂಲವೇದಿಕೆಯನ್ನು 
ಮುಟ್ಟುವುದು ಬಹಳ ತಡವಾಯಿತು . ಅದಕ್ಕಾಗಿ ತಲೆಹೊಕನು ತನ್ನ 
ಕೆಲಸವನ್ನು ಬೇಗಬೇಗ ಮುಗಿಸಬೇಕೆಂದು ಅವಸರಪಟ್ಟನು. ಮರಣ 
ದಂಡನೆಗೆ ಗುರಿಮಾಡಲ್ಪಟ್ಟವರಲ್ಲಿ ಒಬ್ಬನಾದ ಹೇರಾಲ್ಸ್ ಎಂಬವನು 
ಡ್ಯಾ೦ಟನ್ನನನ್ನು ತಬ್ಬಿಕೊಳ್ಳಲು ಹೋದಾಗ, ತಡೆದು ಡ್ಯಾಂಟನ್ನನು 
ಇದನ್ನು ನೋಡಿ, “ ಎಲೋ ಹುಚ್ಚ ! ಈಗ ನೀನು ತಡೆದರೂ ಬುಟ್ಟಿ 
ಯಲ್ಲಿ ಹಾಕಿದ ಮೇಲಾದರೂ , ನಮ್ಮ ತಲೆಗಳು ಪರಸ್ಪರ ಮುತ್ತು 
ಕೊಡುವುದನ್ನು ನೀನು ತಪ್ಪಿಸಬಲ್ಲೆ ಯಾ ? ” ಎಂದು ಮೂದಲಿಸಿದನು. 
ಹದಿನೈದು ಜನಗಳ ಪೈಕಿ ಹೆರಾಲ್ಪನೇ ಮೊದಲು ಶೂಲಕ್ಕೇರಿಸಲ್ಪಟ್ಟವನು . 
ಡ್ಯಾಂಟನ್ನನೇ ಕಡೆಯವನು. ಒಂದು ಕ್ಷಣಕಾಲ ಮಾತ್ರ ಡ್ಯಾಂಟನ್ನನಿಗೆ 
ಸಾಯಬೇಕಲ್ಲಾ ಎಂಬ ವ್ಯಥೆ ಬಂದಿತು. ಅವನಿಗೆ ಇನ್ನೂ ಮನ 
ತೈದು ವರ್ಷ . ಅವನಿಗೆ ಇನ್ನೂ ಚಿಕ್ಕ ಹೆಂಡತಿಯಿದ್ದಾಳೆ. ಅವಳನ್ನು ಅವನು. 


ಡ್ಯಾ೦ಟನ್ನನ ಶಿರಚ್ಛೇದನ 


೧೪೭ 


ಬಹಳವಾಗಿ ಪ್ರೀತಿಸುತ್ತಿದ್ದನು. “ ಪ್ರಿಯೇ , ನಿನ್ನನ್ನು ನಾನು ಪುನಃ ಎಂದೂ 
ನೋಡುವ ಹಾಗಿಲ್ಲವೇ ? ” ಎಂದು ಹಂಬಲಿಸಿದನು . ಕೂಡಲೇ , ಮನಸ್ಸಿಗೆ 
ಧೈರ್ಯತಂದುಕೊಂಡು , “ ಡ್ಯಾಂಟನ್ನ ನೇ , ಏನಿದು ? ನೀನು ಧೈರ್ಯಗುಂದು 
ವುದೇ ? ಧೈರ್ಯವನ್ನು ತಂದುಕೊ ” ಎಂದು ತನಗೆ ತಾನು ಹೇಳಿಕೊಂಡು 
ಮರಣಕ್ಕೆ ಸಿದ್ದನಾದನು , ಶಿರಚ್ಛೇದಕನಿಗೆ ನನ್ನ ತಲೆಯನ್ನು ಜನಗಳಿಗೆ 
ತೋರಿಸು. ಅದಕ್ಕೆ ಆ ಬೆಲೆಯಿದೆ ” ಎಂದನು. ಕಡೆಯದಾಗಿ ಡ್ಯಾ೦ಟ 
ನನು ಶೂಲಕ್ಕೇರಿಸಲ್ಪಟ್ಟನು. ಅವನ ದಪ್ಪ ತಲೆಯು ಬುಟ್ಟಿಗೆ ಹಾಕ 
ಲ್ಪಟ್ಟಿತು. ಈ ರೀತಿಯಾಗಿ ಕ್ರಾಂತಿಯ ಮಹಾವ್ಯಕ್ತಿಗಳ ಪೈಕಿ ಅಗ್ರಗಣ್ಯ 
ನಾದ ಡ್ಯಾ೦ಟನ್ನನು ತನ್ನ ಕೊನೆಯನ್ನು ಮುಟ್ಟಿದನು, 


XXXIV 
ರಾಬಸ್ಪಿಯರನ ಶಿರಚ್ಛೇದನ 
* ಡ್ಯಾ೦ರ್ಟ ಮತ್ತು ಅವನ ಶಿಷ್ಯರ ಶಿರಚ್ಛೇದನಾನಂತರ ರಾಬಸ್ಪಿಯರನು 
ಸರ್ವಾಧಿಕಾರಿಯಾದನು . ಅವನ ಅಧಿಕಾರವು ಸುದೃಢವಾಯಿತು. ಅವನು 
ವಿವೇಕಿಯಾಗಿ ಕ್ರೌರ್ಯವನ್ನು ವರ್ಜಿಸಿದ್ದರೆ, ಅವನ ಅಧಿಕಾರಕ್ಕೆ ಚ್ಯುತಿ 
ಯಿಲ್ಲದೆ ಅವನೇ ಮುಂದೆ ಬಹಳ ವರ್ಷಗಳ ವರೆಗೆ ಅಧಿಕಾರದಲ್ಲಿರಬಹುದಾ 
ಗಿತ್ತು . ಆದರೆ , ಅವನ ವಿಧಿಯು ಅವನನ್ನು ಆದಾರಿಗೆ ಒಯ್ಯಲಿಲ್ಲ. ಮೂರು 
ತಿಂಗಳುಗಳ ಒಳಗಾಗಿ ಅವನೂ ಡ್ಯಾ೦ಟನ್ನನನ್ನು ಅನುಸರಿಸಿ ಶೂಲಕ್ಕೆ ಏರ 
ಬೇಕಾಯಿತು. ಅವನು ಸ್ವಭಾವತಃ ಸುಶೀಲನಾಗಿದ್ದರೂ , ಹೊನ್ನು , ಹೆಣ್ಣು 
ಗಳ ಆಶೆಯು ಅವನಿಗಿಲ್ಲದಿದ್ದರೂ , ಅವನಿಗೆ ಇತರರಮೇಲೆ ಬಹಳ ಅಪ 
ನಂಬಿಕೆ, ಯಾರು ಯಾರು ತನಗೆ ವಿರೋಧಿಗಳೆಂದು ಕಂಡು ಬರುತ್ತಿತೊ 
ಅವರೆಲ್ಲರನ್ನೂ ಇವನು ನಿರ್ದಯನಾಗಿ ಶೂಲಕ್ಕೇರಿಸುತ್ತಿದ್ದನು. ಇವನನ್ನು 
ಕಂಡರೆ ಎಲ್ಲರೂ ನಡುಗುತ್ತಿದ್ದರು ಎಲ್ಲಿ ತನ್ನ ಮೇಲೆರಾಬಸ್ಪಿಯರನ ವಕ 
ದೃಷ್ಟಿಯು ಬೀಳುವುದೋ ಎಂಬುದೇ ಪ್ರತಿಯೊಬ್ಬನಿಗೂ ಭೀತಿ. ಈ ಸ್ಥಿತಿ 
ಯಲ್ಲಿ, ರಾಬಸ್ಪಿಯರನಿಗೆ ವಿರೋಧಿಗಳು ಪ್ರಬಲರಾಗಿ, ಅವನನ್ನು ನಿರ್ಮೂಲ 
ಮಾಡಲು ಹೊಂಚುಹಾಕುತ್ತಿದ್ದರೆಂಬುದರಲ್ಲಿ ಆಶ್ಚರ್ಯವಿಲ್ಲ. ಕಡೆಗೆ ಇವನ 
ವಿರೋಧಿಗಳಿಗೆ ಅನುಕೂಲ ಪರಿಸ್ಥಿತಿಗಳು ಒದಗಿ ರಾಬಸ್ಪಿಯರನು ಜುಲೈ 
೨೮ ರಲ್ಲಿ ಶೂಲಕ್ಕೇರಿಸಲ್ಪಟ್ಟನು. 


ರಾಬಸ್ಪಿಯರನಿಗೆ ಇದ್ದ ಅನುಕೂಲ ಪರಿಸ್ಥಿತಿಯು ಇತರಯ್ಯಾರಿಗೂ 
ಇರಲಿಲ್ಲ. ಇವನಿಗೆ ಅಧಿಕಾರ ಸಿಕ್ಕಿದ ಕಾಲದಲ್ಲಿ, ಫ್ರಾನ್ಸಿಗೆ ಹೊರಗಿನ ದೇಶ 
ಗಳ ಬಾಧೆಯೇನೂ ಇರಲಿಲ್ಲ, ಫ್ರಾನ್ಸಿನ ಸೈನ್ಯಗಳು ಹೊರಗಡೆ ಎಲ್ಲೆಲ್ಲೂ 
ವಿಜಯವನ್ನು ಪಡೆದಿದ್ದ ವು. ರಾಬಸ್ಪಿಯರನ ವಿಷಯದಲ್ಲಿ ಅವನೊಬ್ಬ ಮಹಾ 
ಪುರುಷನೆಂದೂ , ಕಾಮವೆಲ್ ಎಂಬುವನಿಗೆ ಸದೃಶನಾದವನೆಂದೂ , 
ಯೂರೋಪಿನಲ್ಲೆಲ್ಲಾ ಭಾವನೆಯು ಹುಟ್ಟಿತು. ಇವನು ಫ್ರಾನ್ಸಿನ ಒಳಗೇ 


ರಾಬಸ್ಪಿಯರನ ಶಿರಚ್ಛೇದನ 

೧೪೯ 
ಶಾಂತಿ ವ್ಯವಸ್ಥೆಗಳನ್ನು ಸ್ಥಾಪಿಸಿ, ಒಂದು ತಹಬಂದಿಗೆ ತರುವನೆಂದು ಹೊರ 
ಗಿನ ದೇಶಗಳವರು ಆಶಿಸುತ್ತಿದ್ದ ರು . 


ಆದರೆ , ರಾಬಸ್ಪಿಯರನಿಗೆ ಈ ವಿಧವಾದ ಆಶೆಗಳಾವವೂ ಕಂಡುಬರ 
ಲಿಲ್ಲ. ಉದಾತ್ತವಾದ ಮತ್ತು ಉನ್ನತವಾದ ಭಾವನೆಗಳು ಅವನ ಮನಸ್ಸನ್ನು 
ಪ್ರವೇಶಿಸಲಾರದೇ ಹೋದವು. ಅವನ ಮೆದುಳು ಅಂತಹ ಉತ್ಕೃಷ್ಟ 
ಮೆದುಳಲ್ಲ . ಅತಿ ಸಾಧಾರಣ. ಅವನ ಹೃದಯವೂ ಅತಿ ಸಂಕೋ 
ಚವಾದುದು. ವಿಶಾಲತೆ ಯೆಂಬುದೇ ಇಲ್ಲ. ಅವನಿಗೆ ಎಲ್ಲೆಲ್ಲೂ ಶತ್ರುಗಳು 
ಕಣ್ಣಿಗೆ ಕಾಣುತ್ತಿದ್ದರು. ಅವರಿಂದ ತನ್ನನ್ನು ಸಂರಕ್ಷಿಸಿಕೊಳ್ಳುವುದು ಹೇಗೆ 
ಎಂಬುದೇ ಅವನ ಯೋಚನೆ. ತನ್ನ ಶತ್ರುಗಳನ್ನು ನಿರ್ಮೂಲ ಮಾಡುವುದ 
ಕಾಗಿ ಅವರನ್ನು ದಿನಂ ಪ್ರತಿ ಶೂಲಕ್ಕೆ ಕಳುಹಿಸುತ್ತಿದ್ದನು. ಸಾಮಾನ್ಯ 
ಜನಗಳ ಮೇಲೆ ತನ್ನ ವರ್ಚಸ್ಸನ್ನು ಬೀರುವುದಕ್ಕಾಗಿ ದೇವರು , ಧರ್ಮ , 
ಮುಂತಾದ ವಿಷಯಗಳ ಬಗ್ಗೆ ವಿಶೇಷವಾಗಿ ಪ್ರಸ್ತಾಪಿಸುತ್ತಿದ್ದನು. ಈ 
ಪ್ರಕಾರವಾಗಿ ರಾಬಸ್ಪಿಯರನು ಎಲ್ಲೆಲ್ಲೂ ತನ್ನ ಪ್ರಭಾವವನ್ನು ಪಸರಿಸಲು 
ಯತ್ನಿಸಿದನು. 


ಡ್ಯಾ೦ಟನ್ನನ ಮರಣಾನಂತರ ರ್ಕನೆಂರ್ಷ ಸಭೆಯು ಇವನು ಹೇಳಿದ 
ಹಾಗೆ ಕೇಳಲಾರಂಭಿಸಿತು. ಅವನು ಹೇಳಿದ್ದಕ್ಕೆ ಪ್ರತಿಯಿಲ್ಲ . ಯಾರೂ ಇನ 
ನನ್ನು ವಿರೋಧಿಸಲು ಸಾಹಸಪಡುತ್ತಿರಲಿಲ್ಲ . ವಿರೋಧಿಸಿದರೆ ತಮಗೇನಾ 
ಗುವುದೆಂಬುದು ಅವರಿಗೆ ಗೊತ್ತಿತ್ತು . ಕಮಿಟಿಯಲ್ಲಿ ಕೂಡ ರಾಬಸ್ಪಿಯರನ 
ಮಾತೇಮಾತು. ಅವನು ಹೇಳಿದ್ದೆ ಶಾಸನವಾಗುತ್ತಿತ್ತು . ಎಲ್ಲಾ ಇಲಾಖೆ 
ಗಳಲ್ಲೂ ರಾಬಸ್ಪಿಯರನ ಮನುಷ್ಯರೇ ಆಧಿಪತ್ಯ ನಡೆಸುತ್ತಿದ್ದರು. ಪ್ಯಾರಿ 
ಸ್ಸಿನ ಸೈನ್ಯವೂ ಇವನ ಶಿಷ್ಯನಾದ ಹ್ಯಾದ್ರಿಯ ಮ್ ಎಂಬುವನ ಅಧೀನದಲ್ಲಿಯೇ 
ಇತ್ತು . ರಾಬಸ್ಪಿಯರನು ಜನಗಳ ಆಸ್ತಿ ಪಾಸ್ತಿಗಳ ಯಾಜಮಾನ್ಯದ ತತ್ವ 
ವನ್ನೂ ಒಪ್ಪಿಕೊಂಡಿದ್ದರಿಂದ, ಆಸ್ತಿ ಪಾಸ್ತಿಗಳಿರುವವರೂ ಇವನಿಗೆ ಬೆಂಬಲ 
ವಾಗುತ್ತಿದ್ದರು. ' ಇವನ ಧಾರ್ಮಿಕ ಭಾವನೆಗಳೂ , ಪರಾತ್ಪರ ವಸ್ತುವಿನಲ್ಲಿ 
ಇವನು ತೋರಿಸುತ್ತಿದ್ದ ಆರಾಧನೆಯ ಭಾವವೂ ಪಾದ್ರಿಗಳಿಗೆ ಇವನನ್ನು 


೧೫೦ - ರಾಬಸ್ಪಿಯರನ ಶಿರಚ್ಛೇದನ 
ಬೇಕಾದವನನ್ನಾಗಿ ಮಾಡಿದ್ದವು. ಹೀಗೆ ಸರ್ವ ಪ್ರಕಾರದಲ್ಲಿ ಯ 
ಸರ್ವಾಧಿಕಾರವು ಪ್ರಸರಿಸಿತ್ತು . 


ಇವನ 


ರಾಬಸ್ಪಿಯರನು ಎಲ್ಲೆಲ್ಲ ಸದ್ದು ಣದ ಮೇಲೆಯನ್ನು ಸ್ಥಾಪಿಸಲು 
ಯತ್ನಿಸಿದನು. ಈ ಮೇಲ್ಕೆಗೆ ಯಾರಾರು ವಿರೋಧವನ್ನು ಪ್ರದರ್ಶಿಸುತ್ತಿ 
ದ್ದ ರೋ ಅವರೆಲ್ಲರಿಗೂ ಮರಣವೇ ಗುರಿಯಾಗುತ್ತಿತ್ತು . ಶಿರಚ್ಛೇದನಗಳ 
ಸಂಖ್ಯೆಯು ಬೆಳೆಯುತ್ತ ಹೋಯಿತು. ಸದ್ದು ಣದ ಆಳ್ವಿಕೆಯನ್ನು ಭಯೋ 
ತ್ಪಾದನದಿಂದ ಸ್ಥಾಪಿಸಲು ರಾಬಸ್ಪಿಯರನು ಯತ್ನಿಸಿದನು. ಕಾರಾಗೃಹಗಳು 
ತುಂಬಿದವು. ತಲೆಗಳು ಹೆಂಚುಗಳಂತೆ ಶೂಲವೇದಿಕೆಯಿಂದ ಬೀಳಲಾರಂಭಿ 
ಸಿದವು. ಈ ಮಧ್ಯೆ , ಆತ್ಮಾಭಿಮಾನದಿಂದ ಭರಿತನಾದ ರಾಬಸ್ಪಿಯರನು 
ಪರಾತ್ಪರ ವಸ್ತುವಿನ ಒಂದು ಹಬ್ಬವನ್ನು ಏರ್ಪಡಿಸಿದನು. ಆ ದಿವಸವೇ 
ಅವನು ರ್ಕವೆಂಷನ್ನಿನ ಅಧ್ಯಕ್ಷನಾಗಿ ಚುನಾಯಿಸಲ್ಪಟ್ಟನು, ಅದು ಅವನ 
ಅತ್ಯಂತ ವೈಭವದ ದಿನ ಅವನ ವೈಭವವೇ ವೈಭವ, ದಿವ್ಯವಸ್ತ್ರಾಲಂಕೃತ 
ನಾಗಿ ವೇದಿಕೆಯ ಮೇಲೆ ಕುಳಿತು ಭಾಷಣಮಾಡುತ್ತಿದ್ದರೆ, ರಾಬಸ್ಪಿಯರ 
ನಿಗೆ ತಾನೇ ಪರಾತ್ಪರ ವಸ್ತುವೇನೋ ಎಂಬ ಭಾವನೆಯೂ ಉಂಟಾದ ಹಾಗೆ 
ಕಾಣುತ್ತಿತ್ತು . ಎಲ್ಲರೂ ದೇವರ ಸ್ತೋತ್ರವನ್ನು ಪಠಿಸಿದರು. ಕರ್ಪೂರ, 
ಸಾಂಬ್ರಾಣಿ ಮತ್ತು ಇತರ ಸುಗಂಧ ವಸ್ತುಗಳ ಧೂಪವು ಹಾಕಲ್ಪಟ್ಟಿತ್ತು. 
ಇದೇ ರಾಬಸ್ಪಿಯರನ ವೈಭವದ ಅತ್ಯುನ್ನತ ದಿನ, ಸೆಸಿಲ್ ರೆನಾಡ ಎಂಬ 
ಹುಡುಗಿಯು ಇವನನ್ನು ಬಾಕುವಿನಿಂದ ಇರಿಯುವುದಕ್ಕೆ ಬಂದಳೆಂದೂ , 
ಆದರೆ ಅಷ್ಟರಲ್ಲಿ ಅವಳು ಪತ್ತೆಮಾಡಲ್ಪಟ್ಟಳೆಂದೂ , ಈರೀತಿಯಾಗಿ 
ರಾಬಸ್ಪಿಯರನಿಗೆ ಬಂದಿದ್ದ ದೊಡ್ಡ ವಿಪತ್ತು ತಪ್ಪಿ ತೆಂದೂ ಅವನ ಸ್ನೇಹಿತರು 
ಪ್ರಚಾರಮಾಡಿದರು. ಇದರಿಂದಲೂ ಜನ ಸಾಮಾನ್ಯದಲ್ಲಿ ಅವನ ಖ್ಯಾತಿಯು 
ಬೆಳೆಯಲು ಅವಕಾಶವಾಯಿತು. ಪಾಪ ! ಆ ಚಿಕ್ಕ ಹುಡುಗಿಯು ಇನ್ನೂ 
೫೩ ಜನಗಳೊಡನೆ ಶೂಲಕ್ಕೇರಿಸಲ್ಪಟ್ಟಳು. ರಾಬಸ್ಪಿಯರನಿಗೆ ಇದೇ 
ಅತ್ಯಂತ ವೈಭವದ ದಿನವಾದರೂ , ಅಂದಿನಿಂದಲೇ , ಇವನ ಯಶಸ್ಸು 
ಕೀಣವಾಗುತ್ತ ಬಂದಿತು. ಎಲ್ಲೆಲ್ಲ ಹರಡಿದ್ದ ಇವನ ವಿರೋಧಿಗಳು ಇವ 
ನನ್ನು ಕೆಳಗೆ ಉರುಳಿಸಲು ಸಂಚುಮಾಡಲಾರಂಭಿಸಿದರು. ತಮ್ಮ ಪ್ರಯತ್ನ 


ರಾಬಸ್ಪಿಯರನ ಶಿರಚ್ಛೇದನ | 

೧೫೧. 
ಗಳನ್ನೆಲ್ಲಾ ಬಹಳ ಗೋಪ್ಯವಾಗಿಟ್ಟುಕೊಂಡು ಅವು ಯಶಸ್ವಿಯಾಗಲು ಬಲು 
ಸಾಹಸಪಟ್ಟರು, 


ಈ ಉತ್ಸವವು ನಡೆದ ಸಾಯಂಕಾಲವೇ ರಾಬಸ್ಪಿಯರನು ತನ್ನ 
ವೈಭವದಿಂದ ತಲೆತಿರುಗಿದವನಾಗಿ , ಜಾಕೋರ್ಬಿಕ್ಲಬ್ಬಿಗೆ ಬಂದನು . ಅಲ್ಲಿ 
ಜೋಸೆಫ್ ಫೌಚೆ ಎಂಬವನು ಅಧ್ಯಕ್ಷತೆಯನ್ನು ವಹಿಸಿದ್ದನು. ರಾಬಸ್ಪಿಯ 
ರನು ಪ್ರವೇಶಿಸಿದಾಗ ಫೌಚೇನ ಮುಖವು ಬಹಳ ಮಂಕಾಗಿತ್ತು ಆದಾಗ್ಯೂ 
ತನ್ನ ಮನೋಭಾವವನ್ನು ರಾಬಸ್ಪಿಯರನಿಗೆ ತೋರಿಸಬಾರದೆಂದು ಅವನನ್ನು 
ಅಭಿನಂದಿಸುವಂತೆ ನಟಿಸಿದನು. ಆದರೆ ಮನಸ್ಸಿನೊಳಗಿರುವುದನ್ನು ಬಚ್ಚಿ 
ಡುವುದು ಹೇಗೆತಾನೆ ಸಾಧ್ಯ ? ಹೌಚೇನು ಒಂದು ಮಾತನ್ನು ಹೇಳಿದನು . 
*ಕೂರಿಯಾದ ದಬ್ಬಾಳಿಕೆಯನ್ನು ನಡೆಸುವವನ ಎದೆಗೆ ಈಟಿಯನ್ನು 
ಚುಚ್ಚಿ ಬ್ಯೂಟಸ್ಸನು ಪರಾತ್ಪರ ವಸ್ತುವಿನ ಯೋಗ್ಯಪೂಜೆಯನ್ನು ಎಸಗಿ 
ದನು. ಅವನ ಉದಾಹರಣೆಯನ್ನು ಅನುಸರಿಸಲು ಯತ್ನಿಸಬೇಕು. ” 
ರಾಬಸ್ಪಿಯರನಿಗೆ ಈ ಮಾತು ಅರ್ಥವಾಯಿತು. ಶೌಚೇನು ತನ್ನ ವಿರೋಧಿ 
ಎಂಬುದು ಅವನ ಮನಸ್ಸಿಗೆ ತಟ್ಟಿತು. ಆದರೆ ಜಾಕೋಬಿನ್ ಕ್ಲಬ್ಬಿನಲ್ಲಿ 
ಅವನೇನೂ ಮಾತನಾಡಲಿಲ್ಲ. ಅಲ್ಲಿದ್ದವರೆಲ್ಲರೂ ಶೌಚೇನು ಧೈರ್ಯವಾಗಿ 
ಹೇಳಿದ ಮಾತುಗಳನ್ನು ಶ್ಲಾಘಿಸಿದರು. 


ರಾಬಸ್ಪಿಯರನಿಗೆ ತನಗೆ ಆಗದವರನೇಕರಿರುವರೆಂದು ದಿನದಿನಕ್ಕೂ 
ಸ್ಪಷ್ಟವಾಗುತ್ತ ಬಂದಿತು . ರಾಬಸ್ಪಿಯರನ ವಿರೋಧಿಗಳು ಕೂಡ ತಮ್ಮ 
ತಮ್ಮಲ್ಲಿ ಒಗ್ಗಟ್ಟಿನಿಂದ ಕಾರ್ಯಸಾಧನೆಗಳನ್ನು ನಡೆಸುತ್ತ ಬಂದರು. 
ಇವರ ಮನಸ್ಸಿಗೆ ನಿಶ್ಚಯವಾಯಿತು. ರಾಬಸ್ಪಿಯರನನ್ನು ತಾವು ಕೊನೆ 
ಗಾಣಿಸಬೇಕು. ಇಲ್ಲದಿದ್ದರೆ ಅವನು ತನ್ನನ್ನು ಕೊನೆಗಾಣಿಸುವನೆಂದು 
ಅವರು ತಿಳಿದಿದ್ದರು. 


ಈ ಸಂಬಂಧವಾಗಿ ಒಂದು ವಿಚಿತ್ರ ಸಂಗತಿಯು ತಿಳಿಸಲ್ಪಟ್ಟಿದೆ. 
ಒ೦ದು ಸಂತೋಷಭೋಜನವು ನಡೆಯಿತು. ಅಂದು ಬಹಳ ಶಖೆಯಾದ 


ರಾಬಸ್ಪಿಯರನ ಶಿರಚ್ಛೇದನ 


ರಿಂದ ಎಲ್ಲರೂ ಅ೦ಗಿಗಳನ್ನು ಕಳಚಿ ಇಟ್ಟಿದ್ದರು. ಕಾರ್ನೆಟ್ ಎಂಬುವ 
ನಿಗೆ ಒಂದು ಕಾಗದದ ಚೂರು ಬೇಕಾದ್ದರಿಂದ ಅವನು ಅವರಿವರ ಜೇಬಿಗೆ 
ಕೈ ಹಾಕಿದನು. ಹಾಗೆಯೇ ರಾಬಸ್ಪಿಯರನ ಜೇಬಿಗೂ ಕೈಹಾಕಿದನು. 
ಒ೦ದು ಕಾಗದವು ಸಿಕ್ಕಿತು, ಅದರಲ್ಲಿ ನಲವತ್ತು ಜನಗಳ ಹೆಸರಿತ್ತು . 
ಆ ಪೈಕಿ ತನ್ನ ಹೆಸರೂ ಇದ್ದು ದನ್ನು ನೋಡಿದನು. ತನಗೇನೋ ವಿಪತ್ತು 
ಬಂದಿತೆಂದು ತಿಳಿದುಕೊಂಡು ಊಟವನ್ನೂ ಬಿಟ್ಟು ಓಡಿದನು ಮತ್ತು 
ಆ ಉಳಿದ ೩೯ ಜನಗಳಿಗೂ ಹೇಳಿದನು , ಅವರೆಲ್ಲರೂ ಉಪಾಯವಾಗಿ 
ರಾಬಸ್ಪಿಯರನನ್ನು ಕೊನೆಗಾಣಿಸಬೇಕೆಂದು ನಿಷ್ಕರ್ಷಿಸಿದರು . 


ರಾಬಸ್ಪಿಯರನು ಸುಮ್ಮನೆ ಕುಳಿತಿರಲಿಲ್ಲ. ಅವನೂ ತನ್ನ ವಿರೋಧಿ 
ಗಳಿಗೆ ಅವಕಾಶವಿರದಂತೆ ಹವಣಿಕೆಗಳನ್ನು ಮಾಡುತ್ತಿದ್ದನು. ಫ್ರಾನ್ಸಿಗೆ 
ಅಂತಶತ್ರುಗಳು ಹೆಚ್ಚಿರುವರೆಂದೂ , ಅವರನ್ನು ತಡವಿಲ್ಲದೆ ನಿಗ್ರಹಿಸಲು 
ಸಾಧನೆಗಳು ಬೇಕೆಂದೂ , ಆಪಾದಿತರಿಗೆ ಲಾಯರುಗಳನ್ನು ಕೊಡಕೂಡ 
ದೆಂದೂ , ಒಬ್ಬೊಬ್ಬರನ್ನಾಗಿ ವಿಚಾರಣೆಗೆ ಗುರಿಮಾಡದೆ ಗುಂಪುಗುಂಪಾಗಿ 
ಜನಗಳನ್ನು ಶಿಕ್ಷಿಸಬೇಕೆಂದೂ , ಪಬ್ಲಿಕ್ ಪ್ರಾಸಿಕ್ಯೂಟರನಿಗೆ ಸರ್ವಾಧಿಕಾರ 
ವಿರಬೇಕೆಂದೂ , ಇತಪರ ಪ್ರಜೆಗಳ ಯಾವ ಪ್ರತಿನಿಧಿಯನ್ನೇ ಆಗಲಿ , 
- ಆಪಾದನೆಗೆ ಗುರಿಮಾಡಬೇಕಾದರೆ, ಕಮಿಟಿಗಳು ಅಪ್ಪಣೆ ಮಾಡಿದರೆ 
ಸಾಕ೦ದೂ , ಆ ಪ್ರಶ್ನೆಯು ಕನ್ವೆಂಷನ್ನಿನ ಮುಂದೆ ಬರಬೇಕಾದ್ದಿಲ್ಲವೆಂದೂ 
ಮುಂತಾಗಿ ಒಂದು ಸೂಚನೆಯನ್ನು ರಾಬಸ್ಪಿಯರನು ಕನ್ವೆಂಷನ್ನಿನ 
ಮುಂದೆ ತಂದನು . 


- ಈ ಸೂಚನೆಯ ಅರ್ಥವು ರಾಬಸ್ಪಿಯರನ ವಿರೋಧಿಗಳಿಗೆ ಚೆನ್ನಾಗಿ 
ಗೊತ್ತಾಯಿತು. ಫೌಚ ಮುಂತಾದವರು ಈ ಸೂಚನೆಯು ತಮಗೋಸ್ಕರ 
ವಾಗಿಯೆ ತರಲ್ಪಟ್ಟಿದೆಯೆಂದು ನಿರ್ಧರ ಮಾಡಿಕೊಂಡರು. ಅದನ್ನು 
ತೀವ್ರವಾಗಿ ವಿರೋಧಿಸಬೇಕೆಂದು ರೂಯಂಪ್ ಎಂಬುವನನ್ನು ವಿರೋಧಿಸು 
ಹೇಳಿದರು. ಅವನು ಎದ್ದು ( ಈ ಕಾನೂನು ಪಾಸಾದರೆ ಸರ್ವರಿಗೂ 
ಅಪಾಯವಿದೆ. ಆದುದರಿಂದ ಈ ವಿಷಯವನ್ನು ಮುಂದಕ್ಕೆ ತಳ್ಳ ಬೇಕೆಂದು 


ರಾಬಸ್ಪಿಯರನ ಶಿರಚ್ಛೇದನ 

೧೫. ೩ . 
ಸೂಚಿಸಿದನು . ಇದಕ್ಕೆ ಕ ನೈ ೦ ಷ ೩ ನಲ್ಲಿ ಎಲ್ಲರ ಬೆಂಬಲವೂ 
ದೊರೆಯಿತು. 

ರಾಬಸ್ಪಿಯರನು ಪುನಃ ಎದ್ದು ಆ ಕಾನೂನು ಪಾಸಾಗಲೇ ಬೇಕೆಂದೂ , 
ಇಲ್ಲದಿದ್ದರೆ ದೇಶಕ್ಕೆ ಶಾಂತಿಯೇ ಇಲ್ಲವೆಂದೂ , ಬೇಕಾದರೆ ಆ ವಿಷಯವನ್ನು 
ಇನ್ನೂ ಸ್ವಲ್ಪ ಹೊತ್ತು ಚರ್ಚಿಸಬಹುದೆಂದೂ , ಆದರೆ ಏನೇ ಆಗಲಿ , ಆ 
ಕಾನೂನು ಪಾಸು ಮಾಡಲ್ಪಡಬೇಕೆಂದೂ ಒತ್ತಾಯಪಡಿಸಿದನು . ರಾಬಸ್ಪಿಯ 
ರನ ಆಕರ್ಷಣೀಯ ಶಕ್ತಿಯಿಂದ ಅರ್ಧಗಂಟೆಯೊಳಗಾಗಿ ಆ ಕಾನೂನು ಪಾಸಾ 
ಯಿತು ರಾಬಸ್ಪಿಯರನು ತನ್ನ ಹಟವು ಗೆದ್ದಿ ತೆಂದೂ , ಇನ್ನು ತನ್ನ ವಿರೋಧಿ 
ಗಳನ್ನುಮೂಲೋತ್ಪಾಟನ ಮಾಡಬಹುದೆಂದೂ ಮನಸ್ಸಿನಲ್ಲಿ ಮಾಡಿಕೊಂಡು 
ಹೊರಟುಹೋದನು. ಮರುದಿವಸ ಪುನಃ ಅದೇ ಕಾನೂನು ಚರ್ಚೆಗೆ ಬಂದು, 
ರ್ಕವೆಂಷನ್ನಿನ ಸದಸ್ಯರುಗಳಿಗೆ ಅದು ಅನ್ವಯಿಸಕೂಡದೆಂದು ಬೌರ್ಡ್ ಮತ್ತು 
ಮರ್ಲಿ ಎಂಬಿಬ್ಬ ಸದಸ್ಯರು ಒಂದು ಠರಾವನ್ನು ತಂದರು. ಅದರೆ ರಾಬ 
ಸ್ಪಿಯರನಿಗೆ ಬೇಕಾದುದ್ದೇ ಈ ಅಂಶ. ಆದುದರಿಂದ ಅವನು ರ್ಕನೆಂಷನ್ನಿಗೆ 
ಪುನಃ ಬಂದು ಆ ಠರಾವನ್ನು ನಿರಾಕರಿಸುವಂತೆ ಮಾಡಿದನು ಸರಿ! ಇನ್ನೇನು 
ಆಕಾನೂನುಪಾಸಾದ ರಾತ್ರಿಯಿಂದಲೇ ಭಯಂಕರವಾದ ದಬ್ಬಾಳಿಕೆಯು 
ಉಪಕ್ರಮವಾಯಿತು, ದಿನಕ್ಕೆ ೪೦,೫೦,೬೦ ಜನಗಳಂತೆ ಶೂಲಕ್ಕೇರಿಸಲ್ಪಡುತ್ತ 
ಬಂದರು ಕೊಲೆಯು ಪರಮಾವಧಿಯನ್ನು ಮುಟ್ಟಿತು. ರಾಬಸ್ಪಿಯರನ ಗೂಢ 
ಚಾರರು ಎಲ್ಲೆಲ್ಲಿಯೂ ಸುಳಿದಾಡಿ ಅವನಿಗೆ ಆಗದವರನ್ನು ಶೂಲಕ್ಕೇರಿಸುತ್ತಿ 
ದ್ದರು. ಯಾರಿಗೂ ಮಾತನಾಡುವುದಕ್ಕೆ ಕೂಡ ಹೆದರಿಕೆ, ರಾಬಸ್ಪಿಯರನ 
ಹೆಸರನ್ನು ಹೇಳುವುದಕ್ಕೆ ಕೂಡ ಭೀತಿ ರ್ಕನೆ್ರಷನ್ನಿಗೆ ಬರುವ ಮೆಂಬರು 
ಗಳು ತೀರ ಕಡಿಮೆಯಾದರು, ೭೫೦ ಇದ್ದು ದು ೧೧೭ ಕ್ಕೆ ಇಳಿಯಿತು, ಈಗ 
ನಡೆಯುತ್ತಿರುವ ಭಯಂಕರ ಕೃತ್ಯಗಳಿಗೆ ಕಾರಣವೇ ಇರಲಿಲ್ಲ. ಆದಾಗ್ಯೂ , 
ರಾಬಸ್ಪಿಯರನೂ , ಅವನ ಸ್ನೇಹಿತರೂ , ದೇಶದ ಹೆಸರಿನಲ್ಲಿಯೂ , ಸದ್ದು ಣದ 
ಹೆಸರಿನಲ್ಲಿಯೂ ಅತ್ಯಂತ ಕ್ರೂರಕೃತ್ಯಗಳನ್ನು ಎಸಗಿದರು. ಜನ ಸಮುದಾ 
ಯವು ಭಯದಿಂದ ಕಂಪಿಸಿತು. ರಾಬಸ್ಪಿಯರನ ಶತ್ರುಗಳು ಕಮಿಟಿಯಲ್ಲೇ 
ಒಡಕನ್ನು ಹುಟ್ಟಿಸಿ, ಅದನ್ನು ಮುರಿದು, ರಾಬಸ್ಪಿಯರನನ್ನು ನಿರ್ಮೂಲ 
ಮಾಡಬೇಕೆಂದು ನಿಶ್ಚಯಿಸಿದರು. 


೧೫೪ 


ರಾಬಸ್ಪಿಯರನ ಶಿರಚ್ಛೇದನ 


ರಾಬಸ್ಪಿಯರನ ಕಮಿಟಿಯಲ್ಲೇ ಒಡಕುಂಟಾಯಿತು. ಅದರ ಸದಸ್ಯ 
ರುಗಳು ಪರಸ್ಪರ ಜಗಳವಾಡ ಹತ್ತಿದರು. ಅದರ ಬಲವು ಕಡಿಮೆಯಾ 
ಯಿತು. ಹೊರಗಿನ ಹೊಡೆತಗಳಿಗೆಲ್ಲಾ ಅದು ಬಗ್ಗಲಾರಂಭಿಸಿತು. ಸಾರ್ವ 
ಜನಿಕ ಸುರಕ್ಷತೆಯ ಕಮಿಟಿಯು ರಾಬಸ್ಪಿಯರನನ್ನು ಪೂರ್ತಿಯಾಗಿ ದ್ವೇಷಿ 
ಸುತ್ತಿತ್ತು . ಅವನನ್ನು ನಿರ್ಮೂಲಮಾಡಬೇಕೆಂದು ಹವಣಿಸುತ್ತಿತ್ತು . ರಾಬ 
ಸ್ಪಿಯರನೂ ತನ್ನ ವಿರೋಧಿಗಳು ಯಾರು, ಅವರೇನೇನು ಸಂಚುಮಾಡುತ್ತಿ 
ದ್ದಾರೆ ಎಂಬುದನ್ನು ತಿಳಿದಿದ್ದನು. ಅದಕ್ಕಾಗಿ ಇವನು ತನ್ನ ಸಿದ್ದತೆಗಳ 
ನ್ನೆಲ್ಲಾ ಮಾಡಿಕೊಂಡಿದ್ದನು. ಇವನ ಸ್ನೇಹಿತರು ಕೂಡಾ ಇವನ ರಕ್ಷಣೆಗಾಗಿ 
ಯತ್ನಿ ಸುತ್ತಿದ್ದರು. ಆದರೆ ರಾಬಸ್ಪಿಯರನ ವಿರೋಧಿಗಳ ಪೈಕಿ ಫೌಚೆ ಎಂಬ 
ವನು ಬಹಳ ಯುಕ್ತಿಯಿಂದ ರಾಬಸ್ಪಿಯರನ ಅಧಃಪಾತಕ್ಕೆ ಬಲೆಯನ್ನು 
ಒಡ್ಡುವ ಯತ್ನವನ್ನು ಮಾಡುತ್ತಿದ್ದನು. ಈ ಮಧ್ಯೆ ರ್ಕವೆಂಷನ್ನಿನ ಮಧ್ಯ 
ನರ್ತಿ ಪಂಗಡವಾದ ಮಾರ್ಷ್ ಪಂಗಡದವರ ಬೆಂಬಲವನ್ನು ಪಡೆಯಲು 
ರಾಬಸ್ಪಿಯರನ ವಿರೋಧಿಗಳೂ , ಸ್ನೇಹಿತರೂ , ಬಲು ಸಾಹಸಪಡುತ್ತಿದ್ದರು. 
ರಾಬಸ್ಪಿಯರನು ಪುನಃ ಜಾಕರ್ಬಿಕ್ಲಬ್ಬಿಗೆ ಹೋಗಿ ಅಲ್ಲಿ ತನ್ನ ಪ್ರಾಬಲ್ಯವನ್ನು 
ಹೆಚ್ಚಿಸಲು ಯತ್ನಿಸಿದನು . ಜನಗಳನ್ನು ಶೂಲಕ್ಕೆ ಕಳುಹಿಸುವ ಭಯಂಕರ 
ಕೃತ್ಯವಂತೂ ಪ್ರತಿ ದಿನವೂ ಸಾಗುತ್ತಲೇ ಇತ್ತು . 


ಜುಲೈ ೨೭ನೇ ತಾ|| ದಿವಸ ರಾಬಸ್ಪಿಯರನು ರ್ಕವೆಂಷನ್ನಿನಲ್ಲಿ ಉದ್ರ 
ಕಪೂರಿತವಾದ ಒಂದು ಭಾಷಣವನ್ನು ಮಾಡಿ, ಕಮಿಟಿಗಳನ್ನೂ , ಅವುಗಳ 
ಸದಸ್ಯರನ್ನೂ , ( ಕ್ಯಾ೧ರ್ಡಿ, ಕಾರ್ನೋಟ, ನೇಡಿಯರ್ ಮುಂತಾದವರು ) 
ಖಂಡಿಸಿ, ಈಗಿನ ಕಮಿಟಿಗಳನ್ನು ವಜಾಮಾಡಿ ಹೊಸ ಕಮಿಟಿಗಳನ್ನು ನೇಮಿ 
ಸಬೇಕೆಂದೂ , ರ್ಕವೆಂಷನ್ನೆ ರಾಜ್ಯಾಡಳತದ ಭಾರವನ್ನು ವಹಿಸಬೇಕೆಂದೂ , 
ರ್ಕವೆಂಷನ್ನಿನಲ್ಲಿಯೇ ದೇಶದ್ರೋಹಿಗಳು ಅಡಗಿಕೊಂಡಿರುವರೆಂದೂ ಹೇಳಿ 
ದನು. ಈ ಭಾಷಣವು ವೇಡಿಯರ್‌ ಮುಂತಾದವರಿಗೆ ಬಹಳ ಕೊಪವ 
ನ್ನುಂಟುಮಾಡಿತ್ತು, ವೇಡಿಯರನು ವೇದಿಕೆಯಮೇಲೆ ನುಗ್ಗಿ ( ಒಬ್ಬನೇ 
ಒಬ್ಬನು ರ್ಕವೆಂಷನ್ನಿನ ಮನಶ್ಚಲನವನ್ನು ತಡೆದಿದ್ದಾನೆ. ರ್ಕವೆಂಷನ್ನಿನ 
ಮನಸ್ಸಿಗೆ ಪಾರ್ಶ್ವವಾಯು ಹಿಡಿಸಿದಂತೆ ಮಾಡಿದಾನೆ . ಆ ಮನುಷ್ಯನೇ 


ರಾಬಸ್ಪಿಯರನ ಶಿರಚ್ಛೇದನ 

೧೫೫ 
ರಾಬಸ್ಪಿಯರ್ ” ಎಂದು ಹೇಳಿದನು . ಕಾರ್ಥ ಎಂಬ ಸದಸ್ಯನು ರಾಬಸ್ಪಿಯ 
ರನ ಭಾಷಣವು ಅಚ್ಚು ಹಾಕಿಸಲ್ಪಡಬೇಕೆಂಬ ಸಲಹೆಯನ್ನು ತಂದನು . 
ಬಿಲಾಡ್ ಎಂಬುವನು ರಾಬಸ್ಪಿಯರನನ್ನು ಬಲವಾಗಿ ಖಂಡಿಸಿ ತಾನು ಅವನ 
ಅಪರಾಧಗಳಲ್ಲಿ ಶಾಖಾಲಾಗುವುದಿಲ್ಲವೆಂಬುದಾಗಿ ತಿಳಿಸಿದನು . ರ್ಕವೆಂಷ 
ನಿನ ವಾತಾವರಣವು ಬಹಳ ಪ್ರಕ್ಷುಬ್ಧ ವಾಯಿತು. ರ್ಕವೆಂಷನ್ನಿನ ಕೆಲವು 
ಸದಸ್ಯರು ದೇಶಕ್ಕೆ ವಿರೋಧವಾಗಿ ಪಿತೂರಿ ನಡೆಸುತ್ತಿದ್ದಾರೆಂದು ರಾಬಸ್ಪಿಯ 
ರನು ತನ್ನ ಭಾಷಣದಲ್ಲಿ ಹೇಳಿದ್ದನಷ್ಟೆ . ಆ ಹೆಸರುಗಳ್ಯಾವವು ? ಎಂದು ಸದ 
ಸ್ಯರುಗಳು ಕೇಳ ತೊಡಗಿದರು . ಅದರೆ ರಾಬಸ್ಪಿಯರನು ಹೆಸರುಗಳನ್ನು 
ಹೇಳಲಿಲ್ಲ. ಕಡೆಗೆ ರಾಬಸ್ಪಿಯರನ ಭಾಷಣವನ್ನು ಮುದ್ರಿಸಕೂಡದೆಂದು 
ರ್ಕವೆಂಷನ್ನಿನಲ್ಲಿ ಪಾಸಾಯಿತು, ಆ೦ತೂ , ರಾಬಸ್ಪಿಯರನಿಗೆ ರ್ಕವೆಂಷನ್ನಿನಲ್ಲಿ 
ಪರಾಭವವು ಚನ್ನಾಗಿ ಆಯಿತು 


ರಾಬಸ್ಪಿಯರನು ಅದೇರಾತ್ರಿ ಜಾಕೋರ್ಬಿಕ್ಲಬ್ಬಿಗೆಹೋಗಿಕೋಲೆಟ್ 
ಮತ್ತು ಬಿಲಾಡ್ ಎಂಬುವರ ಮೇಲೆ ತೀಕವಾದ ಖಂಡನೆಯನ್ನು ಮಾಡಿ 
ದನ್ನು ಅಲ್ಲಿ ಇವನಿಗೆ ಬಹಳ ಬೆಂಬಲವು ದೊರೆಯಿತು. ಇವನನ್ನು ಆ ಕ್ಲಬ್ಬಿನ 
ಸದಸ್ಯರು ಬಹಳವಾಗಿ ಶ್ಲಾಘಿಸಿದರು . ಅಲ್ಲಿಯೇ ಹಾಜರಿದ್ದ ಕೋಲೆಟ್ 
ಮತ್ತು ಬಿಲಾಡ್ ಎಂಬಿಬ್ಬರಿಗೆ ಬಹಳ ಭಯವಾಯಿತು. ಮಾರನೆಯ ದಿನ 
ರ್ಕವೆಂಷನ್ನಿನಲ್ಲಿ ರಾಬಸ್ಪಿಯರನಿಗೆ ಬಹಳ ಬೆಂಬಲವು ದೊರೆಯಬಹುದೆಂಬ 
ಕಳವಳವು ಇವರಿಗುಂಟಾಯಿತು. ಕೂಡಲೇ ಅವರೀರ್ವರೂ ಕಮಿಟಿಗಳಿಗೆ 
ಹೋಗಿ ಮುಂದೆ ಸಂಭವಿಸಬಹುದಾದ ವಿಪತ್ತನ್ನು ತಿಳಿಸಿದರು . ರಾಬಸ್ಪಿಯ 
ರನು ತನಗೆ ಜಾಕರ್ಬಿ ಕ್ಲಬ್ಬಿನಲ್ಲಿ ದೊರೆತ ಬೆಂಬಲಕ್ಕಾಗಿ ಬಹಳ ಸಂತುಷ್ಟ 
ನಾಗಿ ತೃಪ್ತಿಯಿಂದ ಆ ರಾತ್ರಿ ಸುಖವಾಗಿ ನಿದ್ರಿಸಿದನು, 

ಇತ್ತಲಾಗಿ ಕಮಿಟಿಯ ಸದಸ್ಯರುಗಳು ಮರುದಿನ ತಮಗೆ ಕನ್ನೆ೦ 
ಷನ್ನಿನಲ್ಲಿ ಒದಗಬಹುದಾದ ವಿರೋಧಕ್ಕೆ ಪ್ರತೀಕಾರಮಾಡಲು ಸರ್ವ 
ಪ್ರಯತ್ನಗಳನ್ನೂ ಮಾಡುತ್ತಿದ್ದರು. ರಾಬಸ್ಪಿಯರನ ಕಡೆಯವನಾದ 
ಸೇಂಟ್ಜಸ್ಟ್ ಎಂಬುವನು ಇವರುಗಳಿಗೆ ವಿರೋಧವಾಗಿ ಕನ್ವೆಂಷನ್ನಿನಲ್ಲಿ 
ಮಾಡಬೇಕೆಂದಿದ್ದ ಭಾಷಣವನ್ನು ರಾತ್ರಿಯೆಲ್ಲಾ ಸಿದ್ಧಗೊಳಿಸುತ್ತಿದ್ದನು. 


೧೫೬ 

- ರಾಬಸ್ಪಿಯರನ ಶಿರಚ್ಛೇದನ 
ಮರುದಿನ ರ್ಕನೆಂಷನ್ನಿನಲ್ಲಿ ಬಹಳ ಕೋಲಾಹಲವುಂಟಾಯಿತು. 
ಅದರ ಪಂಗಡಗಳಲ್ಲಿ ಯಾರಿಗೆ ಬೆಂಬಲ ಕೊಡಬೇಕೆಂಬ ಬಗ್ಗೆ ಹಿಂದಿನ 
ರಾತ್ರಿಯಿಂದ ಸಂಧಾನಗಳು ನಡೆಯುತ್ತಿದ್ದು ವು . ರಾಬಸ್ಪಿಯರನ ಕಡೆ 
ಯವರೂ ಅನೇಕರಿದ್ದರು, ರಾಬಸ್ಪಿಯರನು ಪರಾತ್ಪರ ವಸ್ತುವಿನ ಹಬ್ಬದ 
ದಿನ ಹಾಕಿದ್ದ ಉಡುಗೆಯನ್ನು ಹಾಕಿಕೊಂಡು ಠಿ ವಿ ೦ ದ ಸಭೆಗೆ 
ಬಂದನು, ಅವನ ಜತೆಯಲ್ಲಿಯೇ ಅವನ ಸ್ನೇಹಿತನಾದ ಸೇಂಟ್ ಜಸ್ಟನೂ 
ಬಂದನು . ಕ್ಯಾಲಮ್ ಎಂಬುವನು ಕನ್ವೆಂಷನ್ನಿನ ಅಧ್ಯಕ್ಷತೆಯನ್ನು 
ವಹಿಸಿದ್ದನು. ಇವನು ರಾಬಸ್ಪಿಯರನಿಗೆ ವಿರೋಧಪಕ್ಷದವನು. ಇವನು 
ಅಧ್ಯಕ್ಷಸ್ಥಾನದಲ್ಲಿದ್ದುದು ಇವನ ಕಡೆಯವರಿಗೆಲ್ಲಾ ಅನುಕೂಲವಾಯಿತು. 


ಸೇಂಟ್ ಜಸ್ಟನು ವೇದಿಕೆಯನ್ನೇರಿ ತಾನು ಹಿಂದಿನ ರಾತ್ರಿ ಬರೆದಿದ್ದ 
ಭಾಷಣದಲ್ಲಿ ಒಂದೆರಡು ವಾಕ್ಯಗಳನ್ನು ಓದುವಷ್ಟರೊಳಗಾಗಿ, ರಾಬಸಿ 
ಯರನ ವಿರೋಧಪಕ್ಷದವನಾದ ಬ್ಯಾಲಿರ್ಯ ಎಂಬುವನು ವೇದಿಕೆಯನ್ನೇರಿ 
ಸೇಂಟ್ಜಸ್ವನ ಭಾಷಣವನ್ನು ತಡೆದು, “ ಈಗ ಫರದೆಯನ್ನು ಕಿತ್ತು ಹಾಕ 
ಬೇಕು ” ಎಂದು ಹೇಳಿದನು ಕಿತ್ತು ಹಾಕಲೇಬೇಕು ' ಎಂದು ನೂರಾರು 
ಜನರು ಉತ್ತರವಿತ್ತರು. ಟ್ಯಾಲಿಯನ್ನನು ತನ್ನ ಭಾಷಣವನ್ನು ಮುಗಿ 
ಸುವ ಮುಂಚೆಯೆ ಬಿಲಾಡ್ ಎಂಬವನು ವೇದಿಕೆಗೆ ನುಗ್ಗಿ ಹಿಂದಿನರಾತ್ರಿ 
ಜಾಕೋರ್ಬಿ ಕ್ಲಬ್ಬಿನಲ್ಲಿ ರ್ಕನೆಂಷನ್ನಿಗೆ ವಿರೋಧವಾಗಿ ನಡೆಯುತ್ತಿದ 
ಪಿತೂರಿಯನ್ನು ಬಿಚ್ಚಿ ಹೇಳಿ, ಕನ್ವೆಂಷನ್ನು ಈ ಸಮಯದಲ್ಲಿ ದೌರ್ಬಲ್ಯ 
ವನ್ನು ಪ್ರದರ್ಶಿಸಿದರೆ, ಅದು ನಾಶವಾಗಲೇಬೇಕಾಗುವುದು ಎಂದು ಹೇಳಿ 
ದನು . ಈ ಭಾಷಣಕ್ಕೆ ಕನ್ನೆಂಷನ್ನಿನಲ್ಲಿ ಬಹಳ ಬೆಂಬಲವು ದೊರೆಯಿತು. 
ರಾಬಸ್ಪಿಯರನ ಕಡೆಯವರಾದ ಲೇಬಾಸ್ ಮುಂತಾದವರು ಭಾಷಣ 
ಮಾಡಲು ಪ್ರಯತ್ನಿಸಿದರು . ಆದರೆ ಅದು ಸಾಧ್ಯವಾಗಲಿಲ್ಲ. 


ಕಡೆಗೆ ರಾಬಸ್ಪಿಯರನೇ ವೇದಿಕೆಯ ಕಡೆಗೆ ನುಗ್ಗಿ ಭಾಷಣಮಾಡಲು 
ಯತ್ನಿಸಿದನು. (ಕೂರಿಯೇ ಕೂತುಕೋ ! ” ಎಂಬ ಕೂಗುಗಳು ಎಲ್ಲ 
ಕಡೆಯಿಂದಲೂ ಬಂದಿತು. ರಾಬಸ್ಪಿಯರನು ಚಕಿತನಾದನು, ಟ್ಯಾಲಿರ್ಯ 


ರಾಬಸ್ಪಿಯರನ ಶಿರಚ್ಛೇದನ 

೧೫೭ 
ಎಂಬವನು ರಾಬಸ್ಪಿಯರನನ್ನೂ , ಅವನ ಸ್ನೇಹಿತರನ್ನೂ ಖಂಡಿಸುತ್ತ 
ಹೋದನು. ಈ ಭಾಷಣದ ಪರಿಣಾಮವಾಗಿ, ರಾಬಸ್ಪಿಯರನ ಕಡೆಯವ 
ರಾದ ಬೌಲಾಂಗರ್ , ಹ್ಯಾನಿಯಮ್ ಮತ್ತು ಡೂಮಾಸ್ ಎಂಬವರ 
ದಸ್ತಗಿರಿಯಾಗಬೇಕೆಂದು ತೀರ್ಮಾನವಾಯಿತು. ರಾಬಸಿಯರನು ಮಾತ 
ನಾಡಲು ಪುನಃ ಎದ್ದನು. ಪುನಃ ಕೂತುಕೋ ' ಎಂಬ ಕೂಗುಗಳು 
ಜೋರಾದುವು. ರಾಬಸ್ಪಿಯರನ ವಿರೋಧಿಗಳು ಪರಂಪರೆಯಾಗಿ ಭಾಷಣ 
ಮಾಡತೊಡಗಿದರು , ರಾಬಸ್ಪಿಯರನು ಮೂರನೆಯ ಸಾರಿ ಎದ್ದು ಮಾತ 
ನಾಡಲು ಹೊರಟನು . ಲೌಡೆಟ್ ಎಂಬ ಒಬ್ಬ ಸದಸ್ಯನು ರಾಬಸ್ಪಿಯರನ 
ದಸ್ತಗಿರಿಯಾಗಬೇಕೆಂಬುದಾಗಿ ಕೂಗಿದನು ರಾಬಸ್ಪಿಯರನಿಗೆ ಬಹಳ 
ಕೋಪಬಂದಿತು. ಅವನು ಸಭೆಯ ಅಧ್ಯಕ್ಷನನ್ನು “ ಘಾತುಕಿಗಳ ಅಧ್ಯಕನೇ 
ನನಗೆ ಮಾತನಾಡಲು ಅವಕಾಶವನ್ನು ಕೊಡುವೆಯಾ ? ' ಎ೦ದು ಕೇಳಿ 
ದನು . ರ್ಕವೆಂಷನ್ನಿನ ಸದಸ್ಯರಿಗೆ ಕೋಪವು ಉಕ್ಕಿತು. ಅಧ್ಯಕ್ಷನನ್ನು 
ಅಪಮಾನದಿಂದ ಮಾತನಾಡಿಸಿದ್ದಕ್ಕಾಗಿ ರಾಬಸ್ಪಿಯರನ ದಸ್ತಗಿರಿಯಾಗ 
ಬೇಕೆಂದು ತೀರ್ಮಾನವಾಯಿತು. ಎಲ್ಲೆಲ್ಲೂ ಉದ್ರೇಕವೇ ಉದ್ರೇಕ! 
ಕಡೆಗೆ ಜೆಂಡಾರ್ಮಿಗಳು (ಪೋಲೀಸಿನವರು ) ಬಂದು ರಾಬಸ್ಪಿಯರ್ , 
ಅವನ ತಮ್ಮ , ಸೇಂಟ್ ಜಸ್ಟ್ , ಲೇಬಾಸ್ , ಕೌರ್ತ ಎಂಬ ಐದು ಜನ 
ಗಳನ್ನು ದಸ್ತಗಿರಿಮಾಡಿ ತೆಗೆದುಕೊಂಡು ಹೋದರು. 


ಆದರೆ ಇಷ್ಟರಲ್ಲಿಯೇ ಪರ್ಯವಸಾನವಾಗಲಿಲ್ಲ, ಏಕೆಂದರೆ ಪ್ಯಾರಿಸ್ 
ಮೇಯಿರನು ( ಮುನಿಸಿಪಲ್ ಅಧ್ಯಕ್ಷನು) ರಾಬಸ್ಪಿಯರನ ಕಡೆಯವನು . 
ಇವನು ರಾಬಸ್ಪಿಯರನನ್ನೂ , ಅವನ ಸ್ನೇಹಿತರನ್ನೂ ಪ್ಯಾರಿಸ್ಸಿನ ಯಾವ 
ಜೈಲುಗಳೂ ಸ್ವೀಕರಿಸಕೂಡದೆಂದು ಕಟ್ಟಪ್ಪಣೆಮಾಡಿದನು. ಅಷ್ಟೇ ಅಲ್ಲದೆ 
ರಾಬಸ್ಪಿಯರನ ರಕ್ಷಣೆಗಾಗಿ ರ್ಟೌಹಾಲಿನಲ್ಲಿ ಏರ್ಪಾಡನ್ನೂ ಮಾಡಿದ್ದನ್ನು 
ಆದರೆ, ರ್ಕವೆಂಷನ್ನಿನ ಅಪ್ಪಣೆಯಂತೆ ಹ್ಯಾರಿಯಟ್ , ಸೇರ್ಯ ಮತ್ತು 
ಡಮಾಸ್ ಇವರುಗಳೂ ದಸ್ತಗಿರಿ ಮಾಡಲ್ಪಟ್ಟರು. ಇವರೆಲ್ಲರೂ ರಾಬ 
ಸ್ಪಿಯರನ ಕಡೆಯವರು . ಆದರೆ ದಸ್ತಗಿರಿಯಾದವರನ್ನು ಮೇಯರನ 
ಅಪ್ರಣೆಯಪ್ರಕಾರ ಯಾವ ಜೈಲರುಗಳೂ ಸ್ವೀಕರಿಸಲಿಲ್ಲ. ಕಡೆಗೆ ಮೇಯ 
ರನು ಏರ್ಪಡಿಸಿದ್ದಂತೆ ಅವರೆಲ್ಲರು ರ್ಟೌಹಾಲಿಗೆ ಕರೆತರಲ್ಪಟ್ಟರು. ಇಲ್ಲಿ 


೧೫೮ 

ರಾಬಸ್ಪಿಯರನ ಶಿರಚ್ಛೇದನ 
ಹೊಸಸರ್ಕಾರವು ಏರ್ಪಡಿಸಲ್ಪಟ್ಟು , ಗುಂಡಿನ ಬಲದಿಂದ ಅದನ್ನು ರ್ಕವೆಂಷ 
೩ ನಮೇಲೆ ಒತ್ತಬೇಕೆಂದು ಪಿತೂರಿಯು ನಡೆಯಿತು. ಪ್ಯಾನಿಯಟನು 
ಬಿಡುಗಡೆ ಮಾಡಲ್ಪಟ್ಟು ಅವನಿಗೆ ಸೈನ್ಯಸಹಾಯವು ಒದಗಿಸಲ್ಪಟ್ಟಿತು. 
ಅವನನ್ನು ಮೇಯರನು ರ್ಕವೆಂಷನ್ನಿನ ಮೇಲೆ ದಂಡೆತ್ತಿ ಹೋಗಬೇಕೆಂದು 
ಹೇಳಿದನು . ಆದರೆ ಹ್ಯಾನಿಯಟನಿಗೆ ಉತ್ಸಾಹ ಬರಲಿಲ್ಲ. ಅವನು 
ಆ ಕಾರ್ಯವನ್ನು ಮಾಡಲಿಲ್ಲ . ತಾತ್ಕಾಲಿಕವಾಗಿ ರ್ಕವೆಂಷನ್ನು ಉಳಿದು 
ಕೊಂಡಿತು . 


ಕಮಿಟಿಗಳೂ , ರ್ಕವೆಂಷನ್ನ ನ್ಯೂ ರಾಬಸ್ಪಿಯರನನ್ನೂ ಅವನ ಸಹ , 
ದ್ಯೋಗಿಗಳನ್ನು ನಿರ್ಮೂಲಮಾಡಲು ಸರ್ವ ಪ್ರಯತ್ನವನ್ನು ಮಾಡಹತ್ತಿ 
ದವು. ಹ್ಯಾನಿಯಿಟ್ ಮುಂತಾದವರನ್ನು ಕಾನೂನಿನ ರಕ್ಷಣೆಗೆ ಬಾಹಿರ 
ರೆಂಬುದಾಗಿ ಘೋಷಣೆ ಮಾಡಿತು. ಮತ್ತು ಬ್ಯಾರೆಸ್‌ ಎಂಬವನ ಕೈಕೆಳಗೆ 
ಸ್ವಲ್ಪ ಸೈನ್ಯವನ್ನು ಕೊಟ್ಟು ಹೊಟೇಲ್ ಡಿವಿಲ್ಲಾ ( ರ್ಟ್‌ ಹಾಲಿಗೆ) ಕ್ಕೆ ಹೋಗಿ 
ರ್ಕವೆಂಷನ್ನಿನ ವಿರೋಧಿಗಳನ್ನು ದಸ್ತಗಿರಿಮಾಡಬೇಕೆಂದು ಅಪ್ಪಣೆಯು, 
ಮಾಡಲ್ಪಟ್ಟಿತು. ಹ್ಯಾದ್ರಿಯಟನು ಸರಿಯಾದ ಕಾರ್ಯ ಕ್ರಮಗಳನ್ನು 
ಕೈಕೊಳ್ಳದೇ ಇದ್ದು ದರಿಂದ, ರಾಬಸ್ಪಿಯರನ ಕಡೆಯವರಿಗೆ ಏನೂ ಸಹಾಯ 
ವಾಗಲಿಲ್ಲ. ರ್ಬೌ ಹಾಲಿನಲ್ಲಿ ಮೇಯರನು ಪ್ಯಾರಿಸ್ಸಿನ ಜನಗಳಿಗೆ ರ್ಕನೆಂಷ 
೩ಗೆ ವಿರೋಧವಾಗಿ ದೊಂಬಿ ಏಳಬೇಕೆಂದು ಒಂದು ಆಸ್ತಿ ಹಾರನ್ನು ಕಳುಹಿ 
ಸಿದನು. ರ್ಕವೆಂಷನ್ನಿನ ಕಡೆಯ ಸೈನ್ಯದೊಡನೆ ಬಂದಿದ್ದ ಬ್ಯಾರಸನು 
ರ್fಹಾಲಿನಲ್ಲಿ ನೆರೆದಿದ್ದವರಿಗೆ ಕಾನೂನಿನ ರಕ್ಷಣೆಯು ಇಲ್ಲವೆಂದು ಸಾರಿ 
ದನು, ಹೊರಗೆ ಜನಗಳು ಚಲ್ಲಾಪಿಲ್ಲಿಯಾಗಿ ಓಡ್ಯಾಡುತ್ತಿದ್ದರು. ಅರ್ಧ 
ರಾತ್ರಿಯ ಹೊತ್ತಿಗೆ ವಿಪರೀತ ಮಳೆಯು ಬಂದಿತ್ತು, ಬೀದಿಯಲ್ಲಿ ರ್ಟೌ 
ಹಾಲಿನ ಹತ್ತಿರ ನೆರೆದಿದ್ದ ಜನಗಳೆಲ್ಲರೂ ತಮ್ಮ ತಮ್ಮ ಮನೆಗಳಿಗೆ 
ಹೋದರು. ಹ್ಯಾಸಿಯಮ್ನ ಬಂದೂಕದವರು ಕೂಡ ಹಾಗೆಯೇ ಮಾಡಿ 
ದರು. 

ರಾಬಸ್ಪಿಯರನು ತನ್ನ ಸಹೋದ್ಯೋಗಿಗಳೊಡನೆ ಚೌಹಾಲಿನಲ್ಲಿದ್ದನು. 
ಪ್ಯಾರಿಸ್ಸಿನ ಜನಗಳನ್ನು ( ದಂಗೆ ಏಳಿ ” ಎಂಬ ಇಸ್ತಿ ಹಾರಿನ ಕಾಗದಕ್ಕೆ ರುಜು; 


ರಾಬಸ್ಪಿಯರನ ಶಿರಚ್ಛೇದನ 

೧೫೯ 
ಹಾಕುವದರಲ್ಲಿದ್ದನು. ತನ್ನ ಹೆಸರಿನ ಎರಡು ಅಕ್ಷರಗಳನ್ನು ಬರೆದಿದ್ದನು. 
ಅಷ್ಟರಲ್ಲೇ ರ್ಕವೆಂಷನ್ನಿನ ಪೋಲೀಸಿನವರು ರ್ಟೌಹಾಲನ್ನು ಮುತ್ತಿದರು, 
ಆ ಪೈಕಿ ಮೇಡಾ ಎಂಬವನು ಗುಂಡು ಹಾರಿಸಿದನು . ಆ ಗುಂಡು ರಾಬಸ್ಸಿ 
ಯರನ ಕಪೋಲಕ್ಕೆ ತಾಕಿ ದವಡೆಯನ್ನು ಚೂರು ಚೂರು ಮಾಡಿತು . 
ಅವನು ಹಾಗೆಯೇ ತಾನು ರುಜು ಮಾಡುತ್ತಿದ್ದ ಕಾಗದದಮೇಲೆ ಮುಖ 
ಕೆಳಗಾಗಿ ಬಿದ್ದನು. ಆ ಕಾಗದವು ಇನ್ನೂ ಇಡಲ್ಪಟ್ಟಿದೆ. ಅದರ ಮೇಲಿನ 
ರಕ್ತದ ಕಲೆಗಳು ಇನ್ನೂ ಕಾಣುತ್ತವೆ. ರಾಬಸ್ಪಿಯರನೂ , ಅವನ ಕಡೆಯ 
ವರೂ , ಅಸೆಂಬ್ಲಿಗೆ ಒಯ್ಯಲ್ಪಟ್ಟರು. 

ರಾಬಸ್ಪಿಯರನ ಅವಸ್ಥೆಯನ್ನು ನೋಡುವುದಕ್ಕಾಗದು ! ಮೈಯೆಲ್ಲಾ 
ರಕ್ತ , ಅವನನ್ನು ಅಸೆಂಬ್ಲಿ ಯು ತನ್ನ ಸಭಾಭವನದಲ್ಲಿರಿಸಲು ಒಪ್ಪಲಿಲ್ಲ. 
ಒ೦ದು ಕಮಿಟಿಯ ಕೊಠಡಿಯಲ್ಲಿ ಒಂದು ಮೇಜಿನ ಮೇಲೆ ಅವನನ್ನು ಒಗೆ 
ದರು, ಅವನಿಗೆ ತಲೆದಿಂಬಿಗಾಗಿ ಗುಂಡು ಮದ್ದುಗಳ ಒಂದು ಪೆಟ್ಟಿಗೆಯು 
ಅವನ ತಲೆದಸಿಯಲ್ಲಿ ಇಡಲ್ಪಟ್ಟಿತು. ಅವನನ್ನು ನೋಡುವುದಕ್ಕೆ ಬಹಳ 
ಅಸಹ್ಯವಾಗುತ್ತಿತ್ತು . ಕಾಲಿಗೆಜೊಡಿಲ್ಲ. ರಕ್ತದ ಕಲೆಯಿಂದ ಮಯವಾ 
ಗಿದ್ದ ಅವನ ಕವಚವು ಅವನ ಮೈಮೇಲೆ ಜೋಲಾಡುತ್ತಿತ್ತು . ಅವನ 
ಅ೦ಗಿಯೆಲ್ಲಾ ಕೊಳೆಯಾಗಿತ್ತು . ಅವನ ಕಾಲುಚೀಲಗಳು ಹೊಲಸಾಗಿ 
ಆವನ ಕಾಲುಗಳಿಂದ ಬೀಳುತ್ತಿದ್ದವು. ಅವನ ಕೆನ್ನೆಯಿಂದ ರಕ್ತವು ಸುರಿ 
ಯುತ್ತಿತ್ತು . ರಕ್ತವನ್ನು ತಡೆಯುವದಕ್ಕಾಗಿ, ಹತ್ತಿರ ಬಿದ್ದಿದ್ದ ಕೆಲವು ಕಾಗ 
ದಗಳನ್ನು ತೆಗೆದುಕೊಂಡು ಅ೦ಟಿಸುತ್ತಿದ್ದನು. ಅವನ ವಿರೋಧಿಗಳು ಕೆಲ 
ವರು ಅವನನ್ನು ಗೇಲಿಮಾಡಿದರು. ಅವನು ಯಾವುದಕ್ಕೂ ಉತ್ತರ ಹೇಳೆ" 
ಲಿಲ್ಲ. ಅವನ ಗಾಯಕ್ಕೆ ಬಟ್ಟೆ ಮೊದಲಾದ್ದನ್ನು ಕಟ್ಟಿದ ಮೇಲೆ, ಅವನನ್ನೂ 
ಅವನ ಸಹೋದ್ಯೋಗಿಗಳನ್ನು ಕಾರಾಗೃಹಕ್ಕೆ ಒಯ್ದರು. ಇವರಿಗೆ ಕಾನೂನಿನ 
ರಕ್ಷಣೆಯು ಇಲ್ಲವೆಂದು ಸಾರಲ್ಪಟ್ಟಿದ್ದರಿಂದ ಇವರ ವಿಚಾರಣೆಯೇನೂ 
ನಡೆಯಲಿಲ್ಲ. ಅವರೆಲ್ಲರನ್ನೂ ಮರುದಿನವೇ ಶೂಲಕ್ಕೇರಿಸಬೇಕೆಂದು ಅಪ್ಪ 
ಣೆಯು ಮಾಡಲ್ಪಟ್ಟಿತು. 

ಮರುದಿನ ಸಾಯಂಕಾಲ ನಾಲ್ಕು ಗಂಟೆಯ ಹೊತ್ತಿಗೆ ರಾಬಸ್ಪಿಯರ್ 
ಮುಂತಾದ ೨೨ ಜನರು ಶೂಲವೇದಿಕೆಗೆ ನಾಲ್ಕು ಗಾಡಿಗಳಲ್ಲಿ ಒಯಲ್ಪಟ್ಟರು 


೧೬೦ 


ರಾಬಸ್ಪಿಯರನ ಶಿರಚ್ಛೇದನ 
ರಾಬಸ್ಪಿಯರನ ಮನೆಯ ಮುಂದೆ ಗಾಡಿಯು ಸ್ವಲ್ಪ ನಿಂತಿತು. ಒಬ್ಬ ಹುಡು 
ಗನು ಒಂದು ಕಟುಕರ ಅಂಗಡಿಯಿಂದ ಸ್ವಲ್ಪ ರಕ್ತವನ್ನು ತಂದು ಆ ಮನೆಯ 
ಬಾಗಿಲಿಗೆ ಚೆಲ್ಲಿದನು , ಗಾಡಿಯಲ್ಲಿ ಬಿದ್ದಿದ್ದ ರಾಬಸ್ಪಿಯರನು ಕಣ್ಣು ತೆರೆದು 
ನೋಡಿದನು . ಅವನ ಶರೀರವು ಕಂಪಿಸಿತು. ಜನಗಳು ಸಂತೋಷ ಭರ 
ದಿಂದ ಕೂರಿಯು ತೊಲಗಿದನು ” ಎಂದು ಕೇಕೆಹಾಕುತ್ತಿದ್ದರು. ಗಾಡಿ 
ಗಳು ಶೂಲಸ್ಥಾನವನ್ನು ಏಳು ಗಂಟೆಯ ಹೊತ್ತಿಗೆ ಮುಟ್ಟಿದನು. ಒಟ್ಟು 
ಶೂಲಕ್ಕೇರಿಸಲ್ಪಡಬೇಕಾಗಿದ್ದವರು ೨೨ ಮಂದಿ, ಈ ಪೈಕಿ ರಾಬಸ್ಪಿಯರ 
. ನಿಗೆ ಇಪ್ಪತ್ತನೆಯ ಸರದಿಯು ಬಂದಿತು , ಅವನನ್ನು ಶೂಲಕ್ಕೇರಿಸಿದಾಗ 
ಶಿರಚ್ಛೇದಕನು ರಾಬಸ್ಪಿಯರನ ಕೆನ್ನೆಗೆ ಗಾಯಕ್ಕಾಗಿ ಕಟ್ಟಿದ್ದ ಬಟ್ಟೆಯನ್ನು 
ಜೋರಾಗಿ ಕಿತ್ತು ಹಾಕಿದನು ರಾಬಸ್ಪಿಯರನು ನೋವನ್ನು ಸಹಿಸಲಾರದೆ 
ಗಾಯಹೊಂದಿದ ಹುಲಿಯಂತೆ ಚಿಟ್ಟೆಂದು ಚೀರಿದನು. ಈ ಕೂಗು ಎಲ್ಲಿ 
ರಿಗೂ ಕೇಳಿಸಿತು ಅದೇ ಅವನ ಕಡೆಯ ಸದ್ದು , ಈ ಪೈಕಿ ಸೇಂಟ್ ಜಸ್ಟ್ 
ಎ೦ಬವನು ಮಾತ್ರ ಬಹಳ ಧೈರ್ಯವಾಗಿ ಮರಣವನ್ನು ಎದುರುಗೊಂಡನು . 

- ಈ ರೀತಿಯಾಗಿಕೂರಿಯಾದ ರಾಬಸ್ಪಿಯರನ ಅವತಾರವು ಪೂರ್ತಿ 
ಯಾಯಿತು. ಪ್ಯಾರಿಸ್ಸಿನಲ್ಲೆಲ್ಲಾ ಕೂರಿಯು ತೊಲಗಿದನಲ್ಲಾ ಎಂಬ 
ಆನಂದವೇ ಆನಂದ, ಫ್ರಾನ್ಸಿನ ಮಹಾಕ್ರಾಂತಿಯ ಕೊನೆಯ ಹಂತದ 
ಈ ಘಟನೆಯು ನಡೆದುದು ೧೭೯೪ನೇ ಜುಲೈ ೨೮ರಲ್ಲಿ. ಇಲ್ಲಿಂದ ಮುಂದೆ 
ಕ್ರಾ೦ತಿಯು ಸೌಮ್ಯ ದಾರಿಯನ್ನು ಹಿಡಿಯಿತು. ಕ್ರೌರ್ಯದ ದಾರಿಯನ್ನು 
ಬಿಟ್ಟಿತ್ತು. ರಾಬಸ್ಪಿಯರನ ವಿರೋಧಿಗಳಾದ ಬಿಲ್ದಾ ಈ ಮುಂತಾದವರು 
ತಮ್ಮ ಪ್ರಾಣಗಳನ್ನು ಉಳಿಸಿಕೊಳ್ಳಲು ರಾಬಸ್ಪಿಯರನನ್ನು ಕೊನೆಗಾಣಿಸಿ 
ದಾಗ್ಯೂ , ಫ್ರಾನ್ಸಿಗೇನೋ ಇದರಿಂದ ಮಹಾ ಉಪಕಾರವಾಯಿತು. ಫಸ್ಸಿನ 
ಜನಗಳು ಸಮಾಧಾನದಿಂದ ಉಸಿರನ್ನು ಬಿಡಲು ಅವಕಾಶವಾಯಿತು. 


XXXIV . 
ಕ್ರಾಂತಿಯ ಮುಕ್ತಾಯ . 
ರಾಬಸ್ಪಿಯರನ ಮರಣದ ಅನಂತರ ಕ್ರಾಂತಿಯ ಗತಿಯು ಮಂದ 
ವಾಯಿತು. ಕ್ರೌರ್ಯವು ಕೊನೆಯನ್ನು ಮುಟ್ಟಿತು. ಜನಗಳಿಗೆ ಶಾಂತಿ 
ಯಿಂದ ತಮ್ಮ ಸ್ಥಿತಿಯನ್ನು ಆಲೋಚಿಸಲು ಅವಕಾಶವು ದೊರೆಯಿತು. 
ಫ್ರಾನ್ಸಿನ ಸೈನ್ಯಗಳೇನೋ ಹೊರಗೆ ದಿಗ್ವಿಜಯವನ್ನು ಸಂಪಾದಿಸುತ್ತಿದ್ದರೂ , 
ದೇಶದ ಒಳಗೆ ಇದ್ದ ಬೀಭತ್ಸ ಸ್ಥಿತಿಯು ಜನಗಳಿಗೆ ನೆಮ್ಮದಿಯನ್ನುಂಟು 
ಮಾಡಿರಲಿಲ್ಲ . ಜನಗಳಿಗೆ ತಿನ್ನುವದಕ್ಕೆ ಹೊಟ್ಟೆಗಿಲ್ಲ. ಈ ಮಧ್ಯೆ , ಭಯಂಕರ 
ವಾದ ದಬ್ಬಾಳಿಕೆ ಬೇರೆ. ಈ ಪರಿಸ್ಥಿತಿಯಲ್ಲಿ ರಾಬಸ್ಪಿಯರನು ನಾಶವಾದುದು 
ಜನಗಳಿಗೆ ಎಷ್ಟೋ ಸಮಾಧಾನವನ್ನುಂಟುಮಾಡಿತು. ನೆಲೆಯಾದ ಸರ್ಕಾರದ 
ವ್ಯವಸ್ಥೆಯು ಬೇಕೆಂದು ಜನಗಳು ಹಂಬಲಿಸತೊಡಗಿದರು. ಆದುದರಿಂದ 
ಯಾವ ರೀತಿಯಾದ ಸರಕಾರವಾಗಲೀ , ಸೌಮ್ಯವಾಗಿ ಆಡಳಿತವನ್ನು ನಡೆಸಿ, 
ಜನಗಳಿಗೆ ಹೊಟ್ಟೆಬಟ್ಟೆಗಳಿಗೆ ಅನುಕೂಲವನ್ನುಂಟುಮಾಡಿದರೆ ಸಾಕೆಂಬುದು 
ಅವರ ಅಭಿಪ್ರಾಯವಾಗಿತ್ತು . ಬರೀ ತತ್ವಗಳೂ , ಸಿದ್ದಾಂತಗಳೂ , ಅವರಿಗೆ 
ಬೇಕಾಗಿರಲಿಲ್ಲ. ರ್ಕವೆಂಷನ್ನಿನಲ್ಲಿದ್ದ ಮಾರ್ಷ್ ಎಂಬ ಸೌಮ್ಯ ಪಂಗಡದವರಿಗೆ 
ವಿಶೇಷವಾದ ಬೆಂಬಲವು ದೊರೆಯಿತು. ಅವರು ಕ್ರಮಕ್ರಮವಾಗಿ ಶಾಂತಿ 
ಸ್ಥಾಪನೆಯನ್ನು ಮಾಡುತ್ತ ಬಂದರು ದೇಶಭ್ರಷ್ಟರಾಗಿದ್ದವರೆಲ್ಲರನ್ನೂ , ದೇಶ 
ದೊಳಕ್ಕೆ ಬರಮಾಡಿಕೊಂಡರು, ಕ್ರೂರವಾದ ಕಾನೂನುಗಳನ್ನೆಲ್ಲಾ ಕಿತ್ತು 
ಹಾಕಿದರು. ವ್ಯಾಪಾರ ಮತ್ತು ಕೈಗಾರಿಕೆಗಳಿಗೆ ಸೌಲಭ್ಯಗಳನ್ನು ಕಲ್ಪಿಸಿ 
ದರು. ಹಿಂದೆ ರಾಜನಿಗೆ ವಿರೋಧವಾಗಿ ಪ್ರವರ್ತಿಸಿ ಕ್ರೂರವಾದ ದಬ್ಬಾಳಿಕೆ 
ಯನ್ನು ನಡೆಸಿದ ಜಾಕೊರ್ಬಿ ಪಂಗಡದವರನ್ನೆಲ್ಲಾ ಕ್ರಮಕ್ರಮವಾಗಿ 
ನಿಗ್ರಹಿಸುತ್ತ ಬಂದರು . ರಾಜನ ಶಿರಚ್ಛೇದನವನ್ನು ಮಾಡಕೂಡದೆಂದು 
ವೋಟುಮಾಡಿದ್ದ ಗಿರಾಂಡಿನ್ ಪಂಗಡದವರಿಗೆ ಆಶ್ರಯವಿತ್ತರು, ಕ್ರಮಕ್ರಮ 
ವಾಗಿ ಶಾಂತಿ ಮತ್ತು ವ್ಯವಸ್ಥೆಯ ಕಾರ್ಯಗಳನ್ನು ಕೈಕೊಂಡರು. 


೧೬೨ 

ಕ್ರಾಂತಿಯ ಮುಕ್ತಾಯ 
ಇಷ್ಟೇ ಅಲ್ಲದೆ, ೧೬ನೆಯ ಲೂಯಿಯ ತಮ್ಮನಾದ ೧೮ ನೆಯ 
ಲೂಯಿಯು ಇಂಗ್ಲೆಂಡಿನಲ್ಲಿರುವಂಥ ನಿಯಮಿತ ರಾಜ್ಯಪದ್ಧತಿಗೆ ಒಪ್ಪಿದ್ದರೆ, 
ಅವನಿಗೆ ರಾಜ್ಯವನ್ನು ಒಪ್ಪಿಸಲುಕೂಡ ಫ್ರಾನ್ಸಿನ ಜನಗಳು ತಯಾರಾಗಿ 
ದ್ದರು ಆದರೆ, ಲೂಯಿಯು ಈ ಸಲಹೆಗೆ ಒಪ್ಪಲಿಲ್ಲ. ಅವನು ನಿರಂಕುಶ 
ಪ್ರಭುತ್ವವನ್ನೇ ಕೇಳಿದನು. ಅವನಿಗೆ ಸಹಾಯಮಾಡುವದಕ್ಕಾಗಿ ದಂಗೆಯು 
ಎದ್ದಿ ತು , ಆ ದಂಗೆಯು ನಿಗ್ರಹಿಸಲ್ಪಟ್ಟಿತು 
ಈ ರ್ಕನೆಂಷನ್ನು ೧೭೯೫ ರಲ್ಲಿ ಒಂದು ಹೊಸ ರಾಜ್ಯಾಂಗರಚನೆಯನ್ನು 
ನಿರ್ಮಿಸಿ, ಚುನಾವಣೆಯನ್ನು ನಡೆಸಿತ್ತು. ಸೌಮ್ಯಪಂಗಡದವರೆ ಚುನಾ 
ವಣೆಯಲ್ಲಿ ಬಹುಸಂಖ್ಯೆಯಲ್ಲಿ ಜಯಶೀಲರಾದರು, ರಾಜ್ಯಾಡಳತವು ೫ ಜನ 
ಗಳ ಒಂದು ಸಮಿತಿ ( ಡೈರೆಕ್ಟರಿ) ಗೆ ಒಪ್ಪಿಸಲ್ಪಟ್ಟಿತು. ಈ ಡೈರೆಕ್ಟರಿಯ ಕಾಲ 
ದಲ್ಲಿ ಫ್ರಾನ್ನು ತಹಬಂದಿಯಸ್ಥಿತಿಗೆ ಬಂದಿತ್ತು, ಆದರೆ , ಹೊರಗೆ ದಿಗ್ವಿಜಯ 
ಗಳ ಮೇಲೆ ದಿಗ್ವಿಜಯವನ್ನು ಸಂಪಾದಿಸಿದ ಸೈನ್ಯವನ್ನು ತಹಬಂದಿಗೆ ತರಲು 
ಮಹಾಸಮರ್ಥನಾದ ಪುರುಷನು ಬೇಕಾಗಿತ್ತು , ಫ್ರಾನ್ಸಿನ ಸುಯೋಗದಿಂದ 
ನೆಪೋಲಿರ್ಯ ಬೋನೋಪಾರ್ಟನು ದೊರೆತನು , ಅವನು ಕ್ರಮಕ್ರಮವಾಗಿ , 
ಫ್ರಾನ್ಸಿನ ಸೈನ್ಯವನ್ನು ಒಳ್ಳೆ ಮಜಬೂತಾದ ಸ್ಥಿತಿಗೆತಂದು, ಯೂರೋಪ 
ನೈಲ್ಲಾ ಜಯಿಸಿದನು, ಫಾನ್ಸಿನ ಕೀರ್ತಿಯನ್ನು ಬಹಳ ಉನ್ನತಸ್ಥಿತಿಗೆ 
ಒಯ್ದ ನು , ಫ್ರಾನ್ಸ್ ೧೭೯೯ ರಿಂದ ೧೮೧೫ ರವರೆಗೆ ನಪೊಲಿರ್ಯ ಮಹಾ 
ಪುರುಷನ ಕೈಗೊಂಬೆಯಾಗಿತ್ತು . ನೆಪೋಲಿಯನ್ನನ ಮಹಾಕಾರ್ಯಗಳನ್ನು 
ವಿವರಿಸುವುದಕ್ಕೆ ಒಂದು ಸ್ವತಂತ್ರಗ್ರಂಥವು ಬೇಕಾಗುತ್ತದೆ. ಆದುದರಿಂದ 
ಆ ಕಾರ್ಯವನ್ನು ಈ ಪುಸ್ತಕದಲ್ಲಿ ಮಾಡಲಾಗುವುದಿಲ್ಲ, ನೆಪೋಲಿಯನ್ನನ 
ವಿಜಯಕ್ಕೆ ಕಾರಣಗಳೇನು ಅವನ ಅಧಃಪಾತವು ಹೇಗೆ ಸಂಭವಿಸಿತು ಎಂಬುವು 
ತಿಳಿದುಕೊಳ್ಳಬೇಕಾದ ವಿಷಯಗಳು. 


ಅಂತೂ ೧೭೮೯ ರಲ್ಲಿ ಫ್ರಾನ್ಸಿನಲ್ಲಿ ಆರಂಭವಾದ ಮಹಾಕ್ರಾಂತಿಯ 
ರಾಬಸ್ಪಿಯರನ ಮರಣದವರೆಗೂ ಒಂದು ಸ್ಥಿತಿಯಲ್ಲಿತ್ತು . ಅನಂತರ ಆ 
ದೇಶದ ಇತಿಹಾಸವೇ ಬೇರೆ ಕಡೆಗೆ ತಿರುಗಿತು. ಫ್ರಾನ್ಸ್ , ನೆಪೋಲಿಯನ್ನನ 
ಸಾಮರ್ಥಕ್ಕೆ ಬೆರಗಾಗಿ ತನ್ನ ಸ್ಥಿತಿಯನ್ನು ಕೆಲವು ಕಾಲ ಮರೆಯಿತು. 


ಕ್ರಾ೦ತಿಯ ಮುಕ್ತಾಯ 
ಆದಾಗ್ಯೂ , ಪುನಃ ಕ್ರಾಂತಿಗಳು ನಡೆದವು. ನೆಪೋಲಿಯನ್ನನ ಅನಂತರ 
೧೮೧೫ ರಲ್ಲಿ ೧೮ ನೆಯ ಲೂಯಿಯು ಫ್ರಾನ್ಸಿನ ಸಿಂಹಾಸನವನ್ನೇರಿ ೧೮೨೪ರ 
ವರಿಗೆ ರಾಜ್ಯವಾಳಿದನು. ಇವನ ಅನಂತರ ೧೦ ನೇ ಚಾರ್ಲ್ಸ್ ಎಂಬುವನು 
ಸಿಂಹಾಸನವನ್ನೇರಿದನು, ೧೮೩೦ ರಲ್ಲಿ ಪ್ಯಾರಿಸ್ಸು ಅವನ ಮೇಲೆ ದಂಗೆ 
ಯೆದ್ದು ಡ್ಯೂಕ್ ಆಫ್ ಆರ್ಲಿಯನ್ನನ ಮಗನಾದ ಲೂಯಿ ಫಿಲಿಪ್ ಎಂಬವ 
ನನ್ನು ಪಟ್ಟಕ್ಕೆ ತಂದಿತು. ಇವನು ೧೮೩೦ ರಿಂದ ೧೮೪೮ರ ವರಿಗೆ ಸಾಂಕುಶ 
ಪ್ರಭುವಂತೆ ರಾಜ್ಯವಾಳಿದನು, ೧೮೪೮ ರಲ್ಲಿ ಇನ್ನೊಂದು ಕ್ರಾಂತಿಯಾ 
ಯಿತು, ದೊಡ್ಡ ನೆಪೋಲಿಯನ್ನನ ಸೋದರನಾದ ೩ ನೆ ನೆಪೋಲಿಯನ್ನನು 
ರಿಪಬ್ಲಿಕ್ಕಿನ ಮೊದಲನೆಯ ಪೆಸಿಡೆಂಟನಾದನು, ೧೮೫೨ ರಲ್ಲಿ ಇವನೆ 
ಚಕ್ರವರ್ತಿಯಾದನು. ೧೮೭೦ ನೇ ಸೆಪ್ಟೆಂಬರನಲ್ಲಿ ಆದ ಫ್ರಾಂಕೊ - ಪರ್ಷ 
ಯುದ್ಧದಲ್ಲಿ ಸೋರ್ಡಾ ಎಂಬಲ್ಲಿ ಆದ ಅನಾಹುತವು, ೩ ನೆಯ ನೆಪೋಲಿಯನ 
ನಿಗೆ ಅನರ್ಥಕಾರಿಯಾಯಿತು. ಫ್ರಾನ್ನು ಅವನನ್ನು ಪದಚ್ಯುತನನ್ನಾಗಿ 
ಮಾಡಿ ಪುನಃ ರಿಪಬ್ಲಿಕನ್ನು ಸ್ಥಾಪಿಸಿತು, ರಿಪಬ್ಲಿಕ್ ಎಂದರೆ ಪ್ರಜಾಪ್ರಭುತ್ವ 
ಅಂದು ಸ್ಥಾಪಿಸಿದ ಪ್ರಜಾ ಪ್ರಭುತ್ವವೇ ಇದುವರೆಗೂ ನಡೆದುಕೊಂಡು 
ಬರುತ್ತಿದೆ. ಐವತ್ತು ವರ್ಷಗಳಿಂದ ಫ್ರಾನ್ಸಿನಲ್ಲಿ ಯಾವ ವಿಧವಾದ ರಾಜ್ಯ 
ಕ್ರಾಂತಿಯೂ ಆಗಿಲ್ಲ . ೧೭೮೯ ರಲ್ಲಿ ಪ್ರಾರಂಭವಾದ ಮಹಾ ಪ್ರಯತ್ನವು 
ಯಶಸ್ವಿಯಾಗಿ ಕೊನೆ ಮುಟ್ಟಬೇಕಾದರೆ ಸುಮಾರು ನೂರು ವರ್ಷಗಳ ಕಾಲ 
ಹಿಡಿಯಿತು, ಪ್ರಜಾ ಪ್ರಭುತ್ವದ ತತ್ವಗಳನ್ನು ಜಾರಿಗೆ ತಂದು ವ್ಯವಹಾರದಲ್ಲಿ 
ನಿಲ್ಲಿಸಲು, ಫ್ರಾನ್ಸ ಜನಾಂಗವು ಅಪಾರವಾದ ಸ್ವಾರ್ಥತ್ಯಾಗವನ್ನು ಮಾಡಿತು. 
ಆ ಮಹಾ ಕ್ರಾಂತಿಯಲ್ಲಿ ಆದ ಭಯಂಕರ ಕೃತ್ಯಗಳು ಈಗಲೂ ನಡುಕವ 
ನುಂಟುಮಾಡುವವು. ಮೈಯನ್ನು ಜುಮ್ಮೆನಿಸುವುವು. ಫ್ರಾನ್ಸಿನ ಮುಂದೆ 
ಒ೦ದು ಉದಾತ್ತವಾದ ಆದರ್ಶವಿತ್ತು . ಇಷ್ಟರ ಮಟ್ಟಿಗೆ ಹೇಳಬಹುದು. 
ಪಜಾಸ್ವಾತಂತ್ರ ಪ್ರೇಮಿಗಳೆಲ್ಲರೂ , ಫ್ರಾನ್ಸಿನ ಮಹಾಕ್ರಾಂತಿಯ ಇತಿಹಾಸ 
ವನ್ನು ಪಠಿಸಿ ಅನೇಕ ಪಾಠಗಳನ್ನು ಕಲಿಯಬಹುದು, ಆ ಉದ್ದೇಶ 
ದಿಂದಲೇ ಈ ಗ್ರಂಥವು ರಚಿಸಲ್ಪಟ್ಟಿದೆ. ಆ ಉದ್ದೇಶವು ಪೂರ್ತಿಯಾಗುವುದೇ 
ಇಲ್ಲವೇ ಎಂಬುದನ್ನು ವಾಚಕರೆ ಹೇಳಬೇಕಾದ ಅಂಶ, 


